486 


ಶ್ರೀಮದ್ಭಾಗವತ 


[ಅಧ್ಯಾಯ 72 





ಹರಿಶ್ಚಂದ್ರೋ ರಂತಿದೇವ ಉಂಭವ್ಪತ್ತಿ: ಶಿಬಿರ್ಬಲಿ: । 
ವ್ಯಾಧಃ ಕಪೋತೋ ಬಹವೋ ಹೃಧ್ರುವೇಣ ಧ್ರುವಂ ಗತಾಃ 
॥೨೧॥ 


ಶ್ರೀಶುಕ ಉವಾಚ 

ಸ್ವಸರಾಕೃತಿಭಸ್ತಾಂಸ್ತು. ಪ್ರಕೋಸ್ಟ್ರೈರ್ಶ್ಯಾಹತ್ಯೆರಪಿ 

ರಾಜನ್ಯಬಂಧೂನ್‌ ವಿಜ್ಞಾಯ ದೃಷ್ಟಪೂರ್ವಾನಚಿಂತಯತ್‌ 
(| ೨೨॥ 


ರಾಜನ್ಯಬಂಧವೋ ಹ್ಯೇತೇ ಬ್ರಹ್ಠಲಿಂಗಾನಿ ಬಿಭ್ರತಿ । 
ದದಾಮಿ ಭಿಕ್ಷಿತಂ ತೇಭ್ಯ ಆತ್ಮಾನಮಹಿ ದುಸ್ತೃಜಮ್‌ , 
11೨೩ ॥ 


ಬಲೇರ್ನು ಶ್ರೂಯತೇ ಕೀರ್ತಿರ್ವಿತತಾ ದಿಕ್ಷ್ಪಕಲ್ಮಷಾ । 
ಐಶ್ಚರ್ಯಾದ್ಭಂಶಿತಸ್ಯಾಪಿ ವಿಪ್ರವ್ಯಾಚೇನ ವಿಷ್ಣುನಾ 


॥೨೪॥ 


ಶ್ರಿಯಂ ಜಿಹೀರ್ಹತೇಂದ್ರಸ್ಥ ವಿಷ್ಣವೇ ದ್ವಿಜರೂಪಿಣೇ । 
ಜಾನನ್ನಪಿ ಮಹೀಂ ಪ್ರಾದಾದ್ಹಾರ್ಯಮಾಣೋಪಪಿದೈತ್ಯರಾಟ್‌ 
॥ ೨೫ ॥ 


ಜೀವತಾ ಬ್ರಾಹ್ಮಣಾರ್ಥಾಯ ಕೋ ನ್ವರ೯ಃ ಕೃತ್ರಬಂಧುನಾ । 
ದೇಹೇನ ಪತಮಾನೇನ ನೇಹತಾ ವಿಪುಲಂ ಯಶಃ 
॥ ೨೬॥ 


ಇತ್ಯುದಾರಮತಿ: ಪ್ರಾಹ ಕೃಷ್ಣಾರ್ಜುನವೃಕೋದರಾನ್‌ । 
ಹೇ ವಿಪ್ರಾ ವ್ರಿಯತಾಂ ಕಾಮೋ ದದಾಮ್ಯಾತ್ಮರೋಂಪಿ ವಃ 
॥ ೨೭॥ 


ಶ್ರೀಭಗವಾನುವಾಚ 
ಯುದ್ಧಂನೋದೇಹಿರಾಜೇಂದ್ರ ದ್ರದ್ವ್ಧಶೋ ಯದಿಮನ್ಯಸೇ 

ಯುದ್ದಾರ್ಥಿನೋವಯಂಪ್ರಾಪ್ತಾರಾಜನ್ಯಾನಾನ್ನಕಾಂಕ್ಷಿಣ: 
॥೨೮॥ 


ಅಸೌ. ವೃಕೋದರಃ 
ಸ್ವಸ್ಯ ಭ್ರಾತಾರ್ಜುನೋ 

ಅನಯೋರ್ಮಾತುಲೇಯಂ 
ಕೃಷ್ಣಂ ಜಾನೀಹಿ 


ಪಾರ್ಥ- 
ಹೃಯಮ್‌. ॥ 
ಮಾಂ 


ತೇ. ರಿಪುಮ್‌ ॥೨೯॥ 





ಜರಾಸಂಧನೇ! ನಿನಗೆ ತಿಳಿದಿರುವಂತೆ ಹರಿಶ್ಚಂದ್ರ, ರಂತಿದೇವ, 
ಉಂಥವೃತ್ತಿಯಿಂದ ಜೀವಿಸುತ್ತಿದ್ದ ಮುದ್ಗಲ, ಶಿಬಿ, ಬಲಿ, ವ್ಯಾಧ 
ಮತ್ತು ಕಫೋತ ಮುಂತಾದ ಬಹಳಷ್ಟು ಜನರು ಅತಿಥಿಗಳಿಗೆ ತಮ್ಮ 
ಸರ್ವಸ್ವವನ್ನು ಕೊಟ್ಟು ಈ ನಾಶಯುಕ್ತವಾದ ಶರೀರದ ಮೂಲಕ 
ಅವಿನಾಶೀ ಪದವನ್ನು ಪಡೆದುಕೊಂಡಿರುವರು. ಅದಕ್ಕಾಗಿ ನೀನೂ 
ನಮ್ಮನ್ನು ನಿರಾಶೆಗೊಳಿಸಬೇಡ. ॥ ೨೧॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಶ್ಹಿತನೇ | 
ಜರಾಸಂಧನು ಅವರ ಮಾತಿನ ಧ್ವನಿಯನ್ನೂ ದೇಹದ ಆಕೃತಿ 
ಯನ್ನೂ ಬಿಲ್ಲಿನ ಹೆದೆಯನ್ನು ಬಾರಿ-ಬಾರಿಗೂ ಸೆಳೆದು ಜಡ್ಡ 
ಕಟ್ಟಿರುವ ಅಂಗೈಯನ್ನು ನೋಡಿ ಇವರು ಬ್ರಾಹ್ಮಣರಾಗಿರದೆ ಕೃತಿ 
ಯರೇ ಆಗಿದ್ದಾರೆಂದೂ ನಿಶ್ಚಯಿಸಿಕೊಂಡನು. ಅವನು ಇವರನ್ನು 
ಎಲ್ಲಿಯೋ ನೋಡಿರುವುದಾಗಿ ಅಂದು ಕೊಂಡನು. ॥ ೨೨ ॥ 
ಇವರು ಕೃತ್ರಿಯರೇ ಆಗಿದ್ದರೂ ನನ್ನ ಭಯದಿಂದ ಬ್ರಾಹ್ಮಣ ವೇಷ 
ವನ್ನುಧರಿಸಿ ಬಂದಿರುವರು. ಆದ್ದರಿಂದ ಇವರು ಏನನ್ನು ಯಾಚಿಸಿ 
ದರೂ ನಾನು ಕೊಟ್ಟುಬಡುತ್ತೇನೆ. ಅತ್ಯಂತ ಪ್ರಿಯವಾದ ಮತ್ತು 
ತ್ಯಜಿಸಲು ದುಸ್ತರವಾದ ಈ ಶರೀರವನ್ನೇ ಕೇಳಿದರೂ ಕೊಟ್ಟು 
ಬಿಡುವೆನು ಎಂದು ಮನಸ್ಸಿನಲ್ಲೇ ಯೋಚಿಸಿದನು. ॥ ೨೩ ॥ 
ಭಗವಂತನಾದ ವಿಷ್ಣುವು ಬ್ರಾಹ್ಮಣನ ವೇಷವನ್ನು ಧರಿಸಿ ಬಲಿಚಕ್ರ. 
ವರ್ಶಿಯ ರಾಜ್ಯೈಶ್ವರ್ಯಗಳಿಲ್ಲವನ್ನೂ ಅಪಹರಿಸಿಬಟ್ಟಿದ್ದನು. 
ಆದರೆ ಬಲಿಯ ಧವಳ ಕೀರ್ತಿಯು ಈಗಲೂ ಎಲ್ಲ ಕಡೆ 
ಗಳಲ್ಲಿಯೂ ಹರಡಿಕೊಂಡಿದೆ. ಇಂದು ಕೂಡ ಜನರು ಆದರ 
ದಿಂದ ಅದನ್ನು ಕೊಂಡಾಡುತ್ತಾ ಇದ್ದಾರಲ್ಲ! ॥ ೨೪ ॥ ಭಗವಾನ್‌ 
ವಿಷ್ಣುವು ದೇವೇಂದ್ರನ ರಾಜ್ಯಲಕ್ಷ್ಮಿಯನ್ನು ಬಲಿಯಿಂದ ಕಸಿದು 
ಕೊಂಡು ಅವನಿಗೆ ಕೊಡಲೆಂದೇ ಬ್ರಾಹ್ಮಣ ವೇಷವನ್ನು ಧರಿಸಿದ್ದ. 
ನೆಂಬುದರಲ್ಲಿ ಸಂದೇಹಎಲ್ಲ ದೈತ್ಯರಾಜ ಬಲಿಗೂ ಇದು ತಿಳದಿತ್ತು. 
ಗುರುಗಳಾದ ಶುಕ್ರಾಚಾರ್ಯರೂ ಅವನನ್ನು ತಡೆದಿದ್ದರೂ ಅವನು. 
ಭೂ ದಾನವನ್ನು ಮಾಡಿಯೇ ಬಿಟ್ಟನು. ॥ ೨೫ ॥ ಈ ಶರೀರವು. 
ನಾಶವುಳ್ಳದ್ದು ಈ ಶರೀರದಿಂದ ಯಾರು ವಿಪುಲವಾದ ಯಶಸ್ಸನ್ನು 
ಗಳಿಸುವುದಿಲ್ಲವೋ ಮತ್ತು ಯಾವ ಕೃತ್ರಿಯನು ಬ್ರಾಹ್ಮಣರಿ 
ಗಾಗಿಯೇ ಜೀವಿಸುವುದಿಲ್ಲವೋ ಅವನು ಬದುಕಿರುವುದು ವೃರ್ಥ 
ವಾದುದೆಂದೇ ನನ್ನ ನಿಶ್ಚಯವು. ॥ ೨೬ ॥ ಪರೀಕ್ಷಿತನೇ। ನಿಜ 
ವಾಗಿಯೂ ಜರಾಸಂಧನ ಬುದ್ಧಿಯು ಉದಾರವಾಗಿತ್ತು. ಮೇಲಿ 
ನಂತೆ ವಿಚಾರಮಾಡಿ ಅವನು ಬ್ರಾಹ್ಮಣ ವೇಷಧಾರಿ ಶ್ರೀಕೃಷ್ಣ. 
ಅರ್ಜುನ ಮತ್ತು ಭೀಮಸೇದರಲ್ಲಿ ಹೇಳಿದನು - ಎಲೈ ಬ್ರಾಹ್ಮಣರೇ | 
ನಿಮಗೆ ಬೇಕಾದ್ದನ್ನು ಕೇಳಿರಿ. "ನನ್ನ ತಲೆಯನ್ನೇ ಬಯಸಿದರೂ 
ನಿಮಗೆ ಕೊಟ್ಟು ಬಿಡುತ್ತೇನೆ. ॥ ೨೭ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ರಾಜೇಂದ್ರನೇ | ನಾವು. 
ಅನ್ನಾಶೇಕ್ಷಿಗಳಾದ ಬ್ರಾಹ್ಮಣರಲ್ಲ, ನಾವು ನಿನ್ನೊಡನೆ ಯುದ್ಧವನ್ನು 
ಅಪೇಕ್ಷಿಸಿ: ಬಂದಿರುವ ಕೃತ್ರಿಯರು. ನಿನಗೆ ಉಚಿತವನಿಸಿದರೆ. 
ದ್ವಂದ್ವ ಯುದ್ಧದ ಭಿಕ್ಷೆಯನ್ನು ಕೊಡು. ॥ ೨೮ ॥ ನೋಡು, 
ಇವನು ಪಾಂಡುಪ್ರತ್ರನಾದ ಭೀಮಸೇನನು ಮತ್ತು ಇವನು ಅವನ. 
ತಮ್ಮ ಅರ್ಜುನನು ಮತ್ತು ನಾನು ಇವರಿಬ್ಬರ ಸೋದರ ಮಾವನ. 
ಮಗನಾದ ನಿನ್ನ ಹಳೆಯ ಶತ್ರುವಾದ ಕೃಷ್ಣನೆಂದೇ ತಿಳಿ. ॥ ೨೯ ॥ 


72 ಅಧ್ಯಾಯ) 


ದಶಮಸ್ಥಂಧ (ಉತ್ತರಾರ್ಧ) 


487 





ಏವಮಾವೇದಿತೋ ರಾಜಾ ಜಹಾಸೋಚ್ಚೆಃ ಸ್ಥ ಮಾಗಧಃ । 
ಆಹ ಚಾಮರ್ಷಿತೋ ಮಂದಾ ಯುದ್ಧಂ ತರ್ಜಿ ದದಾಮಿ ವಃ 
॥೩೦॥ 


ನ ತ್ಚಯಾ ಭೀರುಣಾ ಯೋತ್ಸೇ ಯುಧಿ ವಿಕ್ಷವಚೇತಸಾ | 
ಮಹುರಾಂ ಸ್ವಪ್ಟರೀಂ ತೃಕ್ತ್ವಾ ಸಮುದ್ರಂ ಶರಣಂ ಗತಃ 
॥೩೧॥ 


ಅಯಂ ತು ವಯಸಾತುಲ್ಯೋ ನಾತಿಸತ್ತ್ಯೋ ನ ಮೇ ಸಮಃ | 
ಅರ್ಜುನೋ ನ ಭವೇದ್ಯೋದ್ಧಾ ಭೀಮಸ್ತುಲ್ಯಬಲೋ ಮಮ 
॥೩೨॥ 


ಇತ್ಯುಕ್ತ್ವಾಭೀಮಸೇನಾಯಪ್ರಾದಾಯಮಹತೀಂಗದಾಮ್‌ | 
ದ್ವಿತೀಯಾಂ ಸ್ವಯಮಾದಾಯ ನಿರ್ಜಗಾಮ ಪುರಾದ್ಧಹಿಃ 
॥೩೩॥ 


ತತಃ ಸಮೇ ಖಲೇ ವೀರೌ ಸಂಯುಕ್ತಾವಿತರೇತರೌ । 
ಜಫ್ನತುರ್ವಜ್ರಕಲ್ಪಾಭ್ಯಾಂ ಗದಾಭ್ಯಾಂ ರಣದುರ್ಮದೌ 
॥೩೪॥ 


ಮಂಡಲಾನಿ ವಿಚಿತ್ರಾಣಿ ಸವ್ಯಂ ದಕ್ಷಿಣೀವ ಚ।॥ 
ಚರತೋಃ ಶುಶುಭೇ ಯುದ್ಧಂ ನಟಯೋರಿವ ರಂಗಿಣೋ: 


॥೩೫॥ 
ತತಶ್ನಟಚಟಾಶಬ್ದೋ ಪಜ್ರನಿಷ್ಟೇಷಸನ್ನಿಭ: 
ಗಡಯೋಃ ಕ್ಲಿಶ್ರಯೋ ರಾಜನ್‌ ದಂತಯೋರಿವ ದಂಿನೋಃ 

॥೩೬॥ 


ತೇ ವೈ ಗದೇ ಭುಜಜವೇನ ನಿಪಾತ್ಯ ಮಾನೇ 
ಅನ್ಯೋನೃತೋರಂಸಕಟಿಪಾದಕರೋರುಜತ್ರೂನ್‌ । 
ಚೂರ್ಣೀಬಭೂವತುರುಪೇತ್ಯ ಯಥಾರ್ಕಶಾಖೇ 
ಸಂಯುದ್ಧತೋರ್ದ್ವಿರದಯೋರಿವ ದೀಪ್ರಮನ್‌ವ್ಯೋಃ 


॥೩೭॥ 


ಇತ್ವಂ ತಯೋಃ ಪ್ರಹತಯೋರ್ಗದಯೋರ್ನ್ಯವೀರೌ 


ಕ್ರುದ್ಧಾ ಸ್ವಮುಷ್ಟಿಭಿರಯಸ್ಶ್ರರಪಿಷ್ಟಾಮ್‌ । 
ಶಬ್ದಸ್ವಯೋಃ ಪ್ರಹರತೋರಿಭಯೋರಿವಾಸೀ- 
ನಿರ್ಫಾತವಜ್ರಪರುಷಸ್ತಲತಾಡನೋತ್ತ ॥೩೮॥ 


ತಯೋರೇವಂ ಪ್ರಹರತೋಃ ಸಮಶಿಕ್ಟಾಬಲೌಜಸೋಃ । 
ನಿರ್ವಿಶೇಷಮಭೂದ್ಯುದ್ಧಮಕ್ಷೀಣಜವಯೋರ್ನ್ಯಪ 
॥೩೯॥ 





ಭಗವಾನ್‌ ಶ್ರೀಕೃಷ್ಣನು ಹೀಗೆ ತನ್ನನ್ನು ಪರಿಚಯಿಸಿದಾಗ ಜರಾ 
ಸಂಧನು ಗಹ-ಗಹಿಸಿ ನಗತೊಡಗಿದನು ಮತ್ತು ಕೆರಳಿ ನುಡಿದನು. 
ಎಲ್ಫೆ ಮೂರ್ಬರೇ! ನಿಮಗೆ ಯುದ್ಧದ ಇಚ್ಛೆಯದ್ದರೆ ತಗೊಳ್ಳಿ 
ಕೊಟ್ಟಿದ್ದೇನೆ, ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತೇನೆ. ॥ ೩೦ ॥ 


ಆದರೆ' ಕೃಷ್ಣ। ಯುದ್ಧವೆಂದರೆ ಭಯಗೊಳ್ಳುವ, ಹೇಡಿಯಾದ 
ನೀನು, ನಾನು ಬಂದಾಗ ಮಥುರೆಯನ್ನೇ ಬಿಟ್ಟು 


ಓಡಿಹೋಗಿ ಸಮುದ್ರದ ಮಧ್ಯದಲ್ಲಿ ನೆಲೆಸಿರುವೆ. ನಿನ್ನೊಡನೆ. 
ನಾನು ಯುದ್ಧಮಾಡುವುದಿಲ್ಲ ॥ ೩೧॥ ಈ ಅರ್ಜುನನು ಒಬ್ಬ 
ಯೋಧನೇ ? ಒಂದೋ ವಯಸ್ಸಿನಲ್ಲಿ ನನ್ನಿಂದ ಬಹಳ ಚಿಕ್ಕವನು, 
ಇನ್ನೊಂದು ವಿಶೇಷ ಬಲವಂತನೂ ಅಲ್ಲ ಆದ್ದರಿಂದ ಇವನು. ನನಗೆ 
ಸರಿಸಮಾನನಾಗಲಾರನು. ಇವನೊಡನೆ ಯುದ್ಧಮಾಡುವುದಿಲ್ಲ 
ಆದರೆ ಈ ಭೀಮಸೇನನು ನನ್ನಂತೆಯೇ ಬರಿಷ್ಠನಾಗಿದ್ದು ನನಗೆ 
ಸರಿಸಮಾನನಾಗಿದ್ದಾನೆ. ॥ ೩೨ ॥ ಜರಾಸಂಧನು ಹೀಗೆ ಹೇಳಿ 
ಭೀಮಸೇನನಿಗೆ ದೊಡ್ಡದಾದ ಗದೆಯೊಂದನ್ನು ಕೊಟ್ಟನು. ತಾನು 
ಇನ್ನೊಂದು ಗದೆಯನ್ನು ಎತ್ತಿಕೊಂಡು ದ್ವಂದ್ವಯುದ್ಧಕ್ಕಾಗಿ ನಗರ 
ದಿಂದ ಹೊರೆಗೆ ಬಂದನು. ॥ ೩೩ ॥ ಬಳಿಕ ರಣೋನ್ನಕ್ತರಾದ 
ಭೀಮ-ಜರಾಸಂಧರು ರಣರಂಗಕ್ಕೆ ಬಂದು ವಜ್ರಕ್ಕೆ ಸಮಾನ 
ವಾಗಿದ್ದಗದೆಗಳಿಂದ ಪರಸ ಯುದ್ಧಮಾಡಲು ತೊಡಗಿದರು. ॥ ೩೪ ॥ 
ರಂಗಮಂಟಪದಲ್ಲಿ ಇಬ್ಬರು ನಟರು ಯುದ್ಧದ ಅಭಿನಯವನ್ನು 
ತೋರಿಸುವಂತೆ ಅವರಿಬ್ಬರೂ ಎಡಕ್ಕೂ ಬಲಕ್ಕೂ ವಿಚಿತ್ರ ರೀತಿ 
ಯಲ್ಲಿ ಮಂಡಲಾಕಾರವಾಗಿ ಸುತ್ತುತ್ತಾ ಗದಾಯುದ್ಧದ ವರಸೆ 
ಗಳನ್ನು ತೋರಿಸುತ್ತಾ ರಾರಾಜಿಸಿದರು. ॥ ೩೫ ॥ ಪರೀಕ್ಷಿತನೇ | 
ಪರಸ್ಪರವಾಗಿ ಪ್ರಹರಿಸಿದ ಗದಾಘಾತದಿಂದ ಉಂಟಾಗುತ್ತಿದ್ದ 
ಶಬ್ದವು ಸಿಡಿಲು ಬಡಿದಂತೆಯೂ, ಎರಡು ಆನೆಗಳು ಪರಸ್ಪರವಾಗಿ. 
ದಂತಗಳಿಂದ ತಿವಿಯುತ್ತಾ ಕಾದಾಡುವಾಗ ಉಂಟಾಗುವ 
ಚಟ-ಚಟಾ ಶಬ್ದದಂತೆಯೂ ಕೇಳಿಬರುತ್ತಿತ್ತು. ॥ 3೬ ॥ ಭೀಮ 
ಜರಾಸಂಧರು ಭುಜಗಳಿಂದ ಗದೆಗಳನ್ನು ವೇಗವಾಗಿ ಅಪ್ಪಿ 
ದಾಗ ಆ ಗದೆಗಳು-ಪರಸ್ಪರವಾಗಿ ಅವರ ಹೆಗಲು, ಸೊಂಟ, 
ಕೈ-ಕಾಲುಗಳು, ತೊಡೆ, ಕಂಕುಳಗಳಲ್ಲಿ ಬಿದ್ದು ಕೋಪದಿಂದ 
ಹೋರಾಡುವ ಆನೆಗೆ ಹೊಡೆದ ಎಕ್ಕದ ಕೊಂಬೆಯಂತೆ ನುಚ್ಚು 
ನೂರಾದವು. ॥ ೩೭ ॥ ಪರೀಕ್ಷಿತನೇ। ಹೀಗೆ ಅವರ ಗದೆಗಳು 
ಪರಸ್ಪರ ಪ್ರಹಾರಗಳಿಂದ ಪುಡಿ-ಪುಡಿಯಾಗಲು, ಕ್ರುದ್ಧರಾಗಿದ್ದ. 
ಆವರು ಉಕ್ಕಿಗೆ ಸಮಾನವಾದ ತಮ್ಮ ಮುಷ್ಟಿಗಳಿಂದಲೇ ಬಡಿದಾಡ 
ತೊಡಗಿದರು. ಮದಿಸಿದ ಎರಡು ಆನೆಗಳು ಕಾದಾಡುವಂತೆ 
ಮುಷ್ಟಿಯುದ್ದವನ್ನು ಮಾಡುತ್ತಿದ್ದ ಭೀಮ-ಜರಾಸಂಧರ ಅಂಗೈ 
ಗಳ್ಳ ಮುಷ್ಟಿಗಳ ಹೊಡೆತದಿಂದ ಉಂಟಾದ ಶಬ್ದವು ಸಿಡಿಲಿನ 
ಅಬ್ಬರದಂತೆ ಕೇಳಿಬರುತ್ತಿತ್ತು. ॥ ೩೮ ॥ ಪರೀಕ್ಪತನೇ! ಜರಾಸಂಧ 
ಭೀಮಸೇನರಿಬ್ಬರ ದ್ವಂದ್ವಯುದ್ಧದಲ್ಲಿ ಕೌಶಲ್ಯ. ಬಲ ಮತ್ತು 
ಉತ್ಸಾಹಗಳು ಸಮಾನವಾಗಿದ್ದವು. ಅಷ್ಟು ಕಾಲ ಯುದ್ಧ 
ಮಾಡಿದರೂ ಆವರ ಬಲವು ಸ್ವಲ್ಪವಾದರೂ ಕುಂದಲಿಲ್ಲ ಹೀಗೆ 
ಅವ್ಯಾಹತವಾಗಿ ಪ್ರಶರಿಸುತ್ತಿದ್ದರೂ ಯಾರಿಗೂ ಸೋಲು-ಗೆಲುವು 
ಉಂಟಾಗಲಿಲ್ಲ ॥ ೩೯ ॥ 


488 


ಶ್ರೀಮದ್ಭಾಗವತ. 


[ಅಧ್ಯಾಯ 72 





ಏವಂ ತಯೋರ್ಮಹಾರಾಜ ಯುಧ್ಧತೋಃ ಸಪ್ತವಿಂಶತ:॥ 
ದಿನಾನಿ ನಿರಗಂಸ್ತತ್ರ ಸುಪೃದ್ದನ್ನಶಿ ತಿಷ್ಯತೋ: 
॥೪೦॥ 
ಏಕದಾ ಮಾತುಲೇಯ ವೈ ಪ್ರಾಹ ರಾಜನ್‌ ವ್ಯಕೋದರಃ | 
ನಶಕ್ತೋರಹಂ ಜರಾಸಂಧಂ ನಿರ್ಜೇತುಂ ಯುಧಿ ಮಾಧವ 
॥೪೧॥ 


ಶತ್ರೋರ್ಜನ್ಯಮ್ಮತೀ ವಿದ್ವಾನ್‌ ಜೀವಿತಂ ಚ ಜರಾಕೃತಮ್‌ | 
ಪಾರ್ಥಮಾಪ್ಯಾಯಯನ್‌ ಸ್ವೇನ ತೇಜಸಾಚಿಂತಯದ್ದರಿಃ 
॥೪೨॥ 


ಸಂಚಂತ್ಯಾರಿನಧೋಪಾಯಂ ಭೀಮಸ್ಯಾಮೋಘದರ್ಶನಃ | 
ದರ್ಶಯಾಮಾಸ ವಿಟಪಂ ಪಾಟಯನ್ನಿವ ಸಂಜ್ಞಯಾ 
॥೪೩॥ 


ತದ್ವಿಜ್ನಾಯ ಮಹಾಸತ್ತ್ಕೋ ಭೀಮಃ ಪ್ರಹರತಾಂ ವರಃ । 
ಗೃಹೀತ್ವಾಪಾದಯೋಃ ಶತ್ರುಂ ಪಾತಯಾಮಾಸ ಭೂತಲೇ 
॥೪೪॥ 


ಏಕಂ ಪಾದಂ ಪಡ್‌ೌ55ಕ್ತಮ್ಯ ದೊರ್ಭ್ಯಾಮನ್ಯಂ ಪ್ರಗೃಹ್ಯ ಸಃ 
ಗುದತಃ ಪಾಟಯಾಮಾಸ ಶಾಖಾಮಿವ ಮಹಾಗಜಃ 
॥9೫॥ 


ಏಕಪಾದೋರುವೃಷಣಕಟಿಪೃಷ್ಟಸ್ತನಾಂಸಕೇ | 
ಏಕಬಾಹುಭ್ರೂಕರ್ಣೇ ಶಕಲೇ ದದೃಶುಃ ಪ್ರಜಾಃ 

॥೪೬॥ 
ಹಾಹಾಕಾರೋ ಮಹಾನಾಸೀನ್ನಿಹತೇ ಮಗಧೇಶ್ವರೇ । 


ಪೂಜಯಾಮಾಸತುರ್ಭೀಮಂ ಪರಿರಭ್ಯ ಜಯಾಚ್ಯುತೌ 
॥೪೭॥ 


ಸಹದೇವಂ ತತ್ತನಯಂ ಭಗವಾನ್‌ ಭೂತಭಾವನಃ। 

ಅಭ್ಯಹಿಂಚದಮೇಯಾತ್ಮಾ ಮಗಧಾನಾಂ ಪತಿಂ ಪ್ರಭುಃ । 

ಮೋಚಯಾಮಾಸರಾಜನ್ಯಾನ್ದಂರುದ್ಧಾಮಾಗಧೇನಯೇ 
॥೪೮॥ 





ಆ ವೀರರಿಬ್ಬರೂ ರಾತ್ರಿಯಲ್ಲಿ ಸುಹೃದರಂತೆ ಇರುತ್ತಿದ್ದರು. 
ಬೆಳಗಾಗುತ್ತಲೇ ಯುದ್ಧದಲ್ಲಿ ತೊಡುಗುತ್ತಿದ್ದರು. ಮಹಾರಾಜನೇ | 
ಈ ಪ್ರಕಾರವಾಗಿ ಅವರ ದ್ವಂದ್ವ ಯುದ್ಧವು ಇಪ್ಪ್ತೇಳು 
ದಿನಗಳವರೆಗೂ ನಡೆಯಿತು. ॥ ೪೦॥. ಪ್ರಿಯ ಪರೀಕ್ಷಿತನೇ | 
ಇಪ್ಪ್ತೆಂಟನೆಯ ದಿನ ಭೀಮಸೇನನು ಸೋದರಮಾವನ ಮಗ. 
ನಾದ ಶ್ರೀಕೃಷ್ಣನಲ್ಲಿ ಹೇಳಿದನು - ಮಾಧವ ಯುದ್ಧದಲ್ಲಿ ಜರಾ 
ಸಂಧನನ್ನು ನಾನು ಜಯಿಸಲಾರೆನು. ॥ ೪೧ ॥ . ಭಗವಾನ್‌ 
ಶ್ರೀಕೃಷ್ಣನು ಜರಾಸಂಧನ ಜನ್ಮ ಮತ್ತು ಮೃತ್ಯುವಿನ ರಹಸ್ಯವನ್ನು 
ತಿಳಿದಿದ್ದನು. ಜರಾ ಎಂಬ ರಾಕ್ಷಸಿಯು ಎರಡು ಹೊಳುಗಳಾಗಿ. 
ಬಿದ್ದಿದ್ದ ಶರೀರದ ಭಾಗಗಳನ್ನು ಜೋಡಿಸಿ ಜರಾಸಂಧನಿಗೆ ಜೀವ 
ದಾನ. ಮಾಡಿದ್ದಳೆಂಬುದೂ : ಅವನಿಗೆ ತಿಳಿದಿತ್ತು. ಅದಕ್ಕಾಗಿ. 
ಭೀಮಸೇನನ ಶರೀರದಲ್ಲಿ ತನ್ನ ಶಕ್ತಿಯನ್ನು ತುಂಬಿ ಜರಾಸಂಧನ 
ವಧೆಯ ಉಪಾಯವನ್ನು ಯೋಚಿಸಿದನು. ॥ ೪೨ ॥ ಪರೀಕ್ಷಿತನೇ | 
ಬಳಿಕ ಅಮೋಘ ಜ್ಞಾನಶಸ್ತೆಯನ್ನು ಹೊಂದಿದ್ದ. ಶ್ರೀಕೃಷ್ಣನು 
ಜರಾಸಂಧನ ಮೃತ್ಯುವಿನ ಉಪಾಯವನ್ನು ಅರಿತು ಒಂದು ಮರದ 
ರೆಂಬೆಯನ್ನು ಉದ್ದವಾಗಿ ಸೀಳಿ ಹಾಕಿ ಈ ಸಂಜ್ಞೆಯ ಮೂಲಕ 
ಭೀಮಸೇನನಿಗೆ ತೋರಿಸಿದನು. ॥ ೪೩ ॥ ವೀರತಿರೋಮಣಿಯೂ, 
ಶಕ್ತಿಶಾಲಿಯೂ ಆದ ಭೀಮಸೇನನು ಭಗವಾನ್‌ ಶ್ರೀಕೃಷ್ಣನ 
ಅಭಿಪ್ರಾಯವನ್ನು ಗ್ರಹಿಸಿ, ಜರಾಸಂಧನ ಕಾಲನ್ನು ಹಿಡಿದು ನೆಲಕ್ಕೆ 
ಕೆಡವಿದನು. ॥ ೪೪ ॥ ಬಳಿಕ ಜರಾಸಂಧನ ಒಂದು ಕಾಂನ್ನು ತನ್ನ 
ಕಾಲಿನಿಂದ ಮತ್ತೊಂದು ಕಾಲನ್ನು ಎರಡೂ. 
ಕೈಗಳಿಂದ ಹಿಡಿದು, ಸಲಗವು ಮರದ ರೆಂಬೆಯನ್ನು ಸೀಳುವ 
ಗುದದ್ವಾರದ ಕಡೆಯಿಂದ ಅವನನ್ನು ಸೀಳಬಟ್ಟನು. ॥ ೪೫ ॥ 
ನೆರದಿದ್ದ ಜನರು ಎರಡು ಸೀಳುಗಳಲ್ಲಿಯೂ ಒಂದೊಂದು ಕಾಲು, 
ತೊಡೆ, ಅಂಡಕೋಶ, ಕಟಿಭಾಗ, ಪೃಷ್ಠ, ಸ್ತನ, ಹೆಗಲು, ತೋಳು, 
ಕಣ್ಣು ಹುಬ್ಬುಮತ್ತು ಕಿವಿಗಳಿರುವುದನ್ನು ನೋಡಿದರು. ॥ ೪೬ ॥ 
ಮಗಧರಾಜನಾದ ಜರಾಸಂಧನು ಸತ್ತುಹೋದಾಗ ಅವನ ಪ್ರಜೆ 
ಗಳು ಗಟ್ಟಿಯಾಗಿ ಅಯ್ಯೋ! ಅಯ್ಯೋ! ನಮಗೆ ಇನ್ನಾರುಗತಿ | 
ಎಂದು ಗೊಳಾಡಿದರು. ಭಗವಾನ್‌ ಶ್ರೀಕೃಷ್ಣರ್ಜುನರು ಭೀಮ 
ಸೇನನನ್ನು ಆಲಿಂಗಿಸಿಕೊಂಡು ಪ್ರಶಂಸಿಸಿದರು. ॥ ೪೭ ॥ ಸಕಲ 
ಪ್ರಾಣಿಗಳನ್ನು ಪರಿಪಾಲಿಸುವ, ಆಪ್ರಮೇಯಾತ್ಮನಾದ ಶ್ರೀಕೃಷ್ಣನು 
ಜರಾಸಂಧನ. ಮಗನಾದ ಸಹದೇವನನ್ನು ಮಗಧರಾಜ್ಯಕ್ಕೆ ರಾಜ 
ನನ್ನಾಗಿಸಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದನು. 
ಜರಾಸಂಧನು. ರಾಜರೆಲ್ಲರನ್ನು ಬಂಧಮುಕ್ತ 
ಗೊಳಿಸಿದನು. ॥ ೪೮ ॥ 


ಎಪ್ಪತ್ರೆರಡನೆಯ ಅಧ್ಯಾಯವು ಮುಗಿಯಿತು. ॥! ೭೨ ॥ 
ಇತಿ ಶ್ರೀಮದ್ಭಾಗವತೇಮಹಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂ ದಶಮಸ್ಕಂಥೇ ಉತ್ತರಾರ್ಧೇ 
ಜರಾಸಂಧವಧೋ ನಾಮ ದ್ದಿಸಪ್ರತಿತಮೋಂಧ್ಯಾಯಃ॥ ೭೨ ॥| 


ವಾಗಿ... 


73 ಅಧ್ಯಾಯ] 


ರಶಮಸ್ಯಂಧ (ಉತ್ತರಾರ್ಧ) 


489 





ಎಪ್ಪತ್ತಮೂರನೆಯ ಅಧ್ಯಾಯ 


ಜರಾಸಂಧನ ಸೆರೆಮನೆಯಲ್ಲಿದ್ದ ರಾಜರ ಬೀಳ್ಕೊಡಿಗೆ, 
ಶ್ರೀಕೃಷ್ಣನು ಭೀಮಾರ್ಜುನರೊಡನೆ ಇಂದ್ರಪ್ರಸ್ತಕ್ಕೆ ಹಿಂದಿರುಗಿದುದು 


ಶ್ರೀಶುಕ ಉವಾಚ 
ಆಯುತ ದ್ವೇ ಶತಾನೃಷ್ಟೌಲೀಲಯಾ ಯುಧಿ ನಿರ್ಜಿತಾಃ। 
ತೇ ನಿರ್ಗತಾ ಗಿರಿದ್ರೋಣ್ಯಾಂ ಮಲಿನಾ ಮಲವಾಸಸಃ 
॥೧॥ 


ಕ್ಟುತ್ಕ್ವಾಮಾಃ ಶುಷ್ಕವದನಾಃ ಸಂರೋಧಪರಿಕರ್ಶಿತಾಃ । 
ದದೃಶುಸ್ತೇ ಘನಶ್ಯಾಮಂ ಪೀತಕೌಶೇಯವಾಸಸಮ್‌ 
॥೨॥ 


ಶ್ರೀವತ್ಹಾಂಕಂ ಚತುರ್ಬಾಹುಂ ಪದ್ಧರ್ಭಾರುಣೇಕ್ಷಣಮ್‌ । 


ಚಾರುಪ್ರಸನ್ನವದನಂ ಸ್ಫುರನ್ಮಕರಕುಂಡಲಮ್‌ 
॥೩॥ 


0 ಗದಾಶಂಖರಥಾಂಗೈರುಪಲಕ್ಷಿತಮ್‌ । 
ಕಿರೀಟಹಾರಕಟಕಕಟಿಸೂತ್ರಾಂಗದಾಚಿತಮ್‌ 
॥೪॥ 


ಭ್ರಾಜದ್ಧರಮಣಿಗ್ರೀವಂ ನಿವೀತಂ ವನಮಾಲಯಾ | 
ಪಿಬಂತ ಇವ ಚಕ್ಬುರ್ಭ್ಯಾಂ ಲಿಹಂತ ಇವ ಜಿಹ್ವಯಾ 
॥೫॥ 


ಜಿಪ್ರಂತ ಇವ ನಾಸಾಭ್ಯಾಂ ರಂಭಂತ ಇವ ಬಾಹುಭಿಃ । 
ಪ್ರಣೇಮುರ್ಹತಪಾಪ್ಠಾನೋಮೂರ್ಥಭಿ:ಪಾದಯೋರ್ಹರೇಃ 


॥೬॥ 


ಕೃಷ್ಣಸಂದರ್ಶನಾಹ್ಹಾದಧ್ಯಸ್ತಸಂರೋಧನಕ್ಷಮಾಃ 1 
ಪ್ರಶಶಂಸುರ್ಹ್ಯಷೀಕೇಶಂಗೀರ್ಭಿಃ ಪ್ರಾಂಜಲಪಯೋ ನೃಪಾಃ 
॥ ೭.॥ 


ರಾಜಾನ ಊಚುಃ 


ನಮಸ್ತೇ ದೇವದೇವೇಶ ಪ್ರಪನ್ನಾರ್ತಿಹರಾವ್ಯಯ। 
ಪ್ರಪನ್ನಾನ್ಪಾಹಿ ನ: ಕೃಷ್ಣ ನಿರ್ವಿಣ್ಣಾನ್‌ ಘೋರಸಂಸ್ಕೃತೇಃ 
॥೮॥ 





ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಜರಾಸಂಧನು ಅನಾಯಾಸವಾಗಿ ಇಷ್ಟೆತ್ತು ಸಾವಿರ ಎಂಟು 
ನೂರು ರಾಜರನ್ನು ಜಯಿಸಿ ಪರ್ವತಗಳ ಮಧ್ಯದಲ್ಲಿದ್ದ ಸೆರೆಮನೆ 
ಯಲ್ಲಿಟ್ಟಿದ್ದನು. ಭಗವಾನ್‌ ಶ್ರೀಕೃಷ್ಣನು ಅವರನ್ನು ಮುಕ್ತಗೊಳಿಸಿ 
ದಾಗ ಸೆರೆಮನೆಯಿಂದ ಹೊರಬಂದರು. ಆಗ ಅಪರ ಶರೀರಗಳು 
ಮತ್ತು ವಸ್ತ್ರಗಳು ಅತ್ಯಂತ ಮಲಿನವಾಗಿದ್ದವು. ॥ ೧ ॥ ಹಸಿವಿನಿಂದ. 
ಕಂಗೆಟ್ಟು ಮುಖಗಳು ಬಾಡಿಹೋಗಿದ್ದವು. ಸೆರೆಮನೆಯ ವಾಸ. 
ದಿಂದ ಅವರ ಅಂಗಾಂಗಗಳು ಶಿಥಿಲಗೊಂಡಿದ್ದವು. ಅಲ್ಲಿಂದ 
ಹೊರಬರುತ್ತಲೇ ರಾಜರೆಲ್ಲರೂ ತಮ್ಮ ಮುಂದೆ ನಿಂತಿದ್ದ ಭಗವಾನ್‌ 
ಶ್ರೀಕೃಷ್ಣನನ್ನು ನೋಡಿದರು. ಅವನ ಶರೀರವು ಮೇಘಶ್ಯಾಮಲ 
ವಾಗಿದ್ದು ರೇಷ್ಮೆಯ ಪೀತಾಂಬರವನ್ನು ಧರಿಸಿದ್ದನು. ॥ ೨ ॥ 
ಅವನಿಗೆ ನಾಲ್ಕು ಭುಜಗಳಿದ್ದು ಶಂಖ, ಚಕ್ರ, ಗದಾ, ಪದ್ಧಗಳಿಂದ 
ಸುಶೋಭಿತವಾಗಿದ್ದವು. ವಕ್ಷಸ್ಟಳದಲ್ಲಿ ಶ್ರೀವತ್ಸ ಚಿಹ್ನೆಯು ವಿರಾಜಿ 
ಸತ್ತಿತ್ತು. ಕಮಲದ ಒಳಭಾಗದಂತೆ ಕೋಮಲವಾದ ನಸುಗಂಪು 
ಕಣ್ಣುಗಳು, ಸುಂದರವಾದ ವದನವು ಪ್ರಸನ್ನತೆಯ ಸದನದಂತಿದೆ. 
ಕಿವಿಗಳಲ್ಲಿ ಮಕರಾಕೃತಿಯ ಕುಂಡಲಗಳು, ಸುಂದರವಾದ 
ಕಿರೀಟ, 'ಮುತ್ತಿನಹಾರಗಳು, ಕಡಗ-ಕಂಕಣ ಮತ್ತು ತೊಳ್ಳಂದಿಗಳು 
ಆಯಾಯ ಸ್ಥಾನಗಳಲ್ಲಿ ಶೋಭಿಸುತ್ತಿದ್ದವು. ॥ ೩-೪ ॥ ಕೊರಳಲ್ಲಿ. 
ಕೌಸ್ತುಭಮಣಿಯು ಹೊಳೆಯುತ್ತಿತ್ತು. 'ವನಮಾಲೆಯನ್ನು ತೊಟ್ಟು 
ಕೊಂಡಿರುವ ಶ್ರೀಕೃಷ್ಣನನ್ನು ಆ ರಾಜರು ಕಣ್ಣುಗಳನ್ನು. ಅರಳಿಸಿ 
ಕೊಂಡು, ತೆರೆದಬಾಯಿಂದ ಎವೆಯಿಕ್ಕದೆ ನೋಡುತ್ತಿರುವುದನ್ನು 
ನೋಡಿದರೆ ಅವರು ತಮ್ಮ. ಕಣ್ಣುಗಳಿಂದಲೇ ಅವನ ರೂಪ 
ಮಾಧುರ್ಯವನ್ನು ಸವಿಯುತ್ತಿರುವಂತೆಯೂ, ನಾಲಿಗೆಯಿಂದ 
, ಮೂಗಿನಿಂದ ಆಫ್ರಾಣಿಸುವಂತೆಯೂ, 
ಬಾಹುಗಳಿಂದ ಅಲಿಂಗಿಸಿಕೊಳ್ಳುತ್ತಿರುವಂತೆಯೂ ಅನಿಸುತ್ತಿತ್ತು. 
ಆತನ ದರ್ಶನ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ಕಳೆದು 
ಕೊಂಡ ಆ ರಾಜರು ಭಗವಂತನ ಚರಣಗಳಲ್ಲಿ ಶಿರಸ್ಸನ್ನಿಟ್ಟು 
ನಮಸ್ಕರಿಸಿದರು. ॥ ೫-೬ ॥ ಭಗವಾನ್‌ ಶ್ರೀಕೃಷ್ಣನ ದರ್ಶನೆ. 
ದಿಂದಾದ ಆನಂದದಲ್ಲಿ ಸೆರೆಮನೆಯ ಕಷ್ಟಗಳೆಲ್ಲ ಮರೆತು 
ಹೋದುವು. ಅವರೆಲ್ಲರೂ ಕೈತೋಡಿಸಿಕೊಂಡು ಎನದ್ರು ವಾಣಿ 
ಯಿಂದ ಶ್ರೀಕೃಷ್ಣನನ್ನು ಸುತಿತೊಡಗಿದರು. ॥ ೭ ॥ 


ರಾಜರುಗಳೆಂದರು - ಶರಣಾಗತರ ಸಮಸ್ತ ದುಃಖಗಳನ್ನೂ 
ಭಯವನ್ನು ಹೋಗಲಾಡಿಸುವವನೇ | ದೇವದೇವೇಶ್ವರನೇ | ಸಚ್ಚಿ 
ದಾನಂದ ಸ್ವರೂಪನೇ | ಅವಿನಾಶಿಯೇ | ಶ್ರೀಕೃಷ್ಣನೇ | ನಾವೆಲ್ಲರೂ. 
ನಿನಗೆ ನಮಸ್ಕರಿಸುತ್ತೇವೆ. ಜರಾಸಂಧನ ಕಾರಾಗೃಹದಿಂದೆನೋ 
ನಮ್ಮನ್ನು ಬಿಡುಗಡೆ ಮಾಡಿದೆ. ಈಗ ಈ ಜನ್ಮ-ಮರಣ ರೂಪವಾದ 
ಘೋರವಾದ ಸಯಾರ ಚಕ್ರದಿಂದಲೂ ಬಿಡುಗಡೆಮಾಡು. ಸಂಸಾರದ 
ಕಟುವಾದ ದುಃಖವನ್ನು ಅನುಭವಿಸಿ. ಬೇಸತ್ತಿದ್ದೇವೆ. ಶರಣಾಗತ 
ರಾಗಿರುವ ನಮ್ಮನ್ನು ಸಂರಕ್ಷಿಸು. ॥ ೮ ॥ 





490 ಶ್ರೀಮದ್ಭಾಗವತ. [ಅಧ್ಯಾಯ73 
ನೈನಂ ನಾಥಾನ್ವಸೂಯಾಮೋ ಮಾಗಧಂ ಮಧುಸೂದನ । | ನಮ್ಮ ಸ್ವಾಮಿಯಾದ ಮಧುಸೂದನನೇ | ರಾಜ್ಯಚ್ಯುತರಾದ 
ಅನುಗ್ರಹೋ ಯದ್ದನತೋರಾಜ್ಞಾಂರಾಜ್ಯಚ್ಛುತಿರ್ವಿಭೋ | ಬಗ್ಗೆ ಜರಾಸಂಧನಲ್ಲಿ ನಾವು ದೋಷವೆಣಿಸುವುದಿಲ್ಲ ಭಗವಂತಾ। 
1 ೯ || ಇದಾದರೋ ನಿನ್ನ ಅನುಗ್ರಹವನ್ನು ಪಡೆಯಲು ಕಾರಣ 

ವಾಯಿತು. ॥ ೯ ॥ ರಾಜ್ಯ ಐಶ್ವರ್ಯದ ಮದದಿಂದ ಉನ್ನಕ್ತರಾದ 

ರಾಜ್ಯೈಶ್ಚರ್ಯಮದೋನ್ನದ್ಧೋ ನ ಶ್ರೇಯೋ ವಿಂದತೇ ನೃಪಃ। | ರಾಜರಿಗೆ ನಿಜಸುಖದ - ಶ್ರೇಯಸ್ಸಿನ ಪ್ರಾಪ್ತಿಯು ಎಂದಿಗೂ 
ತ್ವನ್ಮಾಯಾಮೋಹಿತೋಣಿತ್ಯಾ ಮನ್ಯತೇ ಸಂಪದೋ5ಚಲಾಃ ಆಗುವುದಿಲ್ಲ ಅವರು ನಿನ್ನೆ ಮಾಯೆಯಿಂದ ಮೋಹಿತರಾಗಿ 
॥ ೧೦ | | ಅನಿತ್ಯವಾದ ಸಂಪತ್ತುಗಳನ್ನು ಅಚಲವೆಂದು ತಿಳಿದಿರುತ್ತಾರೆ. ॥ ೧೦ ॥ 


ಮೃಗತೃಷ್ನಾಂ ಯಥಾ ಬಾಲಾ ಮನ್ಶಂತ ಉದಕಾಶಯಮ್‌ । 
ಏವಂ ವೈಕಾರಿಕೀಂ ಮಾಯಾಮಯುಕ್ತಾ ವಸ್ತು ಚಕ್ಚತೇ 
॥೧೧॥ 


ವಯಂ ಪುರಾ ' ಶ್ರೀಮದನಷ್ಟದೃಷ್ಟನೋ 
ಜಿಗೀಷಯಾಸ್ಯಾ ಇತರೇತರಸ್ಪೃಧ: । 


ಫ್ಲತಃ ಪ್ರಜಾಃ ಸ್ವಾಅತಿನಿರ್ಫೃಣಾಃ ಪ್ರಭೋ 
ಮೃತ್ಯುಂ ಪುರಸ್ತ್ಯಾನಿಗಣಯ್ಯ ದುರ್ಮದಾಃ ॥ ೧೨ ॥ 


ತ ಏವ ಕೃಷ್ಣಾಧ್ಯ. ಗಭೀರರಂಹಸಾ 
ದುರಂತವೀರ್ಯೇಣ ವಿಚಾಲಿತಾಃ ಶ್ರಿಯಃ । 
ಕಾಲೇನ ತನ್ವಾ ಭವತೋ5ನುಕಂಪಯಾ 
ವಿನಷ್ಟದರ್ಪಾಶ್ಚರಣೌ ಸ್ಮರಾಮ ತೇ ॥ ೧೩॥ 
ಅಥೋ ನ ರಾಜ್ಯಂ ಮೃಗತ್ಛಷ್ಠಿರೂಪಿತಂ 
ದೇಹೇನ ಶಶ್ಚತ್‌ ಪತತಾ ರುಜಾಂ ಭುವಾ ॥ 
ಉಪಾಸಿತವ್ಯಂ ಸ್ಪೃಹಯಾಮಹೇ ವಿಭೋ 
ಕ್ರಿಯಾಫಲಂ ಪ್ರೇತ್ಯ ಚ ಕರ್ಣರೋಚನಮ್‌ ॥ ೧೪ ॥ 


ತಂ ನಃ ಸಮಾದಿಶೋಪಾಯಂ ಯೇನತೇ ಚರಣಾಬ್ದಯೋಃ | 
ಸೃೃತಿರ್ಯಥಾ ನ ವಿರಮೇದಪಿ/ ಸಂಸರತಾಮಿಹ 
॥ ೧೫ ॥ 


ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ। 
ಪ್ರಣತಕ್ಷೇಶನಾಶಾಯ ಗೋವಿಂದಾಯ ನಮೋ ನಮಃ 
॥೧೬॥ 


ಶ್ರೀಶುಕ ಉವಾಚೆ 

ಸಂಸ್ತೂಯಮಾನೋ ಭಗವಾನ್‌ ರಾಜಭಿರ್ಮುಕ್ತಬಂಧನೈೆಃ 

ತಾನಾಹ ಕರುಣಸ್ತಾತ ಶರಣ್ಯಃ ಶ್ಲಕ್ಷ್ಯಯಾ ಗಿರಾ 
1 ೧೭॥ 





ಮೂರ್ವರಾದವರು ಬಿಸಿಲ್ಲುದುರೆಯನ್ನು ಜಲಾಶಯವೆಂದು 
ಭಾವಿಸುವಂತೆಯೇ ಇಂದ್ರಿಯ ಲೋಲುಪರಾದ ಅಡ್ಡಾನಿಗಳು 
ಈ ಪರಿವರ್ತನ. ಶೀಲವಾದ ಮಾಯೆಯನ್ನು ಸತ್ಯವಾದದ್ದೆಂದು 
ತಿಳಿಯುತ್ತಾರೆ. ॥ ೧೧॥ ಭಗವಂತಾ। ಮೊದಲು ನಾವುಗಳು 
ಧನ-ಸಂಪತ್ತಿನ ಅಮಲಿನಿಂದ ಕುರುಡರಾಗಿದ್ದೆವು. ಈ ಪೃಥಿವಿ 
ಯನ್ನು ಗೆಲ್ಲಲು ಪರಸ್ಪರ ಸ್ಪರ್ಧಿಸುತ್ತಿದ್ದೆವು ಹಾಗೂ ನಮ್ಮ 
ಪ್ರಜೆಗಳನ್ನೇ ಪೀಡಿಸುತ್ತಿದ್ದೆವು. ನಿಜವಾಗಿಯೂ ನಮ್ಮ ಜೀವನವು. 
ಅತ್ಯಂತ ಕ್ರೂರತೆಯಿಂದ ಕೂಡಿತ್ತು. ನೀನೇ ಮೃತ್ಯುರೂಪದಿಂದ 
ನಮ್ಮ ಮುಂದೆ ನಿಂತಿರುವೆ ಎಂಬುದನ್ನು ಲೆಕ್ಕಸದಷ್ಟು ನಾವು 
ಗರ್ವಿಷ್ಟರಾಗಿದ್ದೆವು. ॥ ೧೨॥ ಸಚ್ಚಿದಾನಂದ ಸ್ವರೂಪನಾದ. 
ಶ್ರೀಕೃಷ್ಣನೇ | ಕಾಲದ ಗತಿಯು . ಅತ್ಯಂತ ಗಹನವಾಗಿದೆ. 
ಯಾರಿಂದಲೂ ನಿವಾರಿಸಲಾರದಷ್ಟು ..ಬಲವತ್ತರವಾಗಿದೆ. 
ಎಷ್ಟುದರೂ ಅದು ನಿನ್ನ ಸ್ವರೂಪವೇ ಅಲ್ಲನೇ | ಈಗ ಅದು 
ನಮ್ಮನ್ನು ಶ್ರೀಹೀನರನ್ನಾಗಿಯೂ, ರಾಜ್ಯಹೀನರನ್ನಾಗಿಯೂ 
ಮಾಡಿಬಿಟ್ಟದೆ. ನಿನ್ನ ಅಹೈೆತುಕವಾದ ಅನುಕಂಪದಿಂದಾಗಿ ನಮ್ಮ. 
ಮದವು ನುಚ್ಚುನೂರಾಯಿತು. ಈಗ ನಾವು ನಿನ್ನ ಚರಣಗಳನ್ನು 
ಸ್ಫರಿಸುತ್ತೇವೆ. ॥ ೧೩ ॥ ಪ್ರಭೋ! ಈ ಶರೀರವು ದಿನ-ದಿನಕ್ಕೆ 
ಕ್ಷೀಣಿಸುತ್ತಾ ಹೋಗುತ್ತದೆ. ರೋಗಗಳ ಜನ್ಮಭೂಮಿಯೇ ಆಗಿದೆ. 
ಆದುದರಿಂದ ಮರೀಚಿಕೆಯಂತೆ ಸುಖಮಯವಾಗಿ ಕಾಣುವ ಈ 
ರಾಜ್ಯಭೋಗವೂ ಮರಣಾಂತರದಲ್ಲಿ ಕರ್ಮಗಳ ಫಲವಾಗಿ 
ನಮಗೆ ಸಿಗುವ ಸ್ವರ್ಗಾದಿಗಳೂ ಬೇಡ. ಏಕೆಂದರೆ, ಅವು ನಿಸ್ಸಾರ 
ವಾದವುಗಳು ಎಂದೂ, ಕೇವಲ ಕೇಳಲು ಮಾತ್ರ ಆಕರ್ಷಕವಾಗಿವೆ. 
ಎಂಬುದೂ ನಾವು ಶಿಂದಿದ್ದೇವೆ. ॥ ೧೪॥ ನಿನ್ನ ಚರಣಾರ 
ವಿಂದಗಳ ಸ್ಟೃತಿಯು ಎಂದೂ ಮರೆಯದೆ ಅದು ಸದಾ ಸ್ಟತಿ 
ಪಥದಲ್ಲಿ ನಿರಂತರವಾಗುವಂತಹ ಯಾವುದಾದರೂ ಉಪಾಯ 
ವನ್ನುಹೇಳು. ನಾವು ಪ್ರಪಂಚದ ಯಾವುದೇ ಯೋನಿಯಲ್ಲಿಯೂ 

ನಃ ಹುಟ್ಟಿದರೂ ನಿನ್ನ ಸ್ಟೃತಿಯು ಸದಾಕಾಲ ಇರುವಂತೆ. 
ಮಾಡು. ॥ ೧೫ ॥ ನಮಿಸಿದವರ ಕ್ಲೇಶಗಳನ್ನು ಹೋಗಲಾಡಿಸುವ 
ಶ್ರೀಕೃಷ್ಣನಿಗೆ, ವಾಸುದೇವನಿಗೆ, ಶ್ರೀಹರಿಯೇ | ಪರಮಾತ್ಮನೇ 
ಗೋವಿಂದನೇ! ನಿನಗೆ ಪುನಃ ಪುನಃ ನಮಸ್ಕರಿಸುತ್ತೇವೆ. ॥ ೧೬ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ -. ಪರೀಕ್ಷಿತನೇ | 
ಕಾರಾಗೃಹದಿಂದ ಮುಕ್ತರಾದ ರಾಜರು ಕರುಣಾ ಸಮುದ್ರನಾದ 
ಭಗವಾನ್‌ ಶ್ರೀಕೃಷ್ಣನನ್ನು ಹೀಗೆ ಸ್ತೋತ್ರಮಾಡಲು, ಶರಣಾಗತ 
ರಕ್ಷಕನಾದ ಪ್ರಭುವು ಮಧುರವಾದ ಮಾತಿನಿಂದ ಅವರಲ್ಲಿ 
ಇಂತೆಂದನು. ॥ ೧೭ ॥ 


73 ಅಧ್ಯಾಯ) 


ದಶಮಸ್ಥಂಧ (ಉತ್ತರಾರ್ಧ) 


491 





ಶ್ರೀಭಗವಾನುವಾಚ 

ಅದೃಪ್ರಭೃತಿ ವೋ ಭೂಪಾ ಮಯ್ಯಾತ್ಮನೃಖಲೇಶ್ವರೇ । 

ಸುದ್ಧಢಾ ಜಾಯತೇ ಭಕ್ತಿರ್ಜಾಢಮಾತಂಸಿತಂ ತಥಾ 
॥ ೧೮॥ 


ದಿಷ್ಟ್ಯಾ ವ್ಯವಸಿತಂ ಭೂಪಾ ಭವಂತ ಖತಭಾಷಿಣಃ । 


್ರಯ್ಯಕ್ರರ್ಯಮದೋನ್ನಾಹಂ ತ್ಯ ಉನ್ಮಾದಕುನ್ಮಣಾಮ್‌ 
॥೧೯॥ 


ಹೈಹಯೋ ನಹುಷೋ ವೇನೋ ರಾವಣೋ ನರಕೋರಪರೇ | 
ಶ್ರೀಮದಾದ್ಭಂಶಿತಾಃ ಸ್ವಾನಾದ್ದೇವದೈತ್ಯನರೇಶ್ವರಾಃ 
॥೨೦॥ 
ಭವಂತ ಏತದ್ವಿಜಾಯ ದೇಹಾದ್ಯುತ್ಪಾದ್ಯಮಂತವತ್‌ । 
ಮಾಂ ಯಜಂತೋರಧ್ಯರೈರ್ಯಕ್ತಾಃ ಪ್ರಜಾ ಧರ್ಮೇಣ ರಕ್ಷ 
॥೨೦॥ 


ಪ್ರಚಾತಂತೂನ್‌ ಸುಖಂ ದುಃಖಂ ಭವಾಭವೌ । 
,. ಪ್ರಾಪ್ಟಂ ಪ್ರಾಪ್ತಂ ಚ ಸೇವಂತೋ ಮಚ್ಚಿತ್ತಾ ವಿಚರಿಷ್ಠಥ 
1೨೨॥ 
ಉದಾಸೀನಾಶ್ಚ ದೇಹಾದಾವಾತ್ಮಾರಾಮಾ ದೃತವ್ರತಾಃ । 
ಮಯ್ಯಾವೇಶ್ಯ ಮನಃ ಸಮ್ಮಜ್ಯಾಮಂತೇ ಬ್ರಹ್ಮಯಾಸ್ಯಥ 
॥೨೩॥ 
ಶ್ರೀಶುಕ ಉವಾಚ 
ಇತ್ಯಾದಿಶ್ಯ ನೃಪಾನ್‌ ಕೃಷ್ಣೋ ಭಗವಾನ್‌ ಭುವನೇಶ್ವರ: । 
ತೇಷಾಂನ್ಯಯುಂಕ್ರ ಪುರುಷಾನ್‌ ಸ್ವಿಯೋ ಮಜ್ಜನಕರ್ಮಣಿ 
॥೨೪॥ 
ಸಪರ್ಯಾಂ ಕಾರಯಾಮಾಸ ಸಹದೇವೇನ ಭಾರತ । 
ನರದೇವೋಚಿತೈರ್ವಸ್ತ್ರೈರ್ಭೂಷಣೈಃ ಸ್ಪಗ್ಚಿಲೇಪನೈೆಃ 
॥ ೨೫ ॥ 
ಭೋಜಯಿತ್ವಾವರಾನ್ನೇನ ಸುಸ್ನಾತಾನ್‌ ಸಮಲಂಕೃತಾನ್‌ ॥ 
ಭೋಸೈತ್ವ ಎಎದೈರ್ಯಕ್ತಾಚ್ವಾಯಾಲಾದ್ವೈರ್ನ್ನಪೂಜತ್ತ: 
॥೨೬॥ 
ತೇ ಪೂಜಿತಾ ಮುಕುಂದೇನ ರಾಜಾನೋ ಮೃಷ್ಟಕುಂಡಲಾಃ । 
ವಿರೇಜುರ್ಮೋಚಿತಾಃ ಕ್ಷೇಶಾತ್ಮಾವೃಡಂತೇ ಯಥಾ ಗ್ರಹಾಃ 
॥೨೭॥ 


ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ನರಪತಿಗಳೇ! ನಿಮ್ಮ 
ಅಪೇಕ್ಷೆಯಂತೆ ಇಂದಿನಿಂದ ನಿಮಗೆ ಆತ್ಮಸ್ಥರೂಪನಾದ ಮತ್ತು 
ಆಖಿಲೇಶ್ವರನಾದ ನನ್ನಲ್ಲಿ ಭಕ್ತಿಯು ಉಂಟಾಗುತ್ತದೆ. ॥ ೧೮ ॥ 
ರಾಜರುಗಳೇ। ನನ್ನನ್ನು ಯಾವಾಗಲೂ ಸೈರಿಸುತ್ತಿರಬೇಕೆಂದು 
ನೀವು ನಿಶ್ಚಯವನ್ನು ಮಾಡಿರುವಿರಿ. ನೀವೆಲ್ಲರೂ ಸತ್ಯಭಾಷಿಗಳೇ 
ಆಗಿರುವಿರಿ. ಐಶ್ವರ್ಯಮದ ಮತ್ತು ಪ್ರಭುತ್ವಮದದಿಂದ 
ಉಂಟಾಗುವ ಗರ್ವಾಶಿರೇಕವು. ಜನರಿಗೆ ಹುಚ್ಚು ಹಿಡಿಸುವು. 
ದೆಂಬುದನ್ನು ನಾನು ನೋಡಿದ್ದೇನೆ. ॥ ೧೯ ॥ ಹೈಹಯ, ನಹುಷ, 
ವೇನ, ರಾವಣ, ನರಕಾಸುರ ಮೊದಲಾದ ಅನೇಕ ದೇವ. 
ದೈತ್ಯ-ನರಪತಿಗಳು ಶ್ರೀಮದದ ಮತ್ತು ಅಧಿಕಾರ ಮದದಿಂದ 
ತಮ್ಮ ಸ್ಥಾನದಿಂದ ಚ್ಯುತರಾದರು. ॥ ೨೦ ॥ ಶರೀರ ಮತ್ತು ಅದರ. 
ಸಂಬಂಧಿಗಳು ಹುಟ್ಟುತ್ತಾರೆ ಅದಕ್ಕಾಗಿ ಅವರ ನಾಶವೂ ಅವಶ್ಯ 
ವಾಗಿ. ಆಗುತ್ತದೆ 'ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ.. ದ್ದರಿಂದ 
ಅದರಲ್ಲಿ ಆಸಕ್ತರಾಗಬೇಡಿರಿ. ಮನಸ್ಸನ್ನು ಇಂದ್ರಿಯಗಳನ್ನು 
ವಶದಲ್ಲಿಟ್ಟುಕೊಂಡು ಯಜ್ಞಗಳ ಮೂಲಕ ನನ್ನನ್ನು ಆರಾಧಿಸಿ, 
ಧರ್ಮದಿಂದ ಪ್ರಜೆಗಳನ್ನು ರಕ್ಷಿಸಿ. ॥ ೨೧ ॥ ನೀವು ಪುತ್ರರನ್ನು 
ಪಡೆದು ವಂಶಪರಂಪರೆಯನ್ನು ರಕ್ಷಿಸಿರಿ. ಪ್ರಾರಬ್ಧದ ಅನುಸಾರ. 
ವಾಗಿ ಪ್ರಾಪ್ತವಾಗುವ ಸುಖ-ದುಖುಗಳನ್ನು ಹುಟ್ಟು-ಸಾವು 
ಗಳನ್ನು ಲಾಭ-ನಷ್ಟಗಳನ್ನು ಸಮಭಾವದಿಂದ ಕಾಣುತ್ತಾ ನನ್ನ 
ಪ್ರಸಾದವೆಂದು ಭಾವಿಸಿ ಅನುಭವಿಸಿರಿ. ಯಾವಾಗಲೂ ನಿಮ್ಮ 
ಮನಸ್ಸನ್ನು ನನ್ನಲ್ಲಿಯೇ. ನೆಲೆಗೊಳಿಸಿ ಜೀವನವನ್ನು 
ಸಾಗಿಸಿರಿ. ॥ ೨೨ ॥ ದೇಹ ಮತ್ತು ದೇಹ ಸಂಬಂಧಿಗಳಲ್ಲಿ 
ಯಾವುದೇ ಆಸ್ಪಕ್ತಿಯನ್ನಿಡದೇ ಉದಾಸೀನರಾಗಿರಿ. ದೃಢವ್ರತ 
ರಾಗಿ, ನಿಮ್ಮ-ನಿಮ್ಮ ಆತ್ಕಗಳಲ್ಲೇ ರಮಿಸುತ್ತ ಇರಿ. ನಿಮ್ಮ ಮನಸನ್ನು 
ನನ್ನಲ್ಲಿಯೇ ಚೆನ್ನಾಗಿ ನೆಲೆಗೊಳಿಸಿ, ನೀವು ಕಡೆಯಲ್ಲಿ ಬ್ರಹ್ಮ 
ಸ್ವರೂಪನಾದ ನ ನನ್ನನ್ನೇ ಹೊಂದುವಿರಿ. ॥ ೨೩ ॥ 
ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರಿಕ್ಛಿತನೇ! 
ಭುವನೇಶ್ವರನಾದ ಭಗವಾನ್‌ ಶ್ರೀಕೃಷ್ಣನು ರಾಜರುಗಳಿಗೆ ಹೀಗೆ 
ಉಪದೇಶಮಾಡಿ ಅವರಿಗೆ ಸ್ನಾನಾದಿಗಳನ್ನು ಮಾಡಿಸಲು ಅನೇಕ. 
ಸ್ವ್ರ-ಪುರುಷರನ್ನು ನೇಮಿಸಿದನು. ॥ ೨೪ ॥ ಪರೀಕ್ಟಿದ್ರಾಜನೇ | 
ಜರಾಸಂಧನ ಪುತ್ರನಾದ ಸಹದೇವನಿಂದ ಆರರಿಗೆಲ್ಲ ರಾಜೋಚಿತ 
ವಾದ ವಸ್ಟಾಭೂಷಣಗಳನ್ನು ಮಾಲೆ - ಚಂದನಾದಿಗಳನ್ನು 
ಕೊಡಿಸಿ ಬಹಳವಾಗಿ ಸನ್ಯಾನಸಿದನು. ॥ ೨೫ ರಾಜರೆಲ್ಲರೂ ಸ್ನಾನ 
ಮಾಡಿ ಮ್ವಾಭರಣಗಳಿಂದ ಅಲಂಕೃತರಾದಾಗ ಅವರಿಗೆ ನಾನಾ 
ಎಧವಾದ ಮೃಷ್ಟಾನ್ನದ ಭೋಜನವನ್ನು ಮಾಡಿಸಿ, ರಾಜೋಚಿತ 
ವಾದ ಫಲ-ಪುಷ್ಪ-ತಾಂಬೂಲಗಳನನ್ನು ಸಹದೇವನಿಂದ ಶ್ರೀಕೃಷ್ಣನು 
ಕೊಡಿಸಿದನು. ॥ ೨೬ ॥। ಭಗವಾನ್‌ ಶ್ರೀಕೃಷ್ಣನು ಹೀಗೆ ಸೆರೆಯಿಂದ 
ಮುಕ್ತರಾದ ರಾಜರನ್ನು ಸಮ್ಮಾನಿಸಿದನು. ಈಗ ಅವರು ಸಮಸ್ತ. 
ಕ್ಲೇಶಗಳಿಂದ ಬಿಡುಗಡೆಹೊಂದಿ, ದಿವ್ಯವಾದ ಕುಂಡಲಗಳಿಂದ 
ಸಮಲಂಕೃತರಾಗಿ ವರ್ಷಾಕಾಲವು ಕಳೆದನಂತರ ಮೋಡಗಳಿಲ್ಲದ 
| ಆಕಾಶದಲ್ಲಿ ತಾರೆಗಳು ಬೆಳಗುವಂತೆ ರಾರಾಜುದರು.॥ ೨೭ ॥ 





492 


ಶ್ರೀಮದ್ಭಾಗವತ 


[ಅಧ್ಯಾಯ 73 





ರಥಾನ್ಸದಶ್ವಾನಾರೋಪ್ಯ ಮಣಿಕಾಂಚನಭೂಷಿತಾನ್‌ । 


ಪ್ರೀಣಯ್ಯ ಸೂನೃತೈರ್ವಾಕ್ಕೈಃ ಸ್ಪದೇಶಾನ್ಪತ್ವ್ಯಯಾಪಯತ್‌ 
॥೨೮॥ 


ತ ಏನಂ ಮೋಚಿತಾಃ ಕೃಚ್ಚಾತ್‌ ಕೃಷ್ಣೇನ ಸುಮಹಾತ್ಮಕಾ । 
ಯಯುಸ್ತಮೇವ ಧ್ಯಾಯಂತಃ ಕೃತಾನಿ ಚ ಜಗತ್ಪತೇ 


॥ರ್ವಿ॥ 
ಜಗದು: ಪ್ರಕೃತಿಭ್ಯಸ್ತೇ ಮಹಾಪುರುಷಚೇಷ್ಟಿತಮ್‌ । 
ಯಥಾನ್ವಶಾಸದ್ಧಗವಾಂಸ್ತಥಾ ಚಕ್ರುರತಂದ್ರಿತಾಃ 


॥೩೦॥ 


ಜರಾಸಂಧಂ ಘಾತಯಿತ್ವಾ ಭೀಮಸೇನೇನ ಕೇಶವ: । 
ಪಾರ್ಥಾಭ್ಯಾಂಸಂಯುತಃ ಪ್ರಾಯಾತ್ಸಹದೇವೇನಪೂಜಿತಃ 
॥೩೧॥ 


ಗತ್ವಾ ತೇ ಖಾಂಡಧಪ್ರಸ್ಯಂ ಶಂಖಾನ್‌ ದಧ್ಯರ್ಜಿತಾರಯಃ | 
ಹರ್ಷಯಂತಃ ಸ್ಹಸುಹೃದೋ ದುರ್ಡೃದಾಂ ಚಾಸುಖಾವಹಾ: 
॥೩೨॥ 
ತಚ್ಛುತ್ವಾ. ಪ್ರೀತಮನನ. ಇಂದ್ರಪ್ರಸ್ಥನಿವಾಸಿನಃ ॥ 
ಮೇನಿರೇ ಮಾಗಧಂ ಶಾಂತಂ ರಾಜಾ ಚಾಪ್ರಮನೋರಥಃ 
॥೩೩॥ 


ಅಭಿವಂದ್ಯಾಥ ರಾಜಾನಂ ಭೀಮಾರ್ಜುನಜನಾರ್ದನಾಃ । 
ಸರ್ವಮಾಶ್ರಾವಯಾಂಚಕ್ರುರಾತ್ಮನಾ ಯದನುಷ್ಠಿತಮ್‌ 


॥೩೪॥ 


ನಿಶಮ್ಮ ಧರ್ಮರಾಜಸ್ತತ್‌ ಕೇಶವೇನಾನುಕಂಪಿತಮ್‌ । 
ಆನಂದಾಶ್ರುಕಲಾಂ ಮುಂಚನ್ಸೇಮ್ಲಾನೋವಾಚ ಕಿಂಚನ 
॥೩೫॥ 





ಮತ್ತೆ ಭಗವಾನ್‌ ಶ್ರೀಕೃಷ್ಣನು ಮಣಿಕಾಂಚನಗಳಿಂದ ಭೂಷಿತ 
ವಾದ, ಶ್ರೇಷ್ಠವಾದ ಕುದುರೆಗಳಿಂದ ಕೂಡಿದ ರಥಗಳಲ್ಲಿ ಆ 
ರಾಜರನ್ನು ಕುಳ್ಳರಿಸಿ, ಸುಮಧುರವಾದ ಮಾತುಗಳಿಂದ ಅವರನ್ನು 
ತೃಪ್ತಿಪಡಿಸಿ ಅವರವರ ದೇಶಗಳಿಗೆ ಕಳಿಸಿಕೊಟ್ಟನು. ॥ ೨೮ ॥ ಹೀಗೆ. 
ಉದಾರಶಿರೋಮಣೆಯಾದ ಭಗವಾನ್‌ ಶ್ರೀಕೃಷ್ಣನು ಎಲ್ಲ 
ರಾಜರನ್ನು ಕಷ್ಟದಿಂದ ಪಾರುಮಾಡಿದನು. ಆ ರಾಜರೆಲ್ಲರೂ 
ಜಗತೃತಿಯಾದ ಶ್ರೀಕೃಷ್ಣನ ರೂಪ, ಗುಣ ಮತ್ತು ಲೀಲೆಗಳನ್ನು 
ಚಿಂತಿಸುತ್ತಾ ತಮ್ಮ-ತಮ್ಮ ರಾಜಧಾನಿಗಳಿಗೆ ಪ್ರಯಾಣ ಮಾಡಿ. 
ದರು.॥ ೨೯ ॥ ತಮ್ಮ ರಾಜಧಾನಿಗೆ ತೆರಳಿದ ಬಳಿಕ ಆ 
ರಾಜರೆಲ್ಲರೂ ಮಹಾಪುರುಷನಾದ ಶ್ರೀಕೃಷ್ಣನು ತಮಗೆ ಮಾಡಿದ. 
ಉಪಕಾರವನ್ನೂ ಅನನ ಇತರ ಅದ್ಭುತವಾದ ಲೀಲಾ ಪ್ರಸಂಗ 
ಗಳನ್ನು ಪ್ರಜೆಗಳಲ್ಲಿ ಪ್ರಚುರಪಡಿಸಿದರು. ಮತ್ತೆ ಎಚ್ಚರಿಕೆಯಿಂದ. 
ಭಗವಂತನ ಆಜ್ಞಾನುಸಾರವಾಗಿ ತಮ್ಮ ಜೀವನವನ್ನು ನಿರ್ವಹಿಸು 
ತ್ತಿದ್ದರು. ॥ ೩೦ ॥ 

ಪರೀಕ್ಷಿತನೇ | ಈ ಪ್ರಕಾರವಾಗಿ ಭಗವಾನ್‌ ಶ್ರೀಕೃಷ್ಣನು ಭೀಮ 
ಸೇನನಿಂದ ಜರಾಸಂಧನ ವಧೆಯನ್ನು ಮಾಡಿಸಿ, ಭೀಮಸೇನ 
ಮತ್ತು ಅರ್ಜುನರೊಂದಿಗೆ ಜರಾಸಂಧನ ಮಗನಾದ ಸಹದೇವ. 
ನಿಂದ ಸತ್ಯತರಾಗಿ ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡಿದರು. ವಿಜಯ 
ಗಳಾಗಿ ಬಂದಿರುವ ಕೃಷ್ಣಾರ್ಜುನ ಭೀಮಸೇನರು ಇಂದ್ರಪ್ರಸ್ಯದ 
ಸಮೀಪಕ್ಕೆ ಬಂದು ತಮ್ಮ-ತಮ್ಮ ಶಂಖಗಳನ್ನು ಊದಿದರು. 
ಇದರಿಂದ ಅವರ ಇಷ್ಟ ಮಿತ್ರರಿಗೆ ಬಹಳ ಸುಖವಾದರೆ ಶತ್ರುಗಳಿಗೆ 
ತುಂಬಾ ದುಃಖವಾಯಿತು. ॥ ೩೧-೩೨ ॥ ಆ ಶಂಖದ್ವನಿಯನ್ನು 
ಕೇಳಿ ಇಂದ್ರಪ್ರಸ್ಥದ ನಿವಾಸಿಗಳ ಮನಸ್ಸು ಪ್ರಫುಲ್ಲಿತವಾಯಿತು. 
ಜರಾಸಂಧನು ಮೃತನಾದನೆಂದೇ ಅವರು ತಿಳಿದುಕೊಂಡರು. 
ಇನ್ನು ಯುಧಿಷ್ಠಿರ ಮಹಾರಾಜರ ರಾಜಸೂಯಯಜ್ಞದ 
ಸಂಕಲ್ಪವು. ಈಡೇರಿದಂತೆಯೇ ಸರಿ ಎಂದು ಆನಂದಿಸಿ 
ದರು. ॥ ೩೩ ॥ ಭೀಮಾರ್ಜುನ ಶ್ರೀಕೃಷ್ಣರು ಅರಮನೆಗೆ ಬಂದು. 
ಯುಧಿಷ್ಠಿರನನ್ನು ವಂದಿಸಿ, ಜರಾಸಂಧನ ವಧೆಗಾಗಿ ತಾವು 
ಮಾಡಿದ ಎಲ್ಲ ಕಾರ್ಯಗಳನ್ನು ಎವರಿಸಿ ಹೇಳಿದರು. ॥ ೩೪ ॥ 
ಭಗವಾನ್‌ ಶ್ರೀಕೃಷ್ಣನ ಪರಮಾನುಗ್ರಹದ ಮಾತನ್ನು ಕೇಳಿದ 
ಯುಧಿಷ್ಠಿರನು ಆನಂದಭರಿತನಾದನು. ಆನಂದಾಶ್ರುಗಳು ಕಣ್ಣು 
ಗಳಿಂದ ಹರಿಯತೊಡಗಿದವು. ಇದರಿಂದ ಅವನಿಗೆ ಏನನ್ನೂ 
ಮಾತನಾಡಲು ಸಾಧ್ಯವಾಗದೇ ಹೋಯಿತು. ॥ ೩೫ ॥ 


ಎಪ್ಪತ್ತಮೂರನೆಯ ಅಧ್ಯಾಯವು ಮುಗಿಯಿತು. ॥! ೭೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದಶಮಸ್ಥಂಧೇ ಉತ್ತರಾರ್ಧೇ 
ಕೃಷ್ಣಾದ್ಯಾಗಮನಂ ನಾಮತ್ರಿಸಪ್ಪತಿತಮೋರಧ್ಯಾಯಃ॥ ೭೩ ॥1 


ವಾರಾರಾಕಕರಾರ 








74 ಅಧ್ಯಾಯ] ದಶಮಸ್ಥಂಧ (ಉತ್ತರಾರ್ಧ) ಕಂತ 
ಎಪ್ಪಶ್ರನಾಲ್ಕನೆಯ ಅಧ್ಯಾಯ 
ಭಗವಂತನ ಅಗ್ರಪೂಜೆ - ಶಿಶುಪಾಲವಥೆ 
' ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ವಿನನೇ 
ಏಷಂ ಯುಧಿಷ್ಠಿರೋ ರಾಜಾ ಜರಾಸಂಧವಧಂ ವಿಭೋಃ। ಯುಧಿಕರ ಮಹಾರಾಜನು ಜರಾಸಂಧನ 'ವಧೆ ಮತ್ತು ಸರ್ವಶಕ್ತ. 


ಕೃಷ್ಣಸ್ಯ ಚಾನುಭಾವಂ ತಂ ಶ್ರುತ್ವಾ ಪ್ರೀತಸ್ವಮಬ್ರವೀತ್‌ 
॥೧॥ 
ಯುಧಿಷ್ಠಿರ ಉವಾಚ 
ಯೇ ಸ್ಕುಸ್ತ್ರೈಲೋಕ್ಕಗುರನಃ ಸರ್ವೇ ಲೋಕಮಹೇಶ್ವರಾಃ 
ವಹಂತಿ ದುರ್ಲಭಂ ಲಬ್ಬ್ವಾ ಶಿರಸೈವಾನುಶಾಸನಮ್‌ 
॥ ೨೫ 


ಸ;ಭವಾನರವಿಂದಾಕ್ಟೋ ದೀನಾಸಾಮೀಶಮಾನಿನಾಮ್‌ ॥ 
ಧತ್ತೇತನುಶಾಸನಂ ಭೂಮಂಸ್ತದತ್ಯಂತವಿಡಂಬನಮ್‌ 


॥೩॥ 
ನ ಹ್ಯೇಖ್ಯಾದಿತೀಯಸ್ಯ ಬ್ರಹ್ಮಣ ಪರಮಾತ್ಮನಃ । 
' ಕರ್ಮಭಿರ್ವರ್ಧತೇ ತೇಜೋ ಹ್ರಸತೇ ಚಯಥಾ ರವೇಃ 


॥೪॥ 


ನ ವೈ ತೇರಜಿತ ಭಕ್ತಾನಾಂ ಮಮಾಹಮಿತಿ ಮಾಧವ । 
ತ್ವಂ ತವೇತಿ ಚ ನಾನಾಧೀಃ ಪಶೂನಾಮಿನ ವೈಕೃತಾ 
॥೫॥ 
ಶ್ರೀಶುಕ ಉವಾಚ 


ಇತ್ಯುಕ್ತ್ವಾ ಯಜ್ಜಿಯೇ ಕಾಲೇ ವವ್ರೇ ಯುಕ್ತಾನ್ಸಖುತ್ಟಿಜ: । 
ಕೃಷ್ಣಾನುಮೋದಿತಃ ಪಾರ್ಥೋ ಬ್ರಾಹ್ಮಣಾನೃಹ್ಯವಾದಿನ: 


॥೬॥ 
ದ್ವೈಪಾಯನೋ ಇ ಸುಮಂತುರ್ಗೌತಮೋಅಸಿತಃ | 
ಮಷ್ಕ್ವವನಃ ಕಣ್ಣೋ ಮೈತ್ರೇಯ: ಕನಪ್ಟುತಃ 

॥೭॥ 


ವಿಶ್ವಾಮಿತ್ರೋ ವಾಮದೇವಃ ಸುಮತಿರ್ಜ್ಯೆಮಿನಿಃ ಕ್ರತುಃ | 
ಪೈಲಃ ಪರಾಶರೋ ಗರ್ಗೋ ವೈಶಂಪಾಯನ ಏದ ಚ 
॥೮॥ 


ಅಥರ್ವಾ ಕತೃಪೋ ಧೌಷ್ಯೋ ರಾಮೋ ಭಾರ್ಗವ ಆಸುರಿಃ 1 
ವೀತಿಹೋತ್ರೋ ಮಧುಚ್ಛಂದಾ ವೀರಸೇನೋಡಕೃತವ್ರಣಃ 
॥೯॥ 





ನಾದ ಭಗಪಾನ್‌ ಶ್ರೀಕೃಷ್ಣನ ಅದ್ಭುತ ಮಹಿಮೆಯನ್ನು ಕೇಳಿ 
ಸುಪ್ರೀತನಾಗಿ ಇಂತೆಂದನು- ॥ ೧॥ 

ಯುಧಿಷ್ಠಿರನು ಹೇಳಿದನು - ಸಚ್ಚಿದಾನಂದ ಸ್ವರೂಪನಾದ. 
ಶ್ರೀಕೃಷ್ಣ! ಮೂರು ಲೋಕಗಳಿಗೂ ಸ್ವಾಮಿಗಳಾದ ಬ್ರಹ್ಮಾ- 
ಶಂಕರರು ಮತ್ತು ಇಂದ್ರನೇ ಮೊದಲಾದೆ ಲೋಕಪಾಲರು ನಿನ್ನ 
ಆಜ್ಞೆಯನ್ನು ಪಡೆಯಲು ತವಕಸುತ್ತಿರುವರು. ಅದು ದೊರಕಿದರೆ. 
ಬಹಳ ಶ್ರದ್ಧೆಯಿಂದ ಶಿರಸಾವಹಿಸಿ ಪಾಲಿಸುತ್ತಾರೆ. ॥ ೨ ॥ 
ಅನಂತನೇ | ನಾವಾದರೋ ಅಕ್ಕಂತ ದೀನರಾಗಿದ್ದರೂ ಭೂಪತಿ, 
ನರಸತಿಗಳಿಂದು ಭಾವಿಸಕೊಂಡಿದ್ದೇವೆ. ಇಂತಹ ಸ್ಥಿತಿಯಲ್ಲಿ ನಾವು 
ದಂಡನೆಗೆ ಅರ್ಹರಾಗಿದ್ದರೂ ನೀನು ನಮ್ಮ ಆಜ್ಞೆಯನ್ನು ಸ್ವೀಕಯ: 
ಅದನ್ನು ಪಾಲಿಸುತ್ತಿರುವೆ. ಸರ್ವಶಕ್ತನಾದ, ಕಮ 
ಭಗವಂತನಿಗೆ ಇದು ಮನುಷ್ಯಲೀಲೆಯ ಅಭನಯ ಮಾತ್ರ 
ವಾಗಿದೆ. ॥ ೩ ॥ ಉದಯಾಸ್ತಮಾನಗಳಿಗೆ ಕಾರಣನಾದ ಸೂರ್ಯನ 
ತೇಜಸ್ಸು ಹೆಚ್ಚು-ಕಡಿಮೆಯಾಗದಿರುವಂತೆಯೇ, ಯಾವುದೇ 
ಪ್ರಕಾರದ ಕರ್ಮಗಳಿಂದ ನಿನ್ನಲ್ಲಿ ಉಲ್ಲಾಸವಾಗಲೀ, ಹ್ರಾಸವಾಗಲಿ 
ಆಗುವುದಿಲ್ಲ, ಏಕೆಂದರೆ, ನೀನ ಸಜಾತಿಯ, ವಿಜಾತೀಯ ಮತ್ತು 
ಸ್ವಗತಭೇದದಿಂದ ರಹಿತನಾದ ಸಾಕ್ಟಾಶ್‌ ಪರಬ್ರಹ್ಮ ಪರಮಾತ್ಮ 
ನಾಗಿರುವೆ. ॥ ೪ ॥ ಯಾರಿಂದಲೂ ಜಯಿಸಲ್ಪಡದ ಮಾಧಪನೇ 
“ಇದು ನಾನು-ನನ್ನದು, ಇದು ನೀನು-ನಿನ್ನದು' ಇಂತಹ ವಿಕಾರ. 
ಯುಕ್ತ ಭೇದ ಬುದ್ಧಿಯು ಪಶುಗಳಲ್ಲಿರುತ್ತದ. ಆದರೆ ನಿನ್ನೆ ಅನನ್ಯ 
ಭಕ್ತರಾದವರ ಚಿತ್ರದಲ್ಲಿ ಇಂತಹ ಹುಚ್ಚುತನದ ವಿಚಾರವೇ 
ಬರುವುದಿಲ್ಲ ಹೀಗಿರುವಾಗ ನಿನ್ನಲ್ಲಿ ಹೇಗಿದ್ದೀತು ? ನೀನು 
ಮಾಡುವುದೆಲ್ಲವೂ ಲೀಲೆಯ ಆಗಿದೆ. ॥ ೫ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ. - ಪರೀಶ್ಚಿತನೇ 
ಹೀಗೆ ಹೇಳಿ ಯುಧಿಷ್ಠಿರನು ಭಗವಾನ್‌ ಶ್ರೀಕೃಷ್ಣನ ಅನುಮತಿ 
ಯಂತೆ ಯಜ್ಞದ ಕಾಲವ ಸನ್ನಿಹಿತವಾಗಲು ಯಜ್ಞಕರ್ಮಗಳಲ್ಲಿ 
ನಿಪುಣರಾದ ವೇದವಾದಿಗಳಾದ ಬ್ರಾಹ್ಮಣರನ್ನು ಖುತ್ಚಿಕ್‌- 
ಆಚಾರ್ಯರನ್ನು ವರಣಮಾಡಿಕೊಂಡನು. ॥ ೬ ॥ ಅವರ ಹೆಸರು 
ಇಚ್ಛಿತ್ತು. - ಶ್ರೀಕೃಷ್ಣ ದ್ವೈಪಾಯನ ವ್ಯಾಸರು, ಭರದ್ವಾಜ, 
ಸುಮತತು, ಗೌತಮ, ಆಸಿತ, ವಸಿಷ್ಯ ಚೃವನ, ಕಣ್ಣ, ಮೈತ್ರೇಯ, 
ಕವಸ್ತ ತ್ರಿತ, ವಿಶ್ವಾಮಿತ್ರ, ವಾಮದೇವ, ಸುಮತಿ, ಜೈಮಿನಿ, ಕ್ರತು, 
ಪೈಲ, ಪರಾಶರ, ಗರ್ಗ, ವೈಶಂಪಾಯನ, ಅಥರ್ವಣ, ಕಶ್ಯಪ, 
ಧೌಮ್ಯ, ಪರಶುರಾಮ, ಶುಕ್ರಾಚಾರ್ಯ, ಆಸುರಿ, ವೀತಿಹೋತ್ರ, 
ಮಧುಚ್ಛಂದಸ, ವೀರಸೇನ ಮತ್ತು ಆಕೃತವ್ರಣ. ॥ ೭-೯ ॥: 


494 


ಶ್ರೀಮದ್ಭಾಗವತ 


[ಅಥ್ಯಾಯ74 





ಉಪಹೂತಾಸ್ತಥಾ ಚಾನ್ಯೇ ದ್ರೋಣಭೀಷ್ಟಕ್ರಪಾದಯ: । 
ಧೃತರಾಷ್ಟ್ರಃ ' ಸಹಸುತೋ ವಿದುರಶ್ಚ ಮಹಾಮತಿಃ 
1೧೦॥ 
ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾಃ ಶೂದ್ರಾ ಯಬ್ಗರಿದೃಕ್ದವಃ । 
ತತ್ರೇಯುಃಸರ್ವರಾಜಾನೋ ರಾಜ್ಞಾಂ ಪ್ರಕೃತಮೋನೃಪ 
॥೧೧॥ 


ತತಸ್ತೇ ದೇವಯಜನಂ ಬ್ರಾಹ್ಮಣಾಃ ಸ್ವರ್ಣಲಾಂಗಲೈಃ। 
ಕೃಷ್ಣಾತತ್ರ ಯಥಾಮ್ನಾಯಂ ದೀಕ್ಷಯಾಂಚತ್ರಿರೇ ನೃಹಮ್‌ 
॥೧೨॥ 
ಹೈಮಾಃ ಕಿಲೋಪಕರಣಾ ದರುಣಸ್ಕ ಯಥಾ ಪುರಾ । 
ಇಂದ್ರಾದಯೋ ಲೋಕಪಾಲಾ ವಿರಿಂಚಭವಸಂಯುತಾಃ 
॥ ೧೩॥ 
ಸಗಣಾಃ ಸಿದ್ಧಗಂಧರ್ವಾ ವಿದ್ಯಾಭರಮಹೋರಗಾಃ 
ಮುನಯೋ ಯನಕ್ಷರಕ್ಟಾಂಸಿ ಖಗಕಿನ್ನರಚಾರಣಾಃ 
೫೧೪॥ 


ರಾಜಾನಶ್ಚ ಸನಣಹೂತಾ ರಾಜಜ್ಯೃಶ್ವ ಸರ್ವಶಃ। 
ರಾಜಸೂಯ ಸಮೀಯಃ ಸ್ಥ ರಾಜ್ನ ಪಾಂಡುಸುತ]್ಥ ನೃ 
11 ೧೫ ॥/ 


ಮೇನಿರೇ. ಕೃಷ್ಣಭಕ್ತಸ್ಯ. ಸೂಪಪನ್ನಮವ್ಥಿತಾಃ । 
ಅಯಾಜಯನ್ಮಹಾರಾಜಂ ಯಾಜಕಾ ದೇವವರ್ಚಸಃ। 
ರಾಜಸೂಯೇನ ವಿಧಿವತ್ಯ್ರಾತೀತಸಮಿವಾಮರಾಃ 

॥೧೬॥ 


ಸೌತ್ಯೇನಹನ್ಯವನೀಪಾಲೋ ಯಾಜಕಾನ್‌ ಸದಸಸ್ಪೀನ್‌ । 
ಅಪೂಜಯನ್ಮಜಾಭಾಗಾನ್‌ ಯಥಾವತ್‌ ಸುಸಮಾಹಿತಃ 
॥0೭॥ 
ಸಜಸ್ಯಾಗ್ರ್ಯಾರ್ಹಣಾರ್ಹಂ ವೈ ವಿಮ್ಮಶಂತಃ ಸಭಾಸದಃ | 
ನಾಧ್ಯಗಚ್ಚನ್ನನೈಕಾಂತ್ಕಾತ್‌ ಸಹಜೇವಸ್ತದಾಬ್ರವೀತ್‌ 


॥೧೮॥ 


ಅರ್ಹತಿ ಹೃಚ್ಯುತಃ ಶೈಸ್ಟಂ ಭಗವಾನ್‌ ಸಾತೃತಾಂ ಪತಿಃ । 
ಏಷ ವೈ ದೇವತಾಃ ಸರ್ವಾ ದೇಶಕಾಲಧನಾದಯಃ 
॥೧೦೯॥ 
ಯದಾತ್ಮಕಮಿದಂ ವಿಶ್ವಂ ಕ್ರತವಶ್ಚ ಯದಾತ್ಮಕಾಃ। 
ಅಗ್ನಿರಾಹುತಯೋ ಮತ್ರಾಃ ಸಾಂಖ್ಯಂ ಯೋಗ್ದುಯತ್ನರಃ 
1೨೦॥ 





ಇವರಲ್ಲದೇ ದ್ರೋಣಾಚಾರ್ಯ, ಭೀಷ್ಮಪಿತಾಮಹ, ಕೃಪ 
ಚಾರ್ಯ, ಧೃತರಾಷ್ಟ್ರ ದುರ್ಯೋಧನನೇ ಮೊದಲಾದ ಅವನ 
ಮಕ್ಕಳು, ಮಹಾಮತಿ ವಿದುರ ಇವರನ್ನು ಧರ್ಮರಾಯನು 
ಕರದನು. 1೧0 ॥ ರಾಜೇಂದ್ರ! ರಾಜಸೂಯ ಯಜ್ಞವನ್ನು 
ನೋಡಲು ದೇಶ-ದೇಶಗಳ ಎಲ್ಲ ರಾಜರೂ ಅವರ ಮಂತ್ರಿಗಳೂ, 
ಬ್ರಾಹ್ಮಣ-ಕೃತ್ರಿಯ-ವೃಶ್ಯ-ಶೂದ್ರರೂ, ಸಮಸ್ತ ಪ್ರಜೆಗಳೂ ಇಂದ್ರ 
ಪ್ರಸ್ತ ಆಗಮಿಸಿದರು. ॥ ೧೧॥ 

'ಆನಂತರ ಖುತ್ತಿಜ ಬ್ರಾಹ್ಮಣರು ಶುಭಮುಹೂರ್ತದಲ್ಲಿ ಚಿನ್ನದ 
ಗನುಸಾರವಾಗಿ ಯಜ್ಞದೀಕ್ಷೆಯನ್ನು ಕೊಟ್ಟರು. ॥ ೧೨ ॥ ಹಿಂದಿನ 
ಕಾಲದಲ್ಲಿ ವರುಣನ ಯಜ್ಞದಲ್ಲಿ ಯಜ್ಞಪಾತ್ರೆಗಳೆಲ್ಲವೂ 
ಸ್ವರ್ಣಮಯವಾಗಿದ್ದಂತೆಯೇ ಯುಧಿಷ್ಠಿನನ ಯಜ್ಞದಲ್ಲಿಯೂ ಎಲ್ಲ 
ಸ್ವರ್ಣಪಾತ್ರೆಗಳೇ ಇದ್ದವು ರಾಜಕೂಯಯಜ್ಜಕ್ಳೆ ಯುಧಿಷ್ಠಿರ ನಿಂದ 
ಆಹ್ವಾನವನ್ನು ಸ್ವೀಕರಿಸಿದ ಬ್ರಹ್ಮದೇವರು, ರುದ್ರ ದೇವರು, 
ಇಂದ್ರಾದಿ ಲೋಕಪಾಲರು, ತಮ್ಮ-ತಮ್ಮ ಗಣಗಳೂಂದಿಗೆ ಸಿದ್ಧ 
ಗಂಧರ್ವರು, ವಿದ್ಯಾಧರರು, ನಾಗರು, ಮುನಿಗಳು, ಯಕ್ಷರು, 
ರಾಕ್ಷಸರು, ಪಕ್ಷಿಗಳು, ಕಿನ್ನರ-ಚಾರಣರು, ಮೊಡ್ಡ-ದೊಡ್ಡರಾಜರು, 
ರಾಜಪಶ್ನಿಯರು.. -. ಹೀಗೆ ಇವರೆಲ್ಲರೂ ಆಗಮಿಸಿ 
ದರು. ॥ ೧೩-೧೫ ॥ ರಾಜಸೂಯದ ವೈಭವವನ್ನುಕಂಡು ಯಾರೂ 
ಅಚ್ಚರಿಗೊಳ್ಳಲಿಲ್ಲ ಛಗವಾನ್‌ ಶ್ರೀಕೃಷ್ಣನ ಪರಮ ಭಕ್ತನಾದ 
ಯುಧಿಷ್ಠಿರಾಗೆ ಇದು ಅನುರೂಪವಾಗಿರುವುದೆಂದೇ ಎಲ್ಲರೂ 
ಭಾವಿಸಿದರು. ಹಿಂದೆ ವರುಣನಿಂದ ದೇವತೆಗಳು ರಾಜಸೂಯ 
ಯಾಗವನ್ನು ಮಾಡಿಸಿದಂತೆಯೇ, ದೇಂತೆಗಳಂತೆಯೇ ಮಹಾ 
ತೇಜಸ್ವಿಗಳಾದ ಯಾಜಕರು ದ ವಿಧಿವತ್ತಾಗಿ, 
ರಾಜಸೂಯ ಯಜ್ಞವನ್ನು ಮಾಡಿಸಿದರು. ॥ ೧೬ ॥ ಸೋಮರಸ 
ವನ್ನು ಹಿಂಡುವ ದಿವಸ ಧರ್ಮರಾಜನು ತನ್ನ ಪರಮಭಾಗ್ಯ 
ಶಾಲಿಗಳಾದ ಯಾಜಕರನ್ನು ಮತ್ತು ಯಜ್ಞದ" ನ್ಯೂನಾತಿರೇಕ 
ಗಳನ್ನು ನಿರೀಕ್ಷಿಸಲು ನಿಯುಕ್ತರಾಗಿದ್ದ ಸದಾಸತಿಗಳನ್ನು ಏಕಾಗ್ರ 
ಚಿತ್ತದಿಂದ ಪೂಜಿಸಿ ಸಕ್ಕರಿಸಿದನು. 1 ೧೭ ॥ 

ಈಗ ಸಭಾಸರಸ್ಯರಲ್ಲಿ ಮೊಟ್ಟಮೊದಲಿಗೆ ಯಾರನ್ನು ಪೂಜಸ 
ಬೇಕು? ಅಗ್ರಪೂಜೆ ಯಾರಿಗೆ ಎಂಬ ವಿಷಯದಲ್ಲಿ ಅಲ್ಲಿ ನೆರೆದ 
ಸಭಾಸದರು ಚರ್ಚಿಸತೊಡಗಿದರು. ಎಷ್ಟು ಮತಿಗಳೋ ಅಷ್ಟು 
ಮತಗಳು. ಅದರಿಂದ ಸರ್ವಸಮ್ಮತವಾದ ನಿರ್ಣಯವು ಆಗದೇ 
ಹೋಯಿತು. ಇಂಶಹ ಸ್ಥಿತಿಯಲ್ಲಿ ಸಹದೆವನು ಹೇಳಿದನು-॥೧೮॥ 
ಯದುವಂಶಶಿರೋಮಣ ಭಕ್ತವತ್ರಲ ಭಗವಾನ ಶ್ರೀಕೃಷ್ಣನೇ ಸರ್ವ 
ಸಂಸರಿತ್ರೇಷೂ. ಆಗ್ರಪೂಜೆಗೆ ಯೋಗ್ಯನಾಗಿದ್ದಾನೆ. ಏಕೆಂದರೆ, 

ಇವನೇ ಸಮಸ್ತ ದೇವತೆಗಳ ರೂಪದಲ್ಲಿರುವವನು ಮತ್ತು ದೇಶ, 
ಕಾಲ, ಧನ ಮುಂತಾದ ಇರುವ ಎಲ್ಲವಸ್ತುಗಳ ರೂಪದಲ್ಲಿಯೂ 
ಅವನೇ ಆಗಿದ್ದಾನೆ. ॥ ೧೯ ॥ ಸಮತ ವಿಶ್ವವೂ ಶ್ರೀಕೃಷ್ಣನ ರೂಪವೇ 
ಆಗಿದೆ. ಭಗವಾನ್‌ ಶ್ರೀಕೃಷ್ಠನೇ ಅಗ್ನಿ ಆಹುತಿ ಮತ್ತು ಮುತ್ರದ 
ಸ್ವರೂಪನಾಗಿರುವನು. ಜ್ಞಾನಮಾರ್ಗ ಮತ್ತು ಕರ್ಮಮಾರ್ಗ 
ಇವೆರಡೂ ಅವನನ್ನು ಪಡೆಯುವ ಸಾಧನಗಳಾಗಿವೆ. ॥ ೨೦ ॥ 








74 ಅಧ್ಯಾಯ) 


ದಶಮಸ್ಕಂಧ (ಉತ್ತರಾರ್ಧ) 


495 





ಏಕ ಏವಾದ್ವಿತೀಯೋರಸಾವೈಕದಾತ್ಮಮಿದಂ ಜಗತ್‌ । 


ಆತ್ಮನಾರತತ್ವಾಶ್ರಯಃ ಸಭ್ಯಾಃ ಸೃಜತೃವತಿ ಹಂತ್ಯಜಃ 


॥೨೦೧॥ 


ವಿವಿಧಾನೀಹ ಕರ್ಮಾಣಿ ಜನಯನ್ಯದವೇಕ್ದಯಾ । 
ಈಹತೇ ಯದಯಂ ಸರ್ವಃ ಶ್ರೇಯೋ ಧರ್ಮಾದಿಲಕ್ಷಣಮ್‌ 
॥ ೨೨ 


ತಸ್ಯಾತ್‌ ಕೃಷ್ಣಾಯ ಮಹತೇ ದೀಯತಾಂ ಪರಮಾರ್ಹಣಮ್‌ | 


ಏವಂ ಚೇತ್‌ ಸರ್ವಭೂತಾನಾಮಾತ್ಮನಶ್ಚಾರ್ಹಣಂ ಭವೇತ್‌ 
॥ ೨೩ ॥ 


ಸರ್ವಭೂತಾತ್ಮಭೂತಾಯ ಕೃಷ್ಣಾಯಾನನೃದರ್ಶಿನೇ । 
ದೇಯಂಶಾಂತಾಯ ಪೂರ್ಣಾಯ ದತ್ತಸ್ಯಾ! 
॥೨೪॥ 


ಇತ್ಯುಕ್ತ್ವಾ ಸಹದೇವೋರ ಭೂತ್ತೂಪ್ಟೀಂ ಕೃಃ 
ತಚ್ಛ್ರುತ್ವಾ ತುಷ್ಪುವು: ಸರ್ವೇ ಸಾಧು ಸಾಧ್ದಿತಿ ಸತ್ತಮಾಃ 
॥ ೨೫ ॥ 


ಶ್ರತ್ವಾದ್ವಿಕೇರಿತಂ ರಾಜಾ ಜ್ಲಾತ್ವಾಹಾರ್ದಂ ಸಭಾಸದಾಮ್‌ । 
ಸಮರ್ಹಯದ್ದಷೀಕೇಶಂ ಪ್ರೀತಃ ಪ್ರಣಯವಿಹ್ಟಲಃ 
1೨೬ 


ತತ್ಪಾದಾವವನಿಜ್ಯಾಪಃ। ಶಿರಸಾ ಲೋಕಪಾವನೀಃ! 
ಸಭಾರ್ಯಃ ಸಾನುಚಾಮಾತ್ಯಃ ಸಕುಟುಂಬೋರವಹನ್ನುದಾ 


॥೨೭॥ 


ವಾಸೋಭಿಃ ಪೀತಕೌಶೇಯೈರ್ಭೂಷಣೈೈಕ್ಚ ಮಹಾಧನೈ: । 
ಅರ್ಹಯಿತ್ವಾಶ್ರುಪೂರ್ಣಾಕ್ಟೋ ನಾಶಕತ್ತಮವೇಕ್ಷಿತುಮ್‌ 
॥ ೨೮ ॥ 


ಇತ್ವಂ ಸಭಾಜಿತಂ ವೀಕ್ವ್ಯ ಸರ್ವೇ ಪ್ರಾಂಜಲಯೋ ಜನಾಃ । 
ನಮೋ ಜಯೇತಿ ನೇಮುಸ್ತಂ ನಿಷೇತುಃ ಸೃಷ್ಟವೃಷ್ಟಯಃ 


॥೨೯॥ 


ತ್ವಂ ನಿಶಮ್ಮ ದಮಘೋಷಸುತಃಸ್ವನೀಠಾ- 
'ದುತ್ಕಾಯ ಕೃಷ್ಣಗುಣವರ್ಣನಜಾತಮನ್ಯುಃ | 
ಉತ್ಪನ ಬಾಹುಮಿದಮಾಹಸದಸ್ಯಮರ್ಷೀ 
ಸಂಶ್ರಾವಯನ್‌ ಭಗಪತೇ ಪರುಷಾಣ್ಯಭೀತಃ 1 ೩೦ ॥ 





ಸಭಾಸದರೇ | ಭಗವಾನ್‌ ಶ್ರೀಕೃಷ್ಣನು ಏಕಮೇವಾದ್ವಿತೀಯ ಬ್ರಹ್ಮ 
ನಾಗಿದ್ದಾನೆ. ಅಖಂಡ ಬ್ರಹ್ಮಾಂಡವೂ ಇವನ ಸ್ವರೂಪವೇ ಆಗಿದೆ. 
ಅವನು ತಾರ್ಪ-ತನ್ನಲ್ಲ ಸ್ಥತನಾಗಿದ್ದಾನೆ ಮತ್ತು ಜನ್ನ, ಆಸ್ತ್ವ, ವೃದ್ಧಿ 
ಮೊರಲಾದ ಆರು ಭಾವ ವಕಾರಗಳಿಂದ ರಸಿತನಾಗದ್ದಾನೆ. 
ಅವನು ತನ್ನ ಆತ್ಮಸ್ತರೂಪ ಸಂಕಲ್ಪದಿಂದಲೇ ಜಗತ್ತಿನ ಸೃಷ್ಟಿ, ಸ್ಥಿತಿ, 
ಸಂಹಾರಗಳನ್ನು ಮಾಡುತ್ತಾನೆ. ॥ ೨೧ ॥ ಸಮಸ್ತ ಜಗತ್ತು ಶ್ರೀಕೃಷ್ಣನ 
ಅನುಗ್ರಹದಿಂದಲೇ ಆನೇಕ ವಿಧದ ಕರ್ಮಾನುಷ್ಯನಗಳನ್ನು 
ಮಾಡುತ್ತಾ ಧರ್ಮ, ಅರ್ಥ, ಕಾಮ, ಮೋಕ್ಟಗಳೆಂಬ ಪುರುಷಾರ್ಥ 
ಗಳನ್ನು ಸಾಧಿಸಿಕೊಳ್ಳುತ್ತಾರೆ. ॥ ೨.೨ ॥ ಅದಕ್ಕಾಗಿ ಸರ್ವಶ್ರೇಷ್ಠನಾದ 
ಧಗಮನ್‌ ಶ್ರೀಕೃಷ್ಣನದೇ ಆಗ್ರಪೂಜೆಯಾಗಬೇಕು. ಇವನನ್ನು 
ಪೂಜಿಸುವುದರಿಂದ ಸಮಸ್ತ್ರ ಪ್ರಾಣಿಗಳ ಹಾಗೂ ತನ್ನಾ್ಷದ 
ಪೂಜೆಯೂ ನಡೆದಂತಾಗುತ್ತದೆ. ॥ ೨೩ ॥ ದಾನಕ್ಕೆ ಅನಂಕವಾದ 
ಫಲವನ್ನು ಅಪೇಕ್ವೆಸುವವನು ಸಮಸ್ತ ಪ್ರಾಣಿಗಳಿಗೂ ಅತ್ಯ್ತರೂಪ 
ನಾದ, ಭೇರಭಾವರಹಿತನಾದ, ಪರಮಶಾಂತನಾದ, ಪರಿಪೂರ್ಣ 
ನಾದ, ಮಹಾಕ್ಕನಾದ ಶ್ರೀಕೃಷ್ಣನಿಗೇ ದಾನಮಾಡಬೇಕು. ॥ ೨೪ ॥ 
ಪರೀಕ್ಷಿಕನೇ! ಭಗವಂತನ ಮಹಿಮೆಯನ್ನೂ ಅವನ ಪ್ರಭಾರವನ್ನು 
ಅರಿತಿದ್ದ ಸಹದೇವನು ಹೀಗೆ ಹೇಳಿ ಸುಮ್ಮನಾದನು. ಆ ಸಮಯ 
ದೆಲ್ಲಿ ಧರ್ಮರಾಯನ ಯಜ್ಞಸಭೆಯಲ್ಲಿ ಉಪಸಿತರಾಗಿದ್ದ ಸತ್ತುರು 
ಷರೆಲ್ಲರೂ ಏಕಕಂಠದಿಂದ ಸಾಧು! ಸಾಧು | ಬಹಳ ಚೆನ್ನಾಗಿದೆ 
ಎಂದು ಹೇಳ ಸಹದೇವನ ಮಾತನ್ನು ಸಮರ್ಥಿಸಿದರು. ॥ ೨೫ ॥ 
ಯುಧಿಷ್ಠಿನನು ಬ್ರಾಹ್ಮಣರ ಈ ಸಾಧುವಾದವನ್ನು ಕೇಳಿ, ಸಜ್ಯರ 
ಅಭಿಪ್ರಾಯವನ್ನು ತಿಳದವನಾಗಿ ಆನಂದದಿಂದಲೂ, ಪ್ರೇಮೋ 
ದ್ರೇಕದಿಂದಲೂ ವಿಸ್ವಲನಾಗಿ ಭಗವಾನ್‌ ಶ್ರೀಕೃಷ್ಣನ ಆಗ್ರಪೂಜೆ. 
ಯನ್ನು ಮಾಡಿದನು. ॥ ೨೬ ॥ ಯುಧಿಷ್ಠಿರನು ತನ್ನ ಪತ್ನಿಯರು, 
ತಮ್ಮಂದಿರು, ಮಂತ್ರಿಗಳು ಮತ್ತು ಕುಟುಂಬ ವರ್ಗದವರೊಡನೆ. 
ಅತ್ಯಂತ ಪ್ರೇಮದಿಂದಲೂ, ಆನಂದದಿಂದಲೂ ಭಗವಂತನ 
ಚರಣಾರವಿಂದಗಳನ್ನು ತೊಳೆದು ಲೋಕಪಾನನವಾದ ಚರಣ 
ತೀರ್ಥವನ್ನು ತಲೆಯಲ್ಲಿ ಧರಿಸಕೊಂಡನು. ॥ ೨೭ ॥ ಆಗ ಅವನು 
ಭಗವಂತನಿಗೆ ರೇಷ್ಮೆಯ ಪೀತಾಂಬರವನ್ನು ಬಹುಮೂಲ್ಯವಾದ 
ಆಭರಣಗಳನ್ನು ಸಮರ್ಪಿಸಿದನು. ಆ ಸಮಯದಲ್ಲಿ ಅವನ. 
ಕಣ್ಣುಗಳು. ಪ್ರೇಮಾನಂದದ ಆಶ್ರುಗಳಿಂದ ತುಂಬಿಜೋಗಿ 
ಭಗವಂತನನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ ॥ ೨೮ ॥ 
ಹೀಗೆ ಅಗ್ರಪೂಜೆಯಿಂದ ಸಮ್ಮಾನಿತನಾದ ಶ್ರೀಕೃಷ್ಣನನ್ನು ನೋಡಿ 
ಆ ಸಭೆಯಲ್ಲಿ ಕುಳಿತಿದ್ದವರೆಲ್ಲರೂ ಕೈಜೋಡಿಸಿಕೊಂಡು ಶ್ರಿಕೃಷ್ಣಾಯ 
ಸಮೋ ನಮಃ ಶ್ರೀಕೃಷ್ಣನಿಗೆ ಜಯವಾಗಲಿ ಎಂದು ಹೇಳಿಕೊಂಡು 
ನಮಸ್ಕರಿಸತೊಡಗಿದರು. ಆಗ ಆಕಾಶದಿಂದ ತಾನಾಗಿಯೇ ಪುಷ್ಟ 
ವೃಷ್ಠಿಯಾಗತೊಡಗಿತು. ॥ ೨೯ ॥ 

'ಪರೀಕ್ಷಿತನೇ | ತನ್ನ ಆಸನದಲ್ಲಿ ಕುಳಿತಿದ್ದ ಶಿಶುಪಾಲನು ಇದೆಲ್ಲ 
ವನ್ನು ನೋಡಿ-ಕೇಳುತ್ತಿದ್ದನು. ಭಗವಾನ” ಶ್ರೀಕೃಷ್ಣನ ಗುಣಗಾನ 
ವಸ್ತು ಕೇಳಿ ಕ್ರೋಧಗೊಂಡು ಎದ್ದುನಿಂತು, ತುಂಬಿದ ಸಭೆಯಲ್ಲಿ 
ಕೈಯನ್ನು ಮೇಲಕ್ಕೆತ್ತಿ ನಿರ್ಭಯನಾಗಿ ಭಗವಂತನಿಗೆ 
ಕೇಳಿಸುವಂತೆ. .' ಅತ್ಯಂತ .. ಕಠೋರವಾದ ಮಾತುಗಳನ್ನಾಡ 
ತೊಡಗಿರನು. ॥ ೩೦ ॥ 





496 


ಶ್ರೀಮದ್ಭಾಗವತ. 


[ಅಧ್ಯಾಯ74 





ಈಶೋ ದುರತ್ಕಯ: ಕಾಲ ಇತಿ ಸತ್ಯಮೇ ಶ್ರುತಿಃ 
ವೃದ್ಧಾನಾಮಪಿ ಯದ್ದುದ್ದಿರ್ಬಾಲವಾಕ್ಕೈರ್ವಿಭಿದೃತೇ 


॥೩೧॥ 


ಯೂಯಂಪಾತ್ರವಿದಾಂತ್ರೇಷ್ಠಾಮಾಮನ್ಸ ನ ಬಾಲಭಾಷಿತಮ್‌ | 
ಸದಸಸ್ವತಯಃ ಸರ್ವೇ ಕೃಷ್ಣೋ ಯತ್ತಮೃತೋರರ್ಹಣೇ 


॥೩೨॥ 


ತಪೋವಿದ್ಯಾವ್ರತಥರಾನ್‌ ಜ್ಞಾನವಿದ್ಯಸ್ತಕಲ್ಪಣಾನ್‌ ॥ 
ಸರಮರ್ಷಿನ್‌ ಬ್ರಹ್ಮನಿಷ್ಠಾನ್ಲೋತಪಾಲ್ಫೈಶ್ಚ ಪೂಜಿತಾನ್‌ 


॥೩೩॥ 


ಸದಸ್ಯತೀನತಿಕ್ರಮ್ಮ ಗೋಪಾಲ: ಕುಲಪಾಂಸನಃ 
ಯಥಾ ಕಾಕಃ ಪುರೋಡಾಶಂ ಸಪರ್ಯಾಂ ಕಥಮರ್ಹತಿ 
॥೩೪॥ 


ವರ್ಣಾಶ್ರಮಕುಲ್‌ಪೇತಃ. ಸರ್ವಧರ್ಮಬಹಿಷ್ಯತಃ | 
ಸ್ಟೈರವರ್ತೀ ಗುಣೈರ್ಜೀನಃ ಸಪರ್ಯಾಂ ಕಥಮರ್ಹತಿ 
11೩೫ 


ಯಯಾತಿನೃಹಾಂ ಹಿ ಕುಲಂ ಶಪ್ತಂ ಸದ್ವಿರ್ಬಹಿಷ್ಯತಮ್‌ । 
ವೃಥಾ ಪಾನರತಂ ಶಶ್ವತ್ತಪರ್ಯಾಂ ಕಥಮರ್ಹತಿ 
॥೩೬॥ 


ಬ್ರಹ್ಮರ್ಸಿಸೇವಿತಾನ್‌ ದೇಶಾನ್‌ ಹಿತ್ನೈತೇಬ್ರಹ್ಮವರ್ಚೆಸಮ್‌ । 
ಸಮುದ್ರಂ ದುರ್ಗಮಾಶ್ರಿತ್ಯ ಜಾಧಂತೇ ದಸ್ಯವಃ ಪ್ರಜಾಃ 
॥೩೭॥ 


ಏವಮಾದೀನ್ಯಭದ್ರಾಣಿ ಬಭಾಷೇ ನಷ್ಟಮಂಗಲಃ। 
ನೋವಾಚ ಕಿಂಚಿದ್ಧಗವಾನ್‌ ಯಥಾ ಸಿಂಹ: ಶಿವಾರುತಮ್‌ 
॥೩೮॥ 


ಭಗವನ್ನಿಂದನಂ ಶ್ರುತ್ವಾ ದುಹಹಂ ತತ್ಪಭಾಸದಃ। 
ಕರ್ಣೌ ಪಿಧಾಯ ನಿರ್ಜಗ್ಯು: ಶಪಂತಶ್ಯೇದಿಪಂ ರುಷಾ 
॥೩೯॥ 





ಸಭ್ಯರೇ। 'ಕಾಲನೇ ಈಶ್ವರನಾಗಿದ್ದಾನೆ' ಎಂದು ಹೇಳಿದ 
ಶ್ರುತಿಯ ಮಾತು ಅಕ್ಷರಶಃ ಸತ್ಯವಾಗಿದೆ. ಲಕ್ಷ-ಲಕ್ಷ ಪ್ರಯತ್ನ 
ಮಾಡಿದರೂ ಅದು ತನ್ನ ಕೆಲಸವನ್ನು ಮಾಡಿಯೇ ತೀರುತ್ತದೆ. ಇಲ್ಲಿ 
ಮಕ್ಕಳ ಮತ್ತು ಮೂರ್ಬರ ಮಾತುಗಳಿಂದ ದೊಡ್ಡ-ದೊಡ್ಡ 
ವಯೋವೃದ್ಧರ, ಜ್ಞಾನವೃದ್ಧರ ಬುದ್ಧಿಯೂ ಪಲ್ಲಟವಾಗುವುದು. 
ಇದರ ಪ್ರತ್ಯಕ್ಷಪ್ರಮಾಣವಾಗಿದೆ. ॥ ೩೧ ॥ ನೀವೆಲ್ಲರೂ ಅಗ್ರ 
ಪೂಜೆಗೆ. ಅರ್ಹರಾರೆಂಬುದನ್ನು. ನಿರ್ಣಯಿಸುವುದರಲ್ಲಿ 
ಸಮರ್ಥರಾಗಿರುವಿರಿ ಎಂದು ನಾನು ತಿಳಿದಿದ್ದೇನೆ. ಅದಕ್ಕಾಗಿ. 
ಸದಸಸ್ಟತಿಗಳೇ | ಬಾಲಕನಾದ ಸಹದೇವನು ಹೇಳಿದ - ಶ್ರೀಕೃಷ್ಣನೇ 
ಆಗ್ರಪೂಜೆಗೆ ಅರ್ಹನಾಗಿದ್ದಾನೆ' ಎಂಬ ಮಾತನ್ನು ನೀವು ಅನು 
ಮೋದಿಸಬೇಕರಿ. ॥ ೩೨ ॥ ಇಲ್ಲಿ ದೊಡ್ಡ-ದೊಡ್ಡ ತಪಸ್ವಿಗಳು, 
ವಿದ್ವಾಂಸರು, ವ್ರತನಿಷ್ಠರು, ಜ್ಞಾನದ ಮೂಲಕ ತಮ್ಮ ಸಮಸ್ಯ 
ಪಾಪ-ತಾಪಗಳನ್ನು ಶಾಂತಗೊಳಿಸಿದವರು, ಪರಮಜ್ಜಾನಿ ಪರಮ. 
ಮರ್ಷಿಗಳಾದ ಬ್ರಹ್ಮನಿಷ್ಯರು ಮುಂತಾದವರು ಉಪ್ಪಾಗಿ. 
ಇದ್ದಾರೆ. ಇಂತಹವರನ್ನು ದೊಡ್ಡ-ದೊಡ್ಡ ಲೋಕಪಾಲರೂ 
ಪೂಜಿಸುತ್ತಿರುವರು. ॥ ೩೩ ॥ ಯಜ್ಞದ ನ್ಯೂನಾತಿರೇಕವನ್ನು 
ಹೇಳುವಂತಹ ಆ ಸದಸತ್ವತಿಗಳನ್ನು ಬಿಟ್ಟು ಈ ಕುಲಕಲಂಕನಾದ 
ಗೊಲ್ಲನು ಹೇಗೆ ತಾನೆ ಅಗ್ರಪೂಜೆಗೆ ಅಧಿಕಾರಿಯಾಗಬಲ್ಲನು ? 
ಎಂದಾದರೂ ಕಾಗೆಯು ಯಜ್ಞದ ಪುರೋಡಾಶಕ್ಕೆ ಅಧಿಕಾರಿ 
ಯಾಗಬಲ್ಲುದೇ ? ॥ ೩೪ ॥ ಇವನಿಗೆ ಯಾವುದೇ ವರ್ಣ 
ವಾಗಲಿ, ಆಶ್ರಮವಾಗಲೀ ಇಲ್ಲ ಕುಲವೂ ಉನ್ನತವಾಗಿಲ್ಲ ಎಲ್ಲ. 
ಧರ್ಮಗಳಿಂದಲೂ ಹೊರಗಾಗಿರುವನು. ವೇದ ಮತ್ತು ಲೋಕ. 
ಮರ್ಯಾದೆಗಳನ್ನು ಉಲ್ಲಂಘಿಸಿ ಮನಬಂದಂತೆ ವರ್ತಿಸುತ್ತಾನೆ. 
ಇವನಲ್ಲಿ ಯಾವುದೇ ಗುಣಗಳಿಲ್ಲ ಇಂತಹ ಸ್ಥಿತಿಯಲ್ಲಿ ಇವನು 
ಅಗ್ರಪೂಜೆಗೆ ಹೇಗೆ ಆರ್ಹನಾಗಬಲ್ಲನು ? ॥ ೩೫ ॥ ಯಯಾತಿ 
ರಾಜನು ಇವನ ವಂಶಕ್ಕೆ ಶಪಿಸಿದುದು ನೀವೆಲ್ಲರೂ ತಿಳದಿರುವಿರಿ. 
ಅದಕ್ಕಾಗಿ ಸತ್ತುರುಷರು ಈ ವಂಶವನ್ನು ಬಹಿಷ್ಕರಿಸಿರುವರು. 
ಇವರೆಲ್ಲರೂ ಸದಾಕಾಲ ಮಧುಪಾನದಲ್ಲೇ ಆಸಕ್ತರಾಗಿರುತ್ತಾರೆ. 
ಹೀಗಿರುವಾಗ ಇವನು ಆಗ್ರಪೂಜೆಗೆ ಹೇಗೆ. ಯೋಗ್ಯನಾಗ 
ಬಲ್ಲನು ? ॥ ೩೬ ॥ ಇವರೆಲ್ಲರೂ ಬ್ರಹ್ಮರಿಗಳಿಂದ ಸೇವಿತವಾದ. 
ಮಥುರೆಯನ್ನು ತ್ಯಜಿಸಿ, ಬ್ರಹ್ಮವರ್ಚಸ್ಸಿನ ವಿರೋಧಿಯಾದ (ವೇದ. 
ಚರ್ಚಾರಹಿತೈ). ಸಮುದ್ರದಲ್ಲಿ ದುರ್ಗವನ್ನು ರಚಿಸಿಕೊಂಡು 
ಇರುತ್ತಾರೆ. ಅಲ್ಲಿಂದ ಇವರು ಹೊರಗೆ ಬಂದಾಗ ಕಳ್ಳರಂತೆ 
ಪ್ರಜೆಗಳಿಲ್ಲರನ್ನೂ ತೊಂದರೆಪಡಿಸುತ್ತಾರೆ. ॥ 8.೭ ॥ ಪರೀಕ್ವತನೇ | 
ನಿರ್ಭಾಗ್ಯನಾದ ಶಿಶುಪಾಲನು ಹೀಗೆ ಅನೇಕ ಕರ್ಣಕಕೋರವಾದ 
ಮತ್ತು. ಅಶುಭವಾದ ಮಾತುಗಳಿಂದ ಶ್ರೀಕೃಷ್ಣನನ್ನು ನಿಂದೆ. 
ಮಾಡುತ್ತಿರಲು - ಸಿಂಹವು ನರಿಯ ಕೂಗನ್ನು ಅಲಕ್ಷಿಸುವಂತೆ. 
ಭಗವಾನ್‌ ಶ್ರೀಕೃಷ್ಣನು ಅವನೊಡನೆ ಏನನ್ನು ಮಾತನಾಡ 
ಲಿಲ್ಲ ॥ ೩೮॥ ಆದರೆ ಸಭಾಸರಿಗೆ ಭಗವಂತನ ನಿಂದೆಯನ್ನು 
ಕೇಳುವುದು ಅಸಹ್ಯವುಂಟಾಗಿ ತಮ್ಮ-ತಮ್ಮ ಕಿವಿಗಳನ್ನು ಮುಚ್ಚಿ 
ಕೊಂಡು ಸಿಟ್ಟಿನಿಂದ ಶಿಶುಪಾಲನನ್ನು ನಿಂದಿಸುತ್ತಾ ಸಭಾಭವನ. 
ದಿಂದ ಹೊರಟುಹೋದರು. ॥ ೩೯ ॥ 


74 ಅಧ್ಯಾಯ] 


ದಶದುಸ್ಕಂಧ (ಉತ್ತರಾರ್ಧ) 


497 





ನಿಂದಾಂ ಭಗವತಃ ಶೃಣ್ಣಂಸ್ತತ್ತಸ್ನ ಜಸ್ಮ ವಾ। 
ತತೋ ನಾಸೈತಿ ಯಃಸೋತಪಿ ಯಾತ್ಕಧಃ ಸುಕೃತಾಚ್ಚು, (ತಃ 
॥೪೦॥ 


ತತಃ ಪಾಂಡುಸುತಾಃ ಕ್ರುದ್ಧಾ ಮತ್ತ್ವಕೈಕಯಸ್ಫಂಜಯಾಃ | 
ಉದಾಯುಧಾಃ ಸಮುತ್ತಸ್ಟ ಶಿಶುಸಾಲಜಿಘಾಂಸವಃ 


ತ್ತೆ 
॥೪೧॥ 


ತತಶ್ಚೈದ್ಯಸ್ತ್ರಸಂಭ್ರಾಂತೋ ಜಗಹೇ ಖಡ್ಗ ಚರ್ಮಣೀ । 
ಭರ್ತ್ತಯನ್‌ ಕೃಷ್ಣಪಕ್ಷೀಯಾನ್ರಾಜ್ಞು ಸದಸಿ ಭಾರತ 
॥೪೨॥ 


ತಾವದುತ್ಯಾಯ ಭಗವಾನ್‌ ಸ್ವಾನಿವಾರ್ಯ ಸ್ವಯಂ ರುಷಾ | 
ಶಿರಃ ಕುರಾಂತಚಕ್ರೇಣ ಜಹಾರಾಪತತೋ ರಿಪೋಃ 
॥೪೩॥ 


ಶಬ್ದಕೋಲಾಹಲೋಡಪ್ಯಾಸಿತ್‌ ತಿಶುಪಾಲೇಹತೇಮಹಾನ್‌ ॥ 
ತಸ್ಯಾನುಯಾಯಿನೋ ಭೂಪಾ ದುದ್ರುವುರ್ಜಿವಿತೈಷಿಣ 
॥೪೪॥ 


": ಚೈದ್ಯಜೇಹೋತ್ಠಿತಂ ಜ್ಯೋತಿರ್ವಾಸುದೇವಮುಹಾವಿಶತ್‌ । 
ಪಶ್ಯತಾಂ ಸರ್ವಭೂತಾನಾಮುಲ್ಕೇವ ಭುವಿ ಖಾಚ್ಚ್ಯುತಾ 

॥೪೫॥। 

ಜನ್ಮತ್ರಯಾನುಗುಣಿತವೈರಸಂರಬ್ಬಯಾ ಧಿಯಾ। 
ಧ್ಯಾಯಂಸ್ತನ್ನಯತಾಂ ಯಾತೋ ಭಾವೋ ಹಿ ಭವಕಾರಣಮ್‌ 

॥೪೬॥ 


ಖುತ್ತಿಗ್ಭ್ಯಃ ಸಸದಸ್ಯೇಭ್ಯೋ ದಕ್ಷಿಣಾಂ ವಿಪುಲಾಮದಾತ್‌ ॥ 
ಸರ್ವಾನ್‌ ಸಂಪೂಜ್ಯ ವಿಧಿವಚ್ಛತ್ರೇರವಭೃಥಮೇಕರಾಟ್‌ 
॥೪೭॥ 


ಸಾಧಯಿತ್ವಾ ಕ್ರತುಂ ರಾಜ್ಞ ಕೃಷ್ಣೋ ಯೋಗೇಶ್ವರೇಶ್ವರ: । 


ಉವಾಸ. ಕತಿಚಿನ್ಮಾಸಾನ್ಸುಷೃದ್ಧಿರಭಿಯಾಚಿತಃ 
॥೪೮॥ 

ತತೋರನುಜ್ನಾಪ್ಯ ರಾಜಾನಮನಿಚ್ಛಂತಮಪೀಶ್ವರ: । 

ಯಯೌ ಸಭಾರ್ಯಃ ಸಾಮಾತ್ಯ: ಸ್ಟಪುರಂ ದೇವಕೀಸುತಃ 
॥ರ್ಳ೯॥ 


ವರ್ಣಿತಂ ತದುಪಾಖ್ಯಾನಂ ಮಯಾ ತೇ ಬಹುವಿಸ್ಟರಮ್‌ । 


ವೈಕುಂಠವಾಸಿನೋರ್ಜನ್ಮ ಎಪ್ರಶಾಪಾತ್‌ ಪುನಃ ಪುನಃ 
॥೫೦॥ 





ಪರೀಕ್ಷಿದ್ರಾಜನೇ | ಭಗವಂತನ ಅಥವಾ ಅವನ ಭಕ್ತರ ನಿಂದೆ. 
ಯನ್ನು ಕೇಳಿ ಅಲ್ಲಿಂದ ಹೊರಟುಹೋಗದವನು ತನ್ನ ಶುಭಕರ್ಮ 
ಗಳಿಂದ ಚೈತನಾಗಿ, ಅವನ ಆಧೋಗತಿಯಾಗುತ್ತದೆ. ॥ ೪೦ ॥ 
ಪರೀಕೃತನೇ | ಶಿಶುಪಾಲನ 'ಶ್ರೀಕೃಷ್ಣನಿಂದಾವಾಕ್ಯಗಳಿಂದ ಅತಿ 
ಕ್ರುದ್ಧರಾದ ಪಾಂಡವ, ಮತ್ತ. ಕೇಕಯ ಮತ್ತು ಸೃಂಜಯ ನರಪತಿ 
ಗಳು. ಶಿಶುಪಾಲನನ್ನು ಕೂಂದುಹಾಕಲೆಂದು ಆಯುಧಗಳನ್ನು 
ಧರಿಸಿ ಎದ್ದುನಿಂತರು. ॥ ೪೧ ॥ ಆದರೆ ಇದರಿಂದ ಶಿಶುಪಾಲನು 
ಗಾಬರಿಗೊಳ್ಳಲಿಲ್ಲ. ಅವನು ಹಿಂದೆ-ಮುಂದೆ ಯೋಚಿಸದೆ ತನ್ನ 
ಕ್ರಿ ಗುರಾಣಿಗಳನ್ನು ಎತ್ತಿಕೊಂಡು ತುಂಬಿದ ಆ ಸಭೆಯಲ್ಲಿ 
ಶ್ರೀಕೃಷ್ಣನ ಪಕ್ಷಪಾತಿಗಳಾದ ರಾಜರೆದುರಿಗೆ ಯುದ್ಧಕ್ತೈ ಸಿದ್ಧ 
ನಾದನು. ॥ ೪೨ ॥। ಅಷ್ಟರಲ್ಲಿ ಭಗವಾನ್‌ ಶ್ರೀಕೃಷ್ಣನು ಆಸನದಿಂದ 
ಮೇಲೆದ್ದು ತನ್ನ ಕಡೆಯವರೆಲ್ಲರನ್ನು ಹಿಂದಕ್ಕೆ ಸರಿಸಿ, ಪರಮ 
ಕ್ರುದ್ಧನಾಗಿ ಕತ್ತಿಯಂತೆ ಹರಿತವಾದ ಅಲಗಿನಿಂದ ಕೂಡಿದ್ದ ಚಕ್ರದ 
ಧಾರೆಯಿಂದ ತನ್ನ ಕಡೆಗೆ ನುಗ್ಗುತ್ತಿದ್ದ ಶಿಶುಪಾಲನ ಶಿರಸ್ಸನ್ನು 
ತ್ತರಿಸಿ ಬಿಟ್ಟನು. ॥ ೪೩ ॥॥ ಶಿಶುಪಾಲನ ಸಂಹಾರವಾದೊಡನೆ ಆ 
ಸಭೆಯಲ್ಲಿ ದೊಡ್ಡ ಕೋಲಾಹಲವುಂಟಾಯಿತು. ಶಿಶುಪಾಲನ. 
ಅನುಯಾಯಿಗಳಾದ ರಾಜರು ಜೀವಿಸಿರಬೇಕೆಂಬ ಆಸೆಯಿಂದ 
ಅಲ್ಲಿಂದ ಪಲಾಯನ ಮಾಡಿದರು. ॥ ೪೪ ॥ ಉಲ್ಕೆಯು ಅಂತ 
ರಿಕ್ಷದಿಂದ ಭೂಮಿಗೆ ಬೀಳುವಂತೆ ಸಮಸ್ತರು ನೋಡುತ್ತಿರುವಂತೆ 
ಶಿಶುಪಾಲನ ಶರೀರದಿಂದ ಹೊರಟ ಅವನ ಜೀವಜ್ಯೋತಿಯು 
ಭಗವಾನ್‌ ಶ್ರೀಕೃಷ್ಣನಲ್ಲಿ ಸೇರಿಹೋಯಿತು. ॥ ೪೫ ॥ ಪರೀಕ್ಷಿತನೇ | 
ಶಿಶಿಪಾಲನ ಅಂತಸರಣದಲ್ಲಿ ಮೂರು ಜನ್ಮಗಳಿಂದಲೂ ಒಂದೇ 
ಸಮನೆ ವೈರಭಾವವು ಬೆಳೆಯುತ್ತಲೇ ಇತ್ತು. ಹೀಗೆ ವೈರಭಾವ. 
ದಿಂದಲೇ ಆಗಲಿ ಅವನು ಶ್ರೀಕೃಷ್ಣನನ್ನು ಸದಾ ಧ್ಯಾನಸುತ್ತಲೇ 
ಇದ್ದನು. ಈ ಕಾರಣದಿಂದಲೇ ಅವನು ವಿಷ್ಣುವಿನ ಪಾರ್ಷದರಲ್ಲಿ 
ಸೇರಿ ಹೋದನು. ಮರಣಾನಂತರ ದೊರೆಯುವ ಗೆ ಭಾವವೇ. 
ಕಾರಣವಾಗುತ್ತದೆ. ॥ ೪೬ ॥ ಶಿಶುಪಾಲನಿಗೆ ಸದ್ಧತಿಯುಂಟಾದ 
ಬಳಿಕ ಚಕ್ರವರ್ತಿ ಧರ್ಮರಾಜ ಯುಧಿಷ್ಠಿರನು ಆಜಾರ್ಯರಿಗೂ 
ಮತ್ತು ಖುತ್ವಿಜರಿಗೂ ಹೇರಳವಾದ ದಕ್ಷಿಣೆಯನ್ನು ಕೊಟ್ಟು 
ಸತ್ಯರಿಸಿ ವಿಧಿಪೂರ್ವಕವಾಗಿ ಯಜ್ಞಾಂತ್ಯದ ಅವಭ್ಭತಸ್ನಾನ ಮಾಡಿ 
ದನು ॥೪೭॥ 

ಪರೀಕ್ಚಿತನೇ। ಈ ಪ್ರಕಾರವಾಗಿ ಯೋಗೇಶ್ವರ ಭಗವಾನ್‌ 
ಶ್ರೀಕೃಷ್ಣನು ಯುಧಿಷ್ಠಿರನ ರಾಜೂಯ ಯಜ್ಞವನ್ನು ಪೂರ್ಣ 
ಗೊಳಿಸಿಕೊಟ್ಟು ತನ್ನ ನೆಂಟರಿಷ್ಟರ ಮತ್ತು ಸುಹೃದರ ಆಗ್ರಹದಿಂದ 
ಕೆಲವು ತಿಂಗಳುಗಳವರೆಗೆ ಅಲ್ಲೇ ಇದ್ದನು. ॥ ೪೮ ॥ "ಅನಂತರ 
ಯುಧಿಜ್ಠನನಿಗೆ ಕಳಿಸಿಕೊಡಲು ಇಷ್ಟನಿಲ್ಲದಿದ್ದರೂ ಸರ್ವಶಕ್ತನಾದ 
ಭಗವಾನ್‌ ಶ್ರೀಕೃಷ್ಣನು ಅವನಿಂದ ಬೀಳ್ಕೊಂಡು ತನ್ನ ರಾಣಿಯ 
ರೊಂದಿಗೆ, ಮಂತ್ರಿಗಳೊಡನೆ. ಇಂದ್ರಪ್ರಸ್ಥದಿಂದ ದ್ವಾರಕೆಗೆ 
ಪ್ರಯಾಣ ಬೆಳಿದನು. ॥ ೪೯ ॥ ಪರೀಕ್ಷಿತನೇ। ವೈಕುಂಠವಾಸಿ 
ಗಳಾದ ಜಯ-ವಿಜಯರು ಸಸಕಾದಿಗಳ ಶಾಪದಿಂದ ಪುನಃ 
ಪುನಃ ಹುಟ್ಟಬೇಕಾಗಿ ಬಂದ ನವನ್ನು ನಾನು ಹಿಂದೆ. 
(ಸಪ್ತಮಸ್ಕಂಧದಲ್ಲಿ) ನಿನಗೆ ವಿಸ್ತಾರವಾಗಿ ಹೇಳಿಬಿಟ್ಟಿದ್ದೇನೆ॥! ೫೦ ॥ 


498 


ಶ್ರೀಮದ್ಭಾಗವತ. 


[ಅಧ್ಯಾಯ75 





ರಾಜಸೂಯಾವಚ್ಛಥ್ಯೇನ ಸ್ಥಾತೋ ರಾಜಾ ಯುಧಿಷ್ಠಿರಃ 
ಬ್ರಹಕತ್ರಸಭಾಮಧ್ಯೇ. ಶುಶುಭೇ0/. ಸುರರಾಡಿವ 
॥೫೧॥ 


ರಾಜ್ಞಾ ಸಭಾಜಿತಾಃ ಸರ್ವೇ ಸುರಮಾನವಖೇಚರಾಃ | 
ಕೃಷ್ಣಂ ಕ್ರತುಂ ಚಶಂಸಂತಃ ಸ್ವಧಾಮಾನಿ ಯಯುರ್ಮುದಾ 
ಡ್‌ ॥೫೨॥ 
ದುರ್ಯೋಧನಮೃತೇ ಪಾಪಂ. 
ಕಲಿಂ ಕುರುಕುಲಾಮಯಮ್‌ ॥ 
ಯೋ ನ ಸೇಹೇ ಶ್ರಿಯಂ ಸ್ಥೀತಾಂ 
ದೃಷ್ಟ್ವಾ ' ಪಾಂಡುಸುತಸ್ಯ ತಾಮ್‌ ॥ ೫೩॥ 


ಯಇದಂಕೀರ್ತಯೇದ್ವಿಷ್ಟೋಃಕರ್ಮ 'ಚೈದ್ಯವಧಾದಿಕಮ್‌ ॥ 
ರಾಜಮೋಕ್ಸಂ ವಿತಾನಂ ಚ ಸರ್ವಪಾಪೈಃ ಪ್ರಮುಚ್ಛತೇ 
॥೫೪॥ 





ರಾಜಸೂಯ ಯಾಗವನ್ನು ಮಾಡಿ ವಿಧಿವತ್ತಾಗಿ ಅವಭೃತ ಸ್ನಾನ 
ಮಾಡಿದ ಯುಧಿಷ್ಠಿರನು ಬ್ರಾಹ್ಮಣ ಮತ್ತು ಕೃತ್ರಿಯರ ಸಭೆಯಲ್ಲಿ 
ದೇವೇಂದ್ರನಂತೆ ಪ್ರಕಾಶಿಸಿದನು. ॥ ೫೧ ॥ ಯುಧಿಷ್ಠಿರನು ದೇವತೆ 
ಗಳನ್ನು ಮನುಷ್ಯರನ್ನು ಆಕಾಶಚಾರಿಗಳನ್ನು ಯಥಾಯೋಗ್ಯವಾಗಿ. 
ಸತ್ಕರದನು. ಅವರೆಲ್ಲರೂ ರಾಜಸೂಯ ಯನ್ನು ಮತ್ತು 
ಭಗವಾನ್‌ ಶ್ರಕೃಷ್ಣನ್ನು ಪ್ರಶಂಸಿಸುತ್ತಾ ಬಹಳ ಆನಂದದಿಂದ 
ತಮ್ಮ-ತಮ್ಮ ಲೋಕಗಳಿಗೆ ತೆರಳಿದರು. ॥ ೫೨ ॥ ಪರೀಕ್ಮಿತನೇ | 
ಎಲ್ಲರೂ ಸಂತೋಷಗೊಂಡರು ಆದರೆ. 'ಮರ್ಯೊಧನನಿಗೆ. 
ಪಾಂಡವರ ಈ ಉಜ್ವಲ ರಾಜ್ಯಲಕ್ಷ್ಮಿಯ ಉತ್ಕರ್ಷವುಸಹಿಸ 
ದಾಯಿತು. ಏಕೆಂದರೆ, ಅವನು ಸ್ವಭಾವದಿಂದಲೇ ಪಾಪಿಯೂ, 
ಕಲಹಪ್ರಿಯನೂ ಮತ್ತು ಕುರುಕುಲವನ್ನು ನಾಶಗೊಳಿಸುವಂತಹ 
ಒಂದು ರೋಗವೇ ಆಗಿದ್ದನು. ॥ ೫೩ ॥ 

ಪರೀಕ್ಷಿತನೇ | ಭಗವಾನ್‌ ಶ್ರೀಕೃಷ್ಣನ-ಶಿಶುಪಾಲ ವಧೆ, ಜರಾ 
ಸಂಧ ವಧೆ, ಸೆರೆಯಾಳಾದ ರಾಜರ ಬಿಡುಗಡೆ, ಯಜ್ಞಾನುಷ್ಠನ 
ಮೊದಲಾದ ಈ ಲೀಲೆಗಳನ್ನು ಕೀರ್ತನೆ ಮಾಡುವವನು ಸಮಸ್ತ 
ಪಾಪಗಳಿಂದ ಮುಕ್ತನಾಗಿ ಹೋಗುವನು. ॥ ೫೪ ॥ 


ಎಪ್ಪತ್ತನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೭೪ / 
ಇತಿಶ್ರೀಮದ್ಭಾಗವತೇಮಹಾಪುರಾಣೇ ಹಾರಮಹಂಸ್ಕಾಂ ಸಂಹಿತಾಯಾಂ ದಶಮಸಂಧೇ ಉತ್ತರಾರ್ಧೇ 
ಶಿತುಪಾಲವಧೋನಾಮ ಚತುಸಪ್ರತಿತಮೋಂಧ್ಯಾಯಃ॥। ೭೪ ॥ 


ಬಾ 


ಎಪ್ಪತ್ತೈದನೆಯ ಅಧ್ಯಾಯ 


ರಾಜಸೂಯ ಯಜ್ಞದ ಪರಿಸಮಾಪ್ತಿ - 


ರಾಜೋವಾಚ 
ಅಜಾತಶತ್ರೋಸ್ಟಂ ದೃಷ್ಟ್ವಾರಾಜೂೂಯಮಹೋದಯಮ್‌ । 
ಸರ್ವೇ ಮುಮುದಿರೇ ಬ್ರಹ್ಮನ್ಸದೇವಾ ಯೇ ಸಮಾಗತಾಃ 
॥೧೦॥ 
ದುರ್ಯೋಧನಂ ವರ್ಜಯಿತ್ವಾರಾಜಾನ: ಸರ್ಷಯಸಸುರಾಃ। 
ಇತಿ ಶ್ರುತಂ ನೋ ಭಗವಂಸ್ತತ್ರ ಕಾರಣಮುಚ್ಛತಾಮ್‌ 
॥೨॥ 
ಯಷಿರುವಾಚ 
ಪಿತಾಮಹಸ್ಯ ತೇ ಯಜ್ಞೇ ರಾಜಸೂಯೇ ಮಹಾತ್ಮನಃ 
ಬಾಂಧವಾಃ ಪರಿಚರ್ಯಾಯೂಂ ತಸ್ಕಾಸನ್‌ ಪ್ರೇಮಬಂಧನಾಃ 
॥೩॥ 
ಭೀಮೋ ಮಹಾನಸಾಧ್ಯಕ್ಟೋ ಧನಾಧ್ಯಕ್ಷ ಸುಯೋಧನಃ 
ಸಹದೇವಸ್ತು ಪೂಜಾಯಾಂ ನಕುಲೋ ದ್ರವ್ಯಸಾಧನೇ 
॥೪॥ 
ಗುರುಶುಶ್ರೂಷಣೇ ಜಿಷ್ಟು: ಕೃಷ್ಣ ಪಾದಾವನೇಜನೇ | 
ಪರಿವೇಷಣೇ ದ್ರುಷದಜಾ ಕರ್ಣೋ ದಾನೇ ಮಹಾಮನಾಃ 
॥೫॥ 





ದುರ್ಯೋಧನನಿಗಾದ ಅವಮಾನ 


ರೀಕ್ಷಿದ್ರಾಜನು ಕೇಳಿದನು - ಪೂಜ್ಯರೇ | ಅಜಾತರತ್ರುವಾದ 
ರಾಜಸೂಯ ಯಜ್ಞವನ್ನು ನೋಡಲು ಬಂದಿರುವ. 

ಮನುಷ್ಯರೂ, ರಾಜರೂ, ಯಸಿ-ಮುನಿಗಳೂ, ದೇವತೆಗಳೂ 
ಮುತಾದದರ್ಲರೂ ಆನಂದಿತರಾದರು. ಆದರೆ ದುರ್ಯೋಧನ 
ನಿಗೆ ಮಾತ್ರ ಸಂತೋಷವಾಗಲಿಲ್ಲ ದುಃಖವಾಯಿತು ಎಂದು ನೀವು. 
ಹೇಳಿದಿರಿ. ಇದರ. ಕುರಣವನ್ನು ! 'ದಯವಿಟ್ಟು ಹೇಳಿರಿ. ॥ ೧-೨ ॥ 
ಶ್ರೀತುಕಮಹಾಮುನಿಗಳು ಹೇಳಿದರು - ಪರೀಕ್ಷಿತನೇ | ನಿನ್ನ 
ಪಿತಾಮಹ ಯಧಧಿಷ್ಠಿರನು ಮಹಾತ್ಮನಾಗಿದ್ದನು. ಅವನ ದಃ ಪ್ರಮ. 

ಸಿಲುಕಿದ ಎಲ್ಲ ಬಂಧುಬಾಂಧವರು ರಾಜಸೂಯ 

ಯಜ್ಞದಲ್ಲಿ ಬೇರೆ-ಬೇರೆ ಸೇವಾಕಾರ್ಯಗಳನ್ನು ಮಹಿಸಿಕೊಂಡಿ 
ದ್ವರು. ॥ ೩ ॥ ಭೀಮಸೇನನು ಪಕಕಾಲೆಗೆ ಅಧ್ಯಕ್ಷರಾಗಿದ್ದರು. 
ದುರ್ಯೋಧನನು ಧನಾಕ್ವನಾಗಿದ್ದನು. ಸಹದೇವನು ಆಭ್ಯಾಗತರ 
ಸ್ವಾಗತ-ಸತ್ಯಾರದಲ್ಲಿ ನಿಯುಸ್ತನಾಗಿದ್ದನು. ನಕುಲನು ಸಾಮಗ್ರಿ 
ಗಳನ್ನು ಸಂಗ್ರಹಿಸುವ ಕಾರ್ಯವನ್ನುನೋಡಿಕೊಳ್ಳುತ್ತಿದ್ದನು. ॥ ೪ ॥ 
ಅರ್ಜುನನು ಸುರುಜನರ ಸೇವಾ-ಶುಶ್ರೂಷೆಗಳ ಹೊಣೆಯನ್ನು 
ಹೊತ್ತಿದ್ದನು. ಭಗವಾನ್‌ ಶ್ರೀಕೃಷ್ಣನು ಅತಿಥಿಗಳ ಕಾಲುಗಳನ್ನು: ತೊಳೆ. 
ಯುವ ಕೆಲಸಮಾಡುತ್ತಿದ್ದನು. ದ್ರೌಪದಾದೇವಿಯು 'ಊಟ ಬಡಿ 
ಸುವ ವ್ಯವಸ್ಥೆಯನ್ನು 'ನೋಡಿಕೊಳ್ಳುತ್ತಿದ್ದಳು. ಉದಾರತಿರೋಮಣಿ 
ಯಾದ ಕರ್ಣನು ಮುಕ್ತಹಸ್ತದಿಂದ ದಾನಮಾಡುತ್ತಿದ್ದನು. ॥ ೫ ॥ 


75 ಅಧ್ಯಾಯ] 


ಶಶಮಸ್ಯಂಧ (ಉತ್ತರಾರ್ಧ). 


499 





ಯುಯುಧಾನೋ ವಿಕರ್ಣಶ್ವ ಹಾರ್ದಿಕ್ಯೋ ವಿದುರಾದಯಃ । 
ಬಾಹ್ಲೀಕಪುತ್ರಾ ಭೂರ್ಯಾದ್ಯಾ ಯೇ ಚ ಸಂತರ್ದನಾದಯಃ 
1೬॥ 
ನಿರೂಪಿತಾ ಮಹಾಯಜ್ಜೇ ನಾನಾಕರ್ಮಸು ತೇ ತದಾ | 
ಪ್ರವರ್ತಂತೇ ಸ್ಥ ರಾಜೇಂದ್ರ ರಾಜ್ಯ ಪ್ರಿಯಚಿಕೀರ್ಷವಃ 
॥೭॥ 
ಖುತಿಕ್ರದಸ್ಯಬಹುವಿತ್ಸು. ಸುಷ್ಮತ್ತಮೇಷು 
ಸ್ಪಿಪ್ಟೇಷು ಸೂನೃತಸಮರ್ಹಣದಕ್ಷಿಣಾಭಿ: । 
ಚೈದ್ಯೇ ಚ ಸಾತ್ವತಪತೇಶ್ವರಣಂ ಪ್ರವಿಷ್ಠೇ 
ಚಪುಸ್ಪತಸ್ತವಭೃಥಸ್ಥಪನಂ ದ್ಮನದ್ಯಾಮ್‌ ॥ ೮ ॥ 


ಮೃದಂಗಶಂಖಪಣವಧುಂಧುರ್ಯಾನಕಗೋಮುಖಾಃ । 
ವಾದಿತ್ರಾಣಿ ವಿಚಿತ್ರಾಣಿ ನೇದುರಾವಭೃಥೋತ್ಸವೇ 

॥೯॥ 

ನರ್ತಕ್ಕೋ ನನ್ಫತುರ್ಹೃಷ್ಟಾಗಾಯಕಾ ಯೂಥಶೋ ಜಗುಃ । 
ವೀಣಾವೇಣ-ಕಲೋನ್ಹಾದಸ್ತೇಷಾಂ ಸ ದಿವಮಸ್ಪೃಶತ್‌ 

॥೧೦॥ 

' ಚಿತ್ರಧ್ವದಪತಾಕಾಗೈರಿಭೇಂದ್ರಸೃಂದನಾರ್ವಭಿಃ | 
ಸ್ವಲಂಕೃತೈರ್ಭಟೈರ್ಭೂಪಾ ನಿರ್ಯಯೂ ರುಕ್ಕಮಾಲಿನ: 

॥೧೦॥ 

ಯದುಸ್ಫಂಜಯಕಾಂಭೋಜಸುರುಕೇಕಯಕೋಸಲಾಃ । 
ಕಂಪಯಂತೋ ಭುವಃ ಸೈನ್ಕೈರ್ಯಜಮಾನಪುರಸ್ನರಾಃ 

1 ೧೨॥ 

ಸದಸ್ಯರ್ತ್ವಿಗ್ಹಿಜತ್ರೇಷ್ಠಾ ಬ್ರಹ್ಮಳೋಷೇಣ ಭೂಯಸಾ 
ದೇವರ್ಷಿಪಿತೃಗಂಧರ್ವಾಸ್ತುಷ್ಟುವುಃ ಪುಷ್ಪನರ್ಷಿಣಃ 

॥ ೧೩ ॥ 

ಸ್ವಲಂಕೃತಾ ನರಾ ನಾರ್ಯೊ ಗಂಧಸ್ರಗ್ಭೂಹಣಾಂಬರೈ: ! 
ಎಲಿಂಪಂತ್ಯೋಅಭಿಷಿಂಚಂತ್ಯೋ ವಿಜಪುರ್ವಿವಿದ್ಛ ರಸ್ಯೆಃ 

॥೧೪॥ 

ತೈಲಗೋರಸಗಂಧೋದಹರಿದ್ರಾಸಾಂದ್ರಕುಂಕುಮೈಃ 1 
ಪುಂಿರ್ಲಿಪ್ತಾಃ ಪ್ರಲಿಂಪಂತ್ಕೋ ವಿಜಹ್ರುರ್ವಾರಯೋಪಿತಃ 

॥ ೧೫ ॥ 

ಗುಪ್ತಾ ನೃಭಿರ್ನಿರಗಮನ್ನುಪಲಬ್ದುಮೇತದ್‌ 
ದೇವ್ಯೋಯಥಾ ದಿವಿವಿಮಾನವರೈರ್ನ್ಯದೇಷ್ಠಃ । 
ತಾಮಾತುಲೇಯಸಖಭಿ: ಪರಿಷಿಚ್ಛಮಾನಾಃ 
ಸವ್ರೀಡಹಾಸವಿಕಸದ್ದದನಾ ಏರೇಜುಃ ॥ ೧೬॥ 





ಪರೀಕ್ಷಿತನೇ | ಹೀಗೆಯೆ ಸಾತ್ಯಕ, ವಿಕರ್ಣ, ಹಾರ್ದಿಕ್ಕೆ, ಎದುರ, 
ಭೂರಿಶ್ರವಾ ಮೊದಲಾದ ಬಾಹ್ಗಿಕನ ಮಕ್ಕಳು, ಸಂತರ್ದನರೇ 
ಮುಂತಾದವರೆಲ್ಲರೂ ರಾಜಸೂಯ ಯಜ್ಞದಲ್ಲಿ ಬೇರೆ-ಬೇರೆ. 
ಕಾರ್ಯದಲ್ಲಿ ನಿಯುಕ್ತರಾದರು. ಎಲ್ಲರ ಆಶಯವೂ ಕೂಡ. 
ಯುಧಿಷ್ಠಿರನಿಗೆ ಪ್ರಿಯ ಮತ್ತು ಹಿತಪನ್ನುಂಟುಮಾಡಬೇಕೆಂದೇ 
ಇತ್ತು. ॥ ೬-೭॥ 

ಪರೀಕ್ಷಿತನೇ | ಹೀಗೆ ಖತ್ವಿಜರು, ಸದಸ್ಯರು, ವಿದ್ವಾಯರು, 
ಇಷ್ಟ-ಮಿತ್ತರು, ಬಂಧು-ಬಾಂಧವರು ಸಮಸ್ತರೂ ಪ್ರಿಯವಚನ 
ಗಳಿಂದಲೂ, ಮರ್ಯಾದೆಗಳಿಂದಲೂ, ದಕ್ಷಿಣಿಗಳಿಂದಲೂ ಯಥಾ 
ಯೋಗ್ಯವಾಗಿ ಪೂಜಿಸಲ್ಪಟ್ಟು ಶಿಶುನಾಲನು ಭಕ್ತವತ್ಸಲ ನಾದ 
ಭಗವಂತನ ಚರಣಗಳಲ್ಲಿ ಸೇರಿ ಹೋದನು. ಬಳಿಕ ಧರ್ಮ 
ರಾಜನು ದೇವಗಂಗೆಯಲ್ಲಿ ಅವಭ್ಛತಸ್ಥಾನಕ್ಕಾಗಿ ಹೊರಟನು.॥ ೮ ॥ 
ಅವನು ಅವಚ್ಛತಸ್ನಾನ ಮಾಡತೊಡಗಿದಾಗ ಮೃದಂಗ, ಶಂಖ, 
ಪಣವ, ಆನಕ, ನಗಾರಿ, ಢಕ್ಕೆ ಗೋಮುಖ ಮೊದಲಾದ ಮಂಗಳ. 
ವಾದ್ಯಗಳು ಮೊಳಗಿದವು. ॥ ೯ ॥ ನರ್ತಕಿಯರು ನರ್ಶನ 
ವಾಡಿದರು. ಗಾಯಕರು ಗುಂಪು-ಗುಂಪಾಗಿ ಹಾಡತೊಡಗಿದರು. 
ವೀಣೆ, ಕೊಳಲು, ತಾಳಗಳು ನುಡಿಸಲ್ಪಟ್ಟವು. ಇವುಗಳ ಶಬ್ದವು 
ಆಕಾಶದಲ್ಲೆಲ್ಲ ಪ್ರತಿಧ್ವನಿಸಿತು. ॥ ೧೦॥ ಸುವರ್ಣದ ಹಾರ 
ಗಳಿಂದ ಸಮಲಂಕೃತರಾದ ಯದು, ಸೃಂಜಯ, ಕಾಂಬೋಜ 
ಕುರು, ಕೇಕಯ ಮತ್ತು ಕೋಸಲ ದೇಶಗಳ ರಾಜರು ಬಣ್ಣ-ಬಣ್ಣದ 
ಧ್ವಜಪಶಾಕೆಗಳಿಂದ ಅಲಂಕ್ಕತವಾಗಿದ್ದ ಮಹಾಗಜಗಳ ಮೇಲೂ, 
ಕುದುರೆಗಳ ಮೇಲೂ, ರಥಗಳಲ್ಲಿಯೂ ಕುಳಿತು ಪದಾತಿ. 
ಸ್ಫನಿಕರೊಡನೆ ಭೂಮಿಯನ್ನೇ ನಡುಗಿಸುತ್ತಾ ಯುಧಿಷ್ಠಿರ ಮಹಾ 
ರಾಜನನ್ನು ಮುಂದುಮಾಡಿಕೊಂಡು ಅವಪೈತಕ್ಕೆ ಹೋಗುತ್ತಿ 
ದ್ದರು. ॥ ೧೧-೧೨ ॥ ಯಜ್ಞದ ಸದಸ್ಯರು, ಜುತ್ತಿಜರು, ಬಹಳಷ್ಟು 
ಮಂದಿ ್ರಾ್ಯಣ್ರೇ್ಠರು ಉಚ, ಸ್ವದಲ್ಲಿ ಮಂತ್ರಗಳು 
ಪಠಿಸತೊಡಗಿದರು. ದೇವತೆಗಳು, 'ಯಸಿಗಳು, ಪಿತೃಗಳು, ಗಂಧ 
ರ್ವರು ಆಕಾಶದಿಂದ ಹೂಮಳೆಗರೆಯುತ್ತಾ 
ಹೊಗಳುತ್ತಿದ್ದರು. ॥ ೧೩ ॥ ಗಂಧಮಾಲ್ಯಾಭರಣ ವಸ್ತಗದದ. 
ಸಮಲಂೃತರಾಗಿದ್ದ ಇಂದ್ರಪ್ರಸ್ಥದ ನರ-ನಾರಿಯರು ಓಕುಳಯ 
ನೀರು, ಹಾಲು, ಎಣ್ಣೆ ಬೆಣ್ಣೆ ಮುಚಾರವುಗಳನ್ನು ಒಬ್ಬರ 
ಮೇಲೊಬ್ಬರು ಎರಚಾಡುತ್ತಾ,. ಆಟವಾಡುತ್ತಾ ಹಿಂಬಾಲಿಸು 
ತ್ರಿದ್ದರು. ॥ ೧೪ ॥ ವಾರಾಂಗನೆಯರು ಎಣ್ಣೆ ಹಾಲು, ತುಪ್ಪ, 
ಬೆಣ್ಣೆ, ಪನ್ನೀರು, ಅರಸಿನ ಇವೇ ಮುಡಾದುವನ್ನು ಬೆರಸಿದ 
ಕೇಸರೀ ಮಿತ್ರಿತವಾದ ಕೆಂಪುನೀರನ್ನು ಪುರುಷರ ಮೇಲೆ ಸುರಿಯು 
ವರು ಮತ್ತು ಪುರುಷರೂ ಅವರ ಮೇಲೆ ಎರಚುತ್ತಾ ಓಕುಳಿಯ 
ಅಟವನ್ನಾಡುತ್ತಿದ್ದರು. ॥ ೧೫ ॥ 

ಆ ಸಮಯದಲ್ಲಿ ಅವಭೃತೋತ್ಸವವನ್ನು ನೋಡುವ ಸಲು 
ವಾಗಿ ಶ್ರೇಷ್ಠವಾದ ವಿಮಾನಗಳಲ್ಲಿ ಕುಳಿತು ಆಕಾಶದಲ್ಲಿ ಅಸಂಖ್ಯಾತ 
ದೇವಿಯರು ಉಪಸಿತರಾಗಿರುವೂತೆಯೇ ಇಂದ್ರಪ್ರಸ್ಥದ ರಾಜ 
ಮಹಿಷಿಯರು ಸೈನಿಕರಿಂದ ಸಂರಕ್ತಿತರಾಗಿ ಸುಂದರವಾದ ಪಲ್ಲ 
ಗಳಲ್ಲಿ ಕುಳಿತು ಆಗಮಿಸಿದ್ದರು. ಮಾಂಡವರ ಸೋದರಮಾವನ 


500 


ಶ್ರೀಮದ್ಭಾಗವತ. 


[ಅಧ್ಯಾಯ 75 





ತಾ ದೇವರಾನುತ ಸಖೀನ್ನಿಸಿಚುರ್ದೃತೀಭಿಃ 
ಕ್ಲಿನ್ನಾಂಬರಾ ವಿವೃತಗಾತ್ರಕುಚೋರುಮಧ್ಯಾಃ । 
ಔತ್ರತ್ರಮುಕ್ತಕಬರಾಚ್ಚವಮಾನಮಾಲ್ಯಾಃ 
ಕ್ಹೊಳಂದಧುರ್ಮಲಧಿಯಾಂರುಚೈರ್ವಿಹಾಕ್ಕ: ॥ ೧೭ ॥ 


ಸ ಸಮ್ರಾಡ್‌ ರಥಮಾರೂಢಃ ಸದಶ್ವ ರುಕ್ಕಮಾಲಿನಮ್‌ । 
ವೈರೋಚತ ಸ್ವಪತ್ನೀಭಿ: ಕ್ರಿಯಾಭಿ:  ಕ್ರತುರಾಡಿದ 
॥೧೮॥ 


ಪತ್ನೀಸಂಯಾಜಾವಬ್ಛಶೈಶ್ಚರಿತ್ವಾ ತೇ. ತಮ್ಮತ್ತಿದಃ | 
ಆಚಾಂತಂಸ್ನಾಪಯಾಂಚಕ್ರುರ್ಗಂಗಾಯಾಂಸಹ ಕೃಷ್ಣಯಾ 


॥೧೯॥ 


ದೇವದುಂದುಭಯೋ ನೇದುರ್ನರದುಂದುಭಿಭಿಃ ಸಮಮ್‌ । 
ಮುಮುಚುಃ ಪುಷ್ಪವರ್ಷಾಣಿ ದೇವರ್ಷಿಪಿತೃಮಾನವಾಃ 
॥೨೦॥ 


ಸಸ್ನುಸ್ತತ್ರ ತತಃ ಸರ್ವೇ ವರ್ಣಾಶ್ರಮಯುತಾ ನರಾಃ। 
ಮಹಾಪಾತಕೃಪಿ ಯತಃ ಸದ್ಯೋ ಮುಚ್ಯೇತ ಕಿಲ್ಪಿಹಾತ್‌ 


॥೨೧॥ 


ಅಥ ರಾಜಾರಹತೇ ಕ್ಷೌಮೇ ಪರಿಧಾಯ ಸ್ವಲಂಕೃತಃ 
ಖುತ್ತಿಕ್ರದಸ್ಯವಿಪ್ರಾದೀನಾನರ್ಚಾಭರಣಾಂಬರೈ: 
॥೨೨॥ 


ಬಂಧುಜ್ಞಾತಿನೃಪಾನ್ಫಿತ್ರಸುಹೃದೋರನ್ಯಾಂಶ್ಚ ಸರ್ವಶಃ । 
ಅಭೀಕ್ಷಂ ಪೂಜಯಾಮಾಸ ನಾರಾಯಣಪರೋ ನೃಪಃ 
॥| ೨೩ 


ಸರ್ವೇ ಜನಾಃ ಸುರರುಚೋ ಮಣಿಕುಂಡಲಸ್ತ- 
ುಷ್ಡೀಷಕಂಚುಕದುಕೂಲಮಹಾರ್ಥ್ಯಹಾರಾಃ। 
ನಾರ್ಯಶ್ಚ ಕುಂಡಲಯುಗಾಲಕವೃಂದ ಜುಪ್ವ- 
ವಕ್ವ್ರಶ್ರಿಯಃ ಕನಕಮೇಖಲಯಾ ವಿರೇಜುಃ॥ ೨೪ ॥ 





ಮಗನಾದ ಶ್ರೀಕೃಷ್ಣ ಮತ್ತು ಅವನ ಸ್ನೇಹಿತರು ಆ ರಾಣಿಯರ 
ಮೇಲೆ ಓಕುಳಿಯನ್ನು ಜೆಲ್ಲುತ್ತಿದ್ದರು ಇದರಿಂದ ರಾಜಮಹಿಷಿಯರ 
ಮುಖವು ನಾಚಿಕೆಯಿಂದಲೂ, ಮಂದಹಾಸದಿಂದಲೂ ವಿಕಸಿತ 
ವಾಗಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿತ್ತು. ॥ ೧೬ ॥ 
ಹಾಗೆಯೇ ಪಲ್ಲಕ್ಕಿಗಳಲ್ಲಿ ಕುಳಿತಿದ್ದ ರಾಣಿಯರೂ ಕೂಡ ಭಾವ. 
ಮೈದುನರ ಮೇಲೂ, ಸಖಿಯರ ಮೇಲೂ ಜೀರ್ಕೊಳವೆಯಿಂದ 
ಓಕುಳಿಯನ್ನು ಎರಚುತ್ತಿದ್ದರು. ಹೀಗೆ ಪರಸ್ಪರ ಓಕುಳಿಯ 
ಆಟವಾಡುತ್ತಿದ್ದಾಗ ಸ್ವ್ರೀಯರ ಬಟ್ಟೆಗಳೆಲ್ಲವೂ ಒದ್ದೆಯಾಗಿದ್ದವು. 
ಆಟವಾಡುವ ಸಂಭ್ರಮದಲ್ಲಿ ಅವರ ಮುಡಿಗಳು ಸಡಿಲವಾಗಿ 
ಮುಡಿದ ಹೂವುಗಳು ನಕೃತ್ರಗಳಂತೆ ಉದುರುತ್ತಿದ್ದವು. ಪರೀಕ್ಷಿತನೇ | 
ಆವರ ಇಂತಹ ಸುಂದರವಾದ ಮತ್ತು ಪವಿಶ್ರವಾದ ಎಹಾರವನ್ನು 
ಕಂಡು ಮಲಿನವಾದ ಅಂತಹರಣವುಳ್ಳ ಪುರುಷರ ಮನಸ್ಸು 
ಕ್ಟೋಭೆಗೊಂಡವು. ॥ ೧೭ ॥ 

'ಚಕ್ರವರ್ತಿ ಮಹಾರಾಜ ಯುಧಿಷ್ಠಿರನು ದ್ರೌಪದಿಯೇ ಮೊದ 
ಲಾದ ತನ್ನ ಪಶ್ನಿಯರೊಡನೆ ಸುಂದರವಾದ ಕುದುರೆಗಳನ್ನು ಹೂಡ 
ಲ್ವಟ್ಟ ಸುವರ್ಣಮಾಲೆಗಳಿಂದ ಸಮಲಂಕೃತವಾದ ದಿವ್ಕರಥದಲ್ಲಿ 
ಕುಳಿತು ಪ್ರಯಾಜನೇ ಮೊದಲಾದ ಯ್ಜಕ್ರಿಯೆಗಳಿಂದ ಕೂಡಿ 
ಮೂರ್ತಿವತ್ತಾಗಿ ಆವಿರ್ಭವಿಸಿದ ರಾಜಸೂಯ ಯಜ್ಞದಂತೆಯೇ 
ಪ್ರಕಾಶಿಸಿದನು. ॥ ೧೮ ॥ ಅನಂತರ ಯುತ್ವಿಜರು ಪತ್ನಿಸಂಯಾಜ 
(ಒಂದು ಯಜ್ಞಕ್ರಿಯೆ)ವೆಂಬ ವಿಶೇಷಯಾಗವನ್ನೂ ಮತ್ತು 
ಯಜ್ಞಾಂತ-ಸ್ನಾನದ ಸಂಬಂಧವಾದ ಕರ್ಮಗಳನ್ನು ಯುಧಿಷ್ಠಿರ 
ನಿಂದ ಮಾಡಿಸಿ, ಅವನಿಂದ  ಶುದ್ಧಾಚಮನ ಮಾಡಿಸಿದನಂತರ 
ದ್ರೌಷದಿಯೊಡನೆ ಗಂಗಾಸ್ಟಾನವನ್ನು ಮಾಡಿಸಿದರು. ॥ ೧೯ ॥ ಆ. 
ಸಮಯದಲ್ಲಿ ನುಡಿಸಿದ ದುಂದುಭಿಗಳೊಡನೆ ದೇವದುಂದುಭಿ 
ಗಳೂ ಮೊಳಗಿದವು. ದೇವರ್ಷಿ-ಪಿತೃ-ಮನುಷ್ಯರು ಧರ್ಮ 
ರಾಜನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದರು. ॥ ೨೦ ॥ ಮಹಾ 
ರಾಜ ಯುಧಿಷ್ಠಿರನು ದ್ರೌಪದಿಯೊಡನೆ ಅವಭೃತ ಸ್ನಾನಮಾಡಿದ. 
ನಂತರ ಇತರ. ಸಮಸ್ತ್ರ ವರ್ಣದವರೂ ಗಂಗೆಯಲ್ಲಿ ಸ್ನಾನ 
ಮಾಡಿದರು. ಈ ಪವಿತ್ರಸ್ನಾನದಿಂದ ಮಹಾಪಾತಕಿಯಾದರೂ ತನ್ನ 
ಪಾಪಗಳಿಂದ ಕ್ಷಣದಲ್ಲೇ ಮುಕ್ತನಾಗಿ ಹೋಗುತ್ತಾನೆ. ॥ ೨೧1. 
ಬಳಕ ಯುಧಿಷ್ಠಿರನು ನವೀನ ರೇಷ್ಮೆಯ ಪಂಚೆ-ಉತ್ತರೀಯವನ್ನು 
ಧರಿಸಿಕೊಂಡು ವಿಧ-ವಿಧವಾದ ಆಭರಣಗಳಿಂದ ಅಲಂ್ಕತ 
ನಾದನು. ಮತ್ತೆ ಖುತ್ತಿಜರಿಗೆ, ಸದಸ್ಯರಿಗೆ, ಬ್ರಾಹ್ಮಣರಿಗೆ ವಸ್ತ್ರ 
ಭೂಷಣಗಳನ್ನು ಕೊಟ್ಟು ಸತ್ಯರಿಸಿದನು. ॥ ೨೨ ॥ ನಾರಾಯಣ 
ಪರಾಯಣನೂ, ಎಲ್ಲರಲ್ಲಿಯೂ ಭಗವಂತನನ್ನೇ ಕಾಣುವವನೂ, 
ಶ್ರೀಕೃಷ್ಣನ ಪರಮಭಕ್ತನೂ ಆದ ಯುಧಿಷ್ಠಿರನು ಬಂಧುಗಳನ್ನೂ 
್ಲಾತಿಗಳನ್ನೂ ರಾಜರನ್ನೂ ಸುಹೃದರನ್ನೂ ಸಮಸ್ತರನ್ನೂ ಪುನಃ 
ಪುನಃ ಪೂಜಿಸಿ ಸಕ್ಕರಿಸಿದನು. ॥ ೨೩ ॥ ಆ ಸಮಯದಲ್ಲಿ ಸಮಸ್ತ 
ಜನರೂ ರಕ್ಷಕುಂಡಲಗಳಿಂದಲೂ, ಪುಷ್ಪಾರಗಳಿಂದಲೂ, ರುಮಾಲು 
ಗಳಿಂದಲೂ, ಕವಚಗಳಿಂದಲೂ, ಪಸ್ಟೆವಸ್ಟಗಳಿಂದಲೂ, ಬಹು 
ಮೂಲ್ಯ ರತ್ನಹಾರಗಳಿಂದಲೂ ಸಮಲಂಕೃತರಾಗಿ ದೇವತೆಗಳಂತೆ. 


75 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


501 





ಅಥರ್ಶ್ವಿಜೋ ಮಹಾಶೀಲಾಃ ಸದಸ್ಯಾ ಬ್ರಹ್ಮವಾದಿನಃ । 
ಬ್ರಹ್ಮಕ್ಷತ್ರಿಯವಿಟ್ಕೂದ್ರಾ ರಾಜಾನೋ ಯೇ ಸಮಾಗತಾಃ 


॥ ೨೫ ॥ 


ದೇವರ್ಷಿಷಿತೃಭೂತಾನಿ ಲೋಕಪಾಲಾಃ ಸಹಾನುಗಾಃ । 
ಪೂಜತಾಸ್ತಮನುಜ್ನಾಪ್ಯ ಸ್ವಧಾಮಾನಿ ಯಯುರ್ಸಪ 
॥೨೬॥ 


ಹರಿದಾಸಸ್ಯ ರಾಜರ್ಷೇ ರಾಜಸೂಯಮಹೋದಯವಮ್‌ । 
ನೈವಾತೃಪ್ಶನ್‌ ಪ್ರಶಂಸಂತಃ ಪಿಬನ್ಮರ್ನ್ಯೋರಮೃತಂ ಯಥಾ 
॥೨೭॥ 


ತತೋ ಯುಧಿಷ್ಠಿರೋರಾಜಾಸುಹೃತ್ತಂಬಂಧಿ ಬಾಂಧವಾನ್‌ । 
ಪ್ರೇಮ್ಲಾ ನಿವಾಸಯಾಮಾಸ ಕೃಷ್ಣಂ ಚ ತ್ಯಾಗಕಾತರ: 
॥೨೮॥ 


ಭಗವಾನಪಿ ತತ್ರಾಂಗ ನೃವಾತ್ಸೀತ್ರತ್ವಿಯಂಕರ: | 
ಪ್ರಸ್ಥಾಪ್ಯ ಯದುವೀರಾಂಶ್ಚಸಾಂಬಾದೀಂಶ್ಚಕುಶಸ್ಥಲೀಮ್‌ 
॥೨೯॥ 


ಇತ್ಯಂ ರಾಜಾ ಧರ್ಮಸುತೋ ಮನೋರಥಮಹಾರ್ಣವಮ್‌ । 
ಸುದುಸ್ತರಂ ಸಮುತ್ತೀರ್ಯ ಕೃಷ್ಣೇನಾಸೀದ್ಗತಜ್ವರ: 
॥೩೦॥ 


ಏಕದಾಂತಃಪುರೇ ತಸ್ಯ ವೀಕ್ಷ್ಯ ದುರ್ಯೋಧನಃ ಶ್ರಿಯಮ್‌ । 
ಆತಹೃದ್ರಾಜಸೂಯಸ್ಥ  ಮಹಿತ್ವ.ಚಚ್ಯುತಾತ್ಮರ 


॥೩೧॥ 


ಯಸ್ಶಿನ್‌ ನರೇಂದ್ರದಿತಿಜೇಂದ್ರಸುರೇಂದ್ರಲಕ್ಷ್ಮೀ- 
ರ್ನಾನಾ ವಿಭಾಂತಿ ಲ ವಿಶ್ವಸ್ವಜೋಪಕ್ಸಪ್ತಾಃ । 

ತಾಭಿಃ ಪತೀಂದ್ರುಪದರಾಜಸುತೋಷಶಸ್ಥೇ 
ಯಸ್ಯಾಂ ವಿಷಕ್ರಹೃದಯಃ ಕುರುರಾಡತಪ್ಶತ್‌ ॥ ೩೨ ॥॥ 


[1740117 ೩ 










ಶೋಭಿಸುತ್ತಿದ್ದರು. ಸ್ಟೀಯರೂ ಕೂಡ ಥಳ-ಥಳಿಸುವ ಓಲೆ; 
ಧರಿಸಿ, ಗುಂಗುರು ಕೂದಲುಗಳಿಂದ ಅಲಂಕೃತವಾದ ಮು: 
ಕಮಲಗಳಿಂದಲೂ, ಸುವರ್ಣಮಯವಾದ ಸೊಂಟಪಟ್ಟಿಯಿಂ 
ಕೂಡಿ ಆತ್ಮಂತ ಶೋಭಾಯಮಾನರಾಗಿ ಕಾಣುತ್ತಿದ್ದರು. ॥ ೨೪ ॥ 

ಪರೀಕ್ಷಿತನೇ ರಾಜಸೂಯ ಯಜ್ಞಕ್ಕೆ ಆಗಮಿಸಿದ್ದ ಶೀಲವಂತ 
ರಾದ ಖುತ್ವಿಜರು, ವೇದಪಾಠಿಗಳಾದ ಸದಸ್ಯರು, ಬ್ರಾಹ್ಮಣ 
ಕ್ಪತ್ರಿಯ-ವೈಶ್ಯ-ಶೂದ್ರರು, ರಾಜರು, ದೇವತೆಗಳು, ಬುಷಿಗಳು, 
ಮುನಿಗಳು, ಪಿತೃದೇವತೆಗಳು, ಇತರ ಪ್ರಾಣಿಗಳೂ ತಮ್ಮ-ತಮ್ಮ 
ಅನುಯಾಯಿಗಳೊಂದಿಗೆ ಆಗಮಿಸಿದ್ದ ಲೋಕಪಾಲರು - ಇವ. 
ರೆಲ್ಲರನ್ನೂ ಧರ್ಮರಾಜನಾದ ಯುಧಿಷ್ಠಿರನು ಯಥೋಚಿತವಾಗಿ 
ಪೂಜಿಸಿ ಸತ್ಯರಿಸಿದನು. ಅನಂತರ ಅವರೆಲ್ಲರೂ ರಾಜನ ಅನುಮತಿ 


ಯನ್ನು ಪಡೆದು ತಮ್ಮ-ತಮ್ಮ ನಿವಾಸಸ್ಥಾನಗಳಿಗೆ ಹೊರಟು 
ಹೋದರು. ॥ ೨೫-೨೬ ॥ ಪರೀಕ್ಷಿದ್ರಾಜನೇ] ಅಮೃತಪಾನ 


ಮಾಡುತ್ತಾ-ಮಾಡುತ್ತಾ ಮನುಷ್ಯನು ತೃಪ್ತನಾಗದಿರುವಂತೆಯೇ 
ಹರಿದಾಸನಾದ, ರಾಜರ್ಷಿಯಾದ ಯುಧಿಷ್ಠಿರನ ರಾಜಸೂಯ 
ಯಾಗವನ್ನು ಎಷ್ಟು ಹೊಗಳಿದರೂ ಜನರಿಗೆ ತೃಪ್ತಿಯೇ ಆಗುತ್ತಿ 
ರಲಿಲ್ಲ ॥ ೨೭ ॥ ಬಳಿಕ ಯುಧಿಷ್ಠಿರನು ಪ್ರಯಾಣ ಹೊರಟಿದ್ದತನ್ನ. 


ಸುತೃದರನ್ನು ನೆಂಟರಿಷ್ಟರನ್ನು ಬಂಧುಗಳನ್ನು ಮತ್ತು ಶ್ರೀಕೃಷ್ಣನನ್ನು 
ಅವರ ವಿಯೋಗವನ್ನು ಸಹಿಸಿಕೊಳ್ಳಲಾರದೆ . ಪ್ರೇಮದಿಂದ. 


ಅವರೆಲ್ಲರನ್ನೂ ತಡೆಹಿಡಿದು. ಇರಿಸಿಕೊಂಡನು. ॥ ೨೮ ॥ 
ಪರೀಕ್ಚಿತನೇ! ಭಗವಾನ್‌ ಶ್ರೀಕೃಷ್ಣನು ಯದುವಂಶದ ವೀರರಾದ 
ಸಾಂಬರೇ ಮೊದಲಾದವರನ್ನು ದ್ವಾರಕೆಗೆ ಕಳಿಸಿಕೊಟ್ಟು ತಾನು 
ಯುಧಿಷ್ಠಿರರಾಜನ ಅಭಿಲಾಷೆಯನ್ನು ಪೂರ್ಣಗೊಳಿಸಲಿಕ್ಕಾಗಿ, 
ಅವನಿಗೆ  ಅನಂದವನ್ನುಂಟುಮಾಡುವುದಕ್ಕಾಗಿ ಸ್ವಲ್ಪಕಾಲ ಅಲ್ಲೇ 
ಇರಲು ಬಯಸಿದನು. ॥ ೨೯ ॥ ಹೀಗೆ ಧರ್ಮನಂದನನಾದ 
ಯುಧಿಷ್ಠಿರನು ದಾಟಲು ಆತ್ಯಂತ ದುಸ್ತರವಾಗಿದ್ದ ಮನೋರಥ 
ವೆಂಬ ಮಹಾಸಮುದ್ರವನ್ನು ಭಗವಾನ್‌ ಶ್ರೀಕೃಷ್ಣನ ಕೃಪಾವಿಶೇಷ 
ದಿಂದ ಸುಲಭವಾಗಿ ದಾಟಿ ನಿಶ್ಚಿಂತನಾದನು. ॥ ೩೦ ॥ 

ಹಾಗೆ ಉಳಿದುಕೊಂಡವರಲ್ಲಿ ದುರ್ಯೋಧನನು ಒಬ್ಬನು. 
ಒಂದು ದಿನ ಭಗವಂತನ ಪರಮಪ್ರೇಮಿ ಯುಧಿಷ್ಠಿರ ರಾಜನ 
ಅಂತಃಪುರದ ಸೌಂದರ್ಯ - ಸಂಪತ್ತನ್ನೂ ರಾಜಸೂಯಯಜ್ಞ 
ದಿಂದ ಪ್ರಾಪ್ತವಾದ ಮಹತ್ವವನ್ನು ನೋಡಿದ ದುರ್ಯೋಧನನ 
ಮನಸ್ಸು ಮತ್ತರದಿಂದ ಕುದಿಯಲು ತೊಡಗಿತು. ॥ ೩೧॥ 
ಪರೀಕ್ಷಿತನೇ | ಪಾಂಡವರಿಗಾಗಿ ಮಯನಿಂದ ನಿರ್ಮಿಸಿಕೊಟ್ಟಿದ್ದ ಆ 
ಸಭಾಭವನದಲ್ಲಿ ನರೇಂದ್ರರ, ದೈತ್ಯೇಂದ್ರರ ಮತ್ತು ಸುರೇಂದ್ರರ 
ವೈಭವವು ಎದ್ದು ಕಾಣುತ್ತಿತ್ತು. ನಾನಾ ಪ್ರಕಾರದ ಭೋಗಸಾಮಗ್ರಿ 
ಗಳು ಆ ಸಭಾಭವನದಲ್ಲಿದ್ದು, ಅವುಗಳ ಮೂಲಕ ದ್ರೌಪದಿಯು 
ತನ್ನ ಪತಿಗಳ ಸೇವೆ . ಅಂತಹ ರಾಜಭವನದಲ್ಲಿ 
ಆ. ದಿನಗಳಲ್ಲಿ ಶ್ರೀಕೃಷ್ಣನ ಸಾವಿರಾರು ರಾಣಿಯರು ವಾಸಿಸು. 
ತ್ತಿದ್ದರು. ಅವರು ನಿತಂಬಗಳ ಭಾರದಿಂದ ನಿಧಾನವಾಗಿ ನಡೆಯು 
ತ್ತಿದ್ದರು. ಆಗ ಆವರ ಕಾಲ್ಗೆಜ್ಜೆಗಳ ರುಣ-ರುಣ ನಿನಾದವು. 
ಎಲ್ಲೆಡೆ ವ್ಯಾಪಿಸಿತ್ತು. ಸುಂದರವಾದ ಕಟಿಭಾಗವುಳ್ಳ ಅವರು ಧರಿಸಿದ್ದ 
ಬಿಳಿಯ ಮುತ್ತಿನ ಹಾರಗಳು ಕುಚಗಳಿಗೆ ಲೇಪಿತವಾದ ಕುಂಕುಮ 


502 


ಶ್ರೀಮದ್ಭಾಗವತ. 


[ಅಧ್ಯಾಯ 75 





ಯಸ್ಮಿಂಸ್ರದಾ ಮಧುಪತೇರ್ಮಹಿಷೀಸಹಸ್ರಂ 
ಶ್ರೋಣೀಭರೇಣ ಶನಕ್ಕೆ: ಕ್ನಣದಂಪ್ರಿಶೋಭಮ್‌ ॥ 
ಮಧ್ಯೇ ಸುಚಾರು ಕುಚಕುಂಕುಮತಕೋಣಹಾರಂ 
ಶ್ರೀಮನ್ಮುಖಂ ಪ್ರಚಲಕುಂಡಲಕುಂತಲಾಥ್ಯಮ್‌ 1 ೩೩ ॥ 


ಸಭಾಯಾಂ ಮಯಸ್ಸಪ್ರಾಯಾಂ ಕ್ಯಾಸಿ ಧರ್ಮಸುತೋರರಾಟ್‌ 
ವೃತೋರನುಜೈರ್ಬಂಧುಭಿಶಕ್ಟಷ್ನೇನಾಪಿ. ಸ್ವಚಳುಷಾ 


॥೩೪॥ 


ಆಸೀನ ತಾಂಚನೇ ಸಾಕ್ಷಾದಾಸನೇ ಮಘವಾನಿವ 
ಪಾರಮೇಷ್ಟೃಶ್ರಿಯಾ ಜಪ್ಪು ಸ್ತೂಯಮಾನತ್ನ ವಂದಿಭಿಃ 
॥೩೫॥ 


ತತ್ರ ದುರ್ಯೋಧನೋ ಮಾನೀ ಪರಿಡೋ ಭ್ರಾತೃಭಿರ್ನಪ॥ 
ಕಿರೀಟಮಾಲೀ. ನೃವಿಶದುಹಸ್ತ: ಕ್ಲಿಸನ್ರುಷಾ 
॥೩೬॥ 


ಸ್ವಲೇಕಭ್ಯಸೃಷ್ಣಾದ್ವಸ್ವಾಂತಂ ಜಲಂ ಮತ್ವಾಸ್ಥಲೇ5ಪತತ್‌ । 
ಜಲೇ ಚ ಸ್ಥಲವದ್ವಾಂತ್ಯಾ ಮಯಮಾಯಾವಿನೋಹಿತಃ 
॥೩೭॥ 


ಜಹಾಸ ಭೀಮಸ್ತಂ ದೃಷ್ಟ್ಟಾಸ್ತ್ರಿಯೋ ನೃಪತಯೋಕ6ಪರೇ 
ನಿವಾರ್ಯಮಾಣಾ ಅಪ್ಫಂಗರಾಜ್ಞಾಸ್ಮಷ್ಠಾನುಮೋದಿತಾಃ 
॥೩೮॥ 


ಸವ್ರೀಡಿತೋರವಾಗ್ದದನೋರುಷಾ ಜ್ವಲನ್‌ 
ನಿಷ್ಯಮ್ಯ ತೊಪ್ಡೀಂ ಪ್ರಯಯೌ ಗಚಾಹ್ಯಯಮ್‌ । 
ಹಾಹೇತಿ ಶಬ್ದಃ ಸುಮಹಾನಭೂತ್ಮತಾ- 
ಮಜಾತಶತುರ್ವಿಮನಾ ಇವಾಭವತ್‌ । 
ಬಭೂವ ತೂಷ್ಣೀಂ ಭಗವಾನ್ಹುವೋ ಭರಂ 
ಸಮುಜ್ಛಹೀರ್ಷುರ್ಭಮತಿ ಸ್ಥ ಯದ್ದಶಾ ॥೩೯ ॥ 


ಏತ್ವೇಶರಭಿಹಿತಂ ರಾಜನ್‌ ಯತ್ಟೃಪ್ಟೋಂಡಮಿಹ ತ್ವಯಾ 
ಸುಯೋಧನಸ್ಥೆ ದೌರಾತ್ಮ್ಯಂರಾಜಸೂಯೇ ಮಹಾಕ್ರತೌ 


॥೪೦॥ 





ಕೇಸೆರಿಯಿದಾಗಿ ಕೆಂಪಾಗಿ ಕಾಣುತ್ತಿದ್ದವು. ಕುಂಡಲಗಳು ಮತ್ತು 
ಮುಕಗುರುಳುಗಳ: ನಲಿದಾಟದಿಂದ ಅವರ ಮುಖದ ಶೋಭೆಯು 
ಇನ್ನೂ! ಇಂಕಹ ವೈಭವವನ್ನು ಕಂಡ ದುರ್ಯೋಧನನು 
ಅಂತಹ ವೈಭವನ ತನಗಿಲ್ಲವಲ್ಲ ಎಂದು ಪರಿಶಪಿಸಿದನು. 
ಪರೀಕ್ಷಿತನೇ | ನಿಜ ಹೇಳಬೇಕೆಂದರೆ: ದುರ್ಯೋಧನನ. ಮನಸ್ಸು 
ದ್ರೌಪದಿಯಲ್ಲಿ ಆಸಕ್ತವಾಗಿದ್ದುದೇ ಅವನ ಸಂತಾಪಕ್ಕೆ ಮುಖ್ಯ 
ಕಾರಣವಾಗಿತ್ತು. ॥9.೨-೩೩ ॥ 

ಒಂದು ದಿನ ರಾಜಾಧಿರಾಜನಾದ ಯುಧಿಷ್ಠಿರ ಮಹಾರಾಜನು 
ತನ್ನ ಆನುಜರಿಂದಲೂ, ಸಂಬಂಧಿಗಳಿಂದಲೂ, ತನ್ನೆ ಕಣ್ಣಣಿಯೂ, 
ಪರಮಹಿತೈಷಿಯೂ ಆದ ಭಗವಾನ್‌ ಶ್ರೀಕೃಷ್ಣರೊಡನೆ ಮಯಾಭೆ 
ಯಲ್ಲಿ ಸ್ವರ್ಣ ಸಿಂಹಾಸನದಲ್ಲಿ ದೇಷೇಂದ್ರನಂತೆ ವಿರಾಜಮಾನ 
ವಾಗಿದ್ದವು. ಅವನಲ್ಲಿದ್ದ. ಭೋಗ-ಸಾಮಗ್ರಿಗಳೂ, ರಾಜ್ಯ 
ಲಕ್ಷ್ಮಿಯೂ ಬ್ರಹ್ಮನ ಐಶ್ವರ್ಯಕ್ಕೆ ಸಮಾನವಾಗಿತ್ತು. ಪಂದೀಜನರು 
ಅವನನ್ನು ಸ್ತುತಿತ್ತಿದ್ದರು. ॥ ೩೪-೩೫ ॥ ಅದೇ ಸಮಯಕ್ಕೆ 
ಅಭಿಮಾನಿಯಾದ . ದುರ್ಯೋಧನನು ತನ್ನ ತಮ್ಮಂದಿರಾದ 
ದುಹಾಸನರೇ ಮೊದಲಾದವರೊಂದಿಗೆ ಅಲ್ಲಿಗೆ ಬಂದನು. ಅವನ 
ತರೆಯಲ್ಲ 80 ಚಿಲ್ಲಿ ಹಾರು ಯಲ್ಲಿ ಖಡ್ಗವಿದ್ಯು. 
ಅವನು . ಕ್ರೋಧಗೊಂಡು . ದ್ವಾರಪಾಲಕರನ್ನು 
ಪ್ರವೇಶಿಸಿದನು. ॥ ೩೭॥ . ಆ.. ಸಭಾಭವನದಲ್ಲಿ ಮಯನು 
ನಿರ್ಮಿಸಿದ ಮಾಯೆಯಿಂದಾಗಿ ದುರ್ಯೋಧನನು ಮೋಹಿತೆ 
ನಾಗಿ ನೆಲವನ್ನು ಜಲವೆಂದೂ ಭ್ರಮಿಃ: ತನ್ನ ಬಟ್ಟೆಗಳನ್ನು ಎತ್ತಿ 
ಹಿಡಿದನು. ಹಾಗೂ ಜಲವನ್ನು ಫಲವೆಂದು. ತಿಳಿದು ಅದರಲ್ಲಿ 
ಒಿದ್ದುಬಿಟ್ಟನು. ॥೩೭ ॥ ಅವನು ಬದ್ದುದನ್ನು ನೋಡಿ ಭೀಮಸನ, 
ರಾಣಿಯರು ಹಾಗೂ ನೆರೆದಿದ್ದ ರಾಜರೆಲ್ಲರೂ ನಗತೊಡಗಿದರು. 

ಮು ನಗದಾರದೆಂದು ತಡೆಯತ್ತಿದ್ದರೂ, ಆವರಿಗೆ 

ಶ್ರೀಕೃಷ್ಣನ ಸಂಕೇಕ-ಆನುಮೋದನಯೂ ಡೂರಟ್ಛ್ತು. ॥ ೩೮ ॥ 
ಇದರಿಂದ ದುರ್ಯೋಧನನು ನಾಚಿಕೊಂಡು ಅವನ ರೋಮ 
ರೋಮಗಳೆಲ್ಲ ಕ್ರೋಧದಿಂದ ಉರಿಯತೊಡಗಿತು. ಅವನು 
ತಲೆತಗ್ಗಿಸಕೊಂಡು, ಏನನ್ನೂ ಮಾತನಾಡದೆ. ಪಸ್ತನಾಪುರಕ್ಕೆ 
ಹೊರಟು ಹೋದನು. ಈ ಘಟನೆಯನ್ನು ನೋಡಿ ಸತ್ತುರಷರಲ್ಲಿ 
ಹಾಹಾಕಾರವೆದ್ದಿತು. ಧರ್ಮರಾಜ ಮನಸ್ಸು ಖನ್ನ 
ವಾಯಿತು. ಪರೀಶತನೇ! ಇದೆಲ್ಲವೂ ನಡೆದರೂ ಶ್ರೀಕೃಷ್ಣನು" 
ಸುನ್ಮುನಿದ್ದನು. ಯಾವುದೇ ಪ್ರಕಾರದಿಂದ ಭೂಭಾರವು ತಗ್ಗ 
ಮಾಯೆಯಿಂದರೇ ದುರ್ಯೋಧನಾಗೆ ಅಂತಹ ಭ್ರಮೆ 
ಉಂಟಾಗಿತ್ತು. ॥ ೩೯ ॥ ಪರೀಕ್ಷಿತನೇ ಆ ಮಹಾರಾಜಸೂಯ 
ಯಜ್ಞದಲ್ಲಿ ದುರ್ಯೋಧನನಿಗೆ ಏಕೆ ಮತ್ತರವುಂಟಾಗಿತ್ತು 
ಎಂದು ನೀನು ಕೇಳಿದ್ದೆಯಲ್ಲ! ಅದೇಲನ್ನು ನಾನು - ನಿನಗೆ 
ಎಸ್ತಾರವಾಗಿ ತಿಳಿಸಿದ್ದೇನೆ. ॥ ೪೦ ॥ 


ಎಪ್ಟತ್ತೈದನೆಯ ಅಧ್ಯಾಯವು ಮುಗಿಯಿತು. ॥! ೭೫. 
ಇತಿ ಶ್ರೀಮದ್ಭಾಗವತೇಮಹಾಪುರಾಣೇ ಪಾಠಮಹಂಸ್ಯಾಂಸಯತಾಯಾಂ ದಶಮ ಸೃಂಧೇ ಉತ್ತರಾರ್ಧೇ 
ದುರ್ಯೋಧನಮಾನಭಂಗೋನಾಮಪಂಚಸಪ್ತತಿತಮೋಂಧ್ಯಾಯಃ॥ ೭೫ ॥ 
ವಾತಾ. 


[1740178 


75 ಅಧ್ಯಾಯ) 


ದಶಮಸ್ಥಂಧ (ಉತ್ತರಾರ್ಧ) 





ಎಪ್ಪತ್ವಾರನೆಯ ಅಧ್ಯಾಯ 
ಶಾಲ್ಪನೊಡನೆ ಯಾದವರ ಯುದ್ಧ 


ಶ್ರೀಶುಕ ಉವಾಚ 


ಅಥಾನ್ಯದಪಿ ಕೃಷ್ಣಸ್ಯ ಶೃಣು ಕರ್ಮಾದ್ಭುತಂ ನೃಪ। 
ಕ್ರೀಡಾನರಶರೀರಸ್ಯೆ ಯಥಾ. ಸೌಭಪಷತಿರ್ಹತಃ 
॥ ೧॥ 


ಶಿಶುಪಾಲಸಖಃ ಶಾಲ್ವೋ ದುಕ್ಮಿಣ್ಕುದ್ವಾಹ ಆಗತಃ | 
ಯದುಭಿರ್ನಿರ್ಜಿತಃ ಸಂಖ್ಯೇ ಜರಾಸಂಧಾದಯಸ್ತಥಾ 
॥೨॥ 


ಶಾಲ್ವ ಪ್ರತಿಜ್ಞಾಮಕರೋತ್‌ ಶೃಣ್ವತಾಂ ಸರ್ವಭೂಭುಜಾಮ್‌ ॥ 
ಆಯಾದವೀಂ ಕ್ಟ್ಯಾಂ ಕರಿಷ್ಕೇ ಪೌರುಷಂ ಮಮ ಪಶ್ಯತ 
॥೩॥ 


ಇತಿ ಮೂಢಃ ಪ್ರತಿಜ್ಞಾಯ ದೇವಂ ಪಶುಪತಿಂ ಪ್ರಭುಮ್‌ | 
ಆರಾಧಯಾಮಾಸ ನೃಪ ಪಾಂಸುಮುಷ್ಟಿಂ ಸಕೃದ್ಧನನ್‌ 
1 ೪.॥ 


ಸಂಪತ್ತರಾಂತೇ ಭಗವಾನಾಶುತೋಷ ಉಮಾಪತಿಃ | 
ವರೇಣಚ್ಛಂದಯಾಮಾಸ ಶಾಲ್ದಂ ಶರಣಮಾಗತಮ್‌ 
॥ ೫॥ 


ದೇವಾಸುರಮನುಷ್ಯಾಣಾಂ ಗಂಧರ್ವೋರಗರಕ್ಷಸಾಮ್‌ ॥ 
ಅಭೇದ್ಯಂಕಾಮಗಂವವ್ರೇಸ ಯಾನಂ ವೃಷ್ಠಿಭೀಷಣಮ್‌ 
॥೬॥ 


ತಥೇತಿ ಗಿರಿತಾದಿಷ್ಟೋ ಮಯಃ ಪರಪುರಂಜಯಃ । 
ಪುರಂ ನಿರ್ಮಾಯ ಶಾಲ್ವಾಯ ಪ್ರಾದಾತಭಮಯಸ್ಥಯಮ್‌ 
॥ ೭॥ 


ಸ ಲಬ್ಭ್ಯಾಕಾಮಗಂ ಯಾನಂ ತಮೋಧಾಮ ದುರಾಸದಮ್‌ । 
ಯಯೌ ದ್ದಾರವತೀಂಶಾಲ್ವೋ ವೈರಂ ವೃಶ್ಠಿಕೃತಂ ಸ್ಮರನ್‌ 
॥೮॥ 


[1740170 





ಶ್ರೀಶುಕಮಹಾಮುನಿಗಳು ಹೇಳಿದರು - ಎಲೈ ಪರೀಕ್ಷಿತನೇ | 
ಲೀಲಾಮಾನುಷ ವಿಗ್ರಹನಾದ ಭಗವಾನ್‌ ಶ್ರೀಕೃಷ್ಣನ ಮತ್ತೊಂದು 
ಅದ್ಭುತವಾದ ಚರಿತ್ರೆಯನ್ನು ಹೇಳುವೆನು; ಕೇಳು. ಇದರಲ್ಲಿ 
ಸೌಭವೆಂಬ ವಿಮಾನಕ್ಕೆ ಒಡೆಯನಾದ ಶಾಲ್ವನು ಶ್ರೀಕೃಷ್ಣನಿಂದ 
ಹೇಗೆ. ಹತನಾದನೆಂಬುದನ್ನು ಹೇಳಲಾಗುವುದು. ॥೧॥ ಶಾಲ್ವನು 
ಶಿಶುಪಾಲನ ಸ್ನೇಹಿತನಾಗಿದ್ದು ರುಕ್ಮಿಣಿಯ ವಿವಾಹದ ಸಂದರ್ಭ 
ದಲ್ಲಿ ಶಿಶುಪಾಲನ ದಿಬ್ಬಣದೊಂದಿಗೆ ಇವನೂ ಬಂದಿದ್ದನು. 
ಆ ಸಮಯದಲ್ಲಿ ಯಾದವವೀರರು. ಯುದ್ಧದಲ್ಲಿ ಜರಾಸಂಧರೇ. 
ಮೊದಲಾದವರೊಂದಿಗೆ ಶಾಲ್ವನನ್ನು ಗೆದ್ದುಕೊಂಡಿದ್ದರು. ॥ ೨ ॥ 
ಆ ದಿನ ಎಲ್ಲರಾಜರ ಮುಂದೆ ಶಾಲ್ವನು ಹೀಗೆ ಪ್ರತಿಜ್ಞೆಮಾಡಿದ್ದನು. 
“ನಾನು ಈ ಭೂಮಂಡಲವನ್ನು ಯಾದವರಿಂದ ರಹಿತವನ್ನಾಗಿಸಿ 
ಬಿಡುತ್ತೇನೆ. ಅಂತಹ ನನ್ನ ಪೌರುಷವನ್ನು ನೀವು. ನೋಡವ 
ರಂತೆ.' ॥ ೩. ॥ ಪರೀಕ್ಷಿತನೇ! ಮೂರ್ಯನಾದ ಶಾಲ್ವನು ಹೀಗೆ. 
ಪ್ರತಿಜ್ಞೆಮಾಡಿ ದೇವಾಧಿದೇವನಾದ ಭಗವಾನ್‌ ಪಶುಪತಿಯ 
ಯಷ್ಟುಬೂದಿಯನ್ನುಮಾತ್ರ ಸೇವಿಸುತ್ತಿದ್ದರು. ॥ ೪ ॥ ಉಮಾಪತಿ 
ಯಾದ ಶಿವನು ಬಹಳ ಬೇಗ ಸಂತುಷ್ಠನಾಗುವವನಾದರೂ 
ಶಾಲ್ವನ ಮನಸ್ಸಿನಲ್ಲಿದ್ದ ದುರಭಿಪ್ರಾಯವನ್ನು ಗ್ರಹಿಸಿ ಒಂದು 
ವರ್ಷದ ಮೇಲೆಯೇ ಪ್ರಸನ್ನನಾಗಿ ಶರಣಾಗತನಾದ ಶಾಲ್ವನಿಗೆ 
ವರವನ್ನು ಕೇಳಿೊಳ್ಳುವಂತೆ : ಅನುಗ್ರಹಿಸಿದನು. ॥ ೫ ॥ ಆಗ 
ಶಾಲ್ವನು - ದೇವಾಸುರ-ಮನುಷ್ಯರಿಂದಲೂ, ಗಂಧರ್ವೋರಗ 
ರಾಕ್ಟಸರಿಂದಲೂ ಭೇದಿಸಲಾಗದ, ಇಚ್ಛೆಬಂದಡೆಗೆ ಹೋಗುವ, 
ವೃಶ್ನಿವಂಶದವರಿಗೆ ಭಯವನ್ನುಂಟುಮಾಡುವ ವಿಮಾನವೊಂದನ್ನು 
ದಯಪಾಲಿಸುವಂತೆ. ಪರಶಿವನಲ್ಲಿ ಕೇಳಿಕೊಂಡನು. ॥ ೬ ॥ 
ಹಾಗೆಯೇ ಆಗಲೆಂದು ಹೇಳಿ ಭಗವಾನ್‌ ಶಂಕರನು ಅಂತಹ 
ಅಪೂರ್ವವಾದ ವಿಮಾನವೊಂದನ್ನು ನಿರ್ಮಿಸಿಕೊಡುವಂತೆ 
ದಾನವ ಶಿಲ್ಪಿಯಾದ ಮಯಾಸುರನಿಗೆ ಆಜ್ಞಾಪಿಸಿದನು. ಶತ್ರು 
ಪಟ್ಟಣವನ್ನು ಜಯಿಸುವ ಸಾಮರ್ಥ್ಯವುಳ್ಳ ಮಯಾಸುರನು ಶಿವನ 
ಆಜ್ಞೆಯಂತೆ ಲೋಹಮಯವಾದ ಸೌಭವಂಬ ವಿಮಾನವನ್ನು 
ನಿರ್ಮಿಸಿ ಶಾಲ್ವನಿಗೆ ಕೊಟ್ಟನು. ॥ ೭ ॥ ಅದ್ಭುತವಾದ ನಗರದಂತೆ 
ಇದ್ದ ಆ ವಿಮಾನವು ಅಂಧಕಾರಮಯವಾಗಿತ್ತು. ಯಾರ ಕಣ್ಣಿಗೂ 
ಕಾಣಿಸುತ್ತಿರಲಿಲ್ಲ. ಆದುದರಿಂದ ಅದನ್ನು ಯಾರಿಂದಲೂ 
ಹಿಡಿಯಲಾಗುತ್ತಿರಲಿಲ್ಲ. ಅದು. ನಡೆಸುವವನ ಇಚ್ಛೆಬಂದಲ್ಲಿಗೆ 
ಹೋಗುವ ಸಾಮರ್ಥ್ಯ ಹೊಂದಿತ್ತು. ಶಾಲ್ವನು ವೃಷ್ಠಿಗಳೊಡನೆ 
ಅಥವಾ ಶ್ರೀಕೃಷ್ಣನೊಡನೆ ತನಗಿದ್ದ ವೈರವನ್ನು ಪದೇ-ಪದೇ ಸ್ಮರಿಸಿ 
ಕೊಳ್ಳುತ್ತಾ ಸೌಭವಿಮಾನಾರೂಢನಾಗಿ ಸೈನ್ಯಸಮೇತನಾಗಿ ದ್ವಾರಕೆ 
ಯನ್ನು ಮುತ್ತಿದನು. ॥ ೮॥ 


504 


ಶ್ರೀಮದ್ಭಾಗವತ 


[ಅಧ್ಯಾಯ 76 





ನಿರುದ್ಧ್ಯ ಸೇನಯಾ ಶಾಲ್ವೋ ಮಹತ್ಯಾ ಭರತರ್ಷಭ 
ಪುರೀಂ ಬಭಂಜೋಪವನಾನ್ಯದ್ಯಾನಾನಿ ಚ ಸರ್ವಶಃ 
1೯ ॥ 
ಸಗೋಪುರಾಣಿ ದ್ವಾರಾಣಿ ಪ್ರಾಸಾದಾಟ್ಜಾಲತೋಲಿಕಾಃ । 
ವಿಹಾರಾನ್ಸ ವಿಮಾನಾಗ್ರ್ಯಾನ್ನಿಷೇತು: ಶಸ್ತ್ರವೃಷ್ಟದ 
1೧೦॥ 
ಶಿಲಾ ದ್ರುಮಾಶ್ಚಾಶನಯಃ ಸರ್ಪಾ ಆಸಾರಶರ್ಕರಾಃ। 
ಪ್ರಚಂಡಶೃಕ್ರವಾತೋಂ ಭೂದ್ರಜಸಾರಂಚ್ಛಾದಿತಾ ದಿಶಃ 
॥೧೧॥ 
ಇತ್ಯರ್ದ್ಯಮಾನಾ. ಸೌಭೇನ ಕೃಷ್ಣಸ್ಯ ನಗರೀ ಭೃಶಮ್‌ । 
ನಾಭ್ಯಪದ್ಯತ ಶಂ. ರಾಜಯ್ವೆಪುರೇಣ ಯಥಾ ಮಹೀ 
॥೧೨॥ 
ಪ್ರದ್ಯುಮ್ನೋ ಭಗವಾನ್‌ ವೀಕ್ವ್ವ ಬಾಧ್ಯಮಾನಾ ನಿಜಾ: ಪ್ರಜಾಃ । 
ಮಾ ಭೈಷ್ಳೇತೃಭ್ಯಧಾದ್ವೀರೋ ರಥಾರೂಢೋ ಮಹಾಯಶಾಃ 
॥೧೩॥ 
ಸಾತ್ಯಕಿಶ್ಚಾರುದೇಷ್ಠಶ್ಚ ಸಾಂಬೋತಕ್ರೂರಃ ಸಹಾನುಜಃ । 
ಹಾರ್ದಿಕ್ಕೋ ಭಾನುವಿಂದಶ್ಚ ಗದಶ್ಚ ಶುಕಸಾರಣೌ 
॥೧೪॥ 
ಅಪರೇ ಚ ಮಹೇಷ್ಟಾಸಾ ರಥಯೂಥಪಯೂಥಪಾಃ । 
ನಿರ್ಯಯುರ್ದಂಶಿತಾ ಗುಪ್ತಾ ರಥೇಭಾಶ್ವಪದಾತಿಭಿಃ 
॥೧೫॥ 
ತತಃ ಪ್ರವವೃತೇ ಯುದ್ಧಂ ಶಾಲ್ಹಾನಾಂ ಯದುಭಿಃ ಸಹ 
ಯಥಾಸುರಾಣಾಂ ವಿಬುದ್ಧೆಸ್ತುಮುಲಂ ಲೋಮಹರ್ಷಣಮ್‌ 
॥೧೬॥ 
ತಾಶ್ಚ ಸೌಭಪತೇರ್ಮಾಯಾ ದಿವ್ಯಾಸ್ಟ್ರೈ ರುಕ್ಕಿಣೀಸುತಃ । 
ಕ್ಷಣೇನ ನಾಶಯಾಮಾಸ ನೈಶಂ ತಮ ಇವೋಷ್ನಗುಃ 


॥೧೭॥ 
ವಿವ್ಯಾಧ ಪಂಚವಿಂಶತ್ಯಾ ಸ್ವರ್ಣಪುಂಖ್ಯೆರಯೋಮುಖ್ಯೆಃ 
ಶಾಲ್ಪಸ್ಥ, ಧ್ವಜನೀಪಾಲಂ. ಶರೈಃ . ಸನ್ನತಪರ್ವಭಿಃ 

॥೧೮॥ 
ಶತೇನಾತಾಡಯಚ್ಛಾಲ್ವಮೇಕೈಕೇನಾಸ್ಯ. ಸೈನಿಕಾನ್‌ | 
ದಶಭಿರ್ದಶಭಿರ್ನೇತ್ವನ್‌ ವಾಹನಾನಿ ತ್ರಿಭಿಸ್ವಿಬಿಃ 

॥೧೯॥ 


ತದದ್ದುತಂ ಮಹತ್ಯರ್ಮ ಪ್ರದ್ಯುಮ್ನಸ್ಯ ಮಹಾತ್ಮನಃ 
ದೃಷ್ಟ್ವಾತಂ ಪೂಜಯಾಮಾಸುಃ ಸರ್ವೇ ಸ್ವಪರಸ್ಥೆನಿಕಾಃ 
॥ ೨೦॥ 


[17401170 





ಪರೀಕ್ಷಿತನೇ | ಸೇನಾಸಮೇತತಾಗಿದ್ದ ಶಾಲ್ವನು ದ್ವಾರಕೆಯನ್ನು 
ನಾಲ್ಕು ದಿಕ್ಕುಗಳಿಂದಲೂ ಮುತ್ತಿಗೆ ಹಾಕಿ, ಫಲ-ಪುಷ್ಠಗಳಿಂದ. 
ತುಂಬಿದ್ದ ಉಪವನಗಳನ್ನು ಉದ್ಯಾನಗಳನ್ನು, ಧ್ವಂಸಮಾಡಿದನು. 
ಹಾಗೆಯೇ ನಗರದ್ವಾರಗಳನ್ನು, ಪ್ರಕಾರಗಳನ್ನು, ಉಪ್ಪರಿಗೆಯ 
ಸೌಧಗಳನ್ನು, ರಾಜಭವನಗಳನ್ನು. ಕ್ರೀಡಾಸ್ಟಳಗಳನ್ನು ನಾಶಮಾಡ 
ತೊಡಗಿದನು. ಶಾಲ್ವನು ಸೌಭವಿಮಾನದ ಅಗ್ರಭಾಗದಿಂದ 
ಶಸ್ತ್ರಾಸ್ತ್ರಗಳ ಮಳೆಯನ್ನೇ ಸುರಿಸಿದನು. ॥ ೯-೧೦ ॥ ಅಷ್ಟೇ ಅಲ್ಲದೆ. 
ಆ . ವಿಮಾನದಿಂದ ದೊಡ್ಡ-ದೊಡ್ಡ ಬಂಡೆಗಳು, ಮರಗಳು. 
ಸರ್ಪಗಳ ವೃಷ್ಟಿಯೇ ಆಗುತ್ತಿತ್ತು. ಸಿಡಿಲು ಬಡಿದು, ಆಲಿಕಲ್ಲಿನ 
.. ಪ್ರಚಂಡವಾದ ಸುಂಟರಗಾಳಿ ಎದ್ದು. 
ದ್ವಾರಕೆಯ ಎಲ್ಲೆಡೆ ಧೂಳನ್ನು ತುಂಬಿಬಿಟ್ಟತ್ತು. ॥ ೧೧॥ 
ಪರೀಕ್ಷಿತನೇ | ಹಿಂದೆ ತ್ರಿಪುರಾಸುರನಿಂದ ಭೂಮಿಯು ಕ್ಟೋಭೆ 
ಗೊಂಡಂತೆ ಶಾಲ್ವನ ವಿಮಾನದಿಂದ ಪೀಡಿಸಲ್ಪಡುತಿದ್ದ ಶ್ರೀಕೃಷ್ಣನ. 
ದ್ವಾರಕಾಪಟ್ಟಣವು. ಆಗ ಸ್ವಲ್ಪವಾದರೂ ಸುಖವನ್ನು ಕಾಣದೆ, 
ಪ್ರಜೆಗಳು ತತ್ತರಿಸಿ ಹೋದರು. ॥ ೧೨ ॥ (ಆ ಸಮಯದಲ್ಲಿ 
ಶ್ರೀಕೃಷ್ಣನೂ ದ್ವಾರಕೆಯಲ್ಲಿರಲಿಲ್ಲ) ಆಗ ಶ್ರೀಕೃಷ್ಣನ ಮಗನಾದ. 
ಪರಮಯಶಸ್ವೀ ವೀರಪ್ರದ್ಧುಮ್ನನು - ತಮ್ಮ ಪ್ರಜೆಗಳೆಲ್ಲರೂ 
ರುವುದನ್ನು ಕಂಡು - "ಹೆದರಬೇಡಿರಿ' ಎಂದು ಅವರಿಗೆ. 
ಧೈರ್ಯತುಂಬಿ ರಥಾರೂಢನಾಗಿ ಹೊರಟೇ 
ಬಿಟ್ಟನು. ॥ ೧೩ ॥ ಅವನನ್ನು ಅನುಸರಿಸುತ್ತಾ ಸಾತ್ಯಕಿ, ಚಾರು 
ದೇಷ್ಟ್ರ ಸಾಂಬ, ತಮ್ಮಂದಿರೊಡನೆ ಆಕ್ರೂರ, ಕೃತವರ್ಮಾ, ಭಾನು. 
ವಿಂದ, ಗದ, ಶುಕ್ಕ ಸಾರಣ ಮೊದಲಾದ ಮಹಾರಥಿಗಳಾದ 
ಅನೇಕ ಮಹಾ-ಮಹಾವೀರರು ಕವಚಗಳನ್ನು ತೊಟ್ಟು, ಧನು 
ಷ್ಟಾಣಿಯಾಗಿ ಹೊರಟರು. ಅವರೊಂದಿಗೆ ಅಸಂಖ್ಯಾತ ರಥ, ಗಜ, 
ಅಶ್ವ ಮತ್ತು ಪದಾತಿಗಳೆಂಬ ಚತುರಂಗ ಸೇನೆಯು 
ಹೊರಟಿತು. ॥ ೧೪-೧೫ ॥ ಹಿಂದಿನ. ಕಾಲದಲ್ಲಿ ದೇವತೆ. 
ಗಳೊಂದಿಗೆ ಆಸುರರ ತುಮುಲಯುದ್ಧವಾದಂತೆಯೇ ಶಾಲ್ಯನ 
ಸೈನಿಕರೊಡನೆ ಯಾದವವೀರರ ಯುದ್ಧವು ಪ್ರಾರಂಭಗೊಂಡಿತು. 
ಆ ಅದ್ಭುತಯುದ್ಧವನ್ನು ನೋಡಿದವರ ರೋಮಗಳು ನಿಮಿರಿ. 
ನಿಡರತ್ತಿದ್ದುವು. ॥ ೧೬ ॥ ಸೂರ್ಯನು ತನ್ನ ಪ್ರಖರವಾದ 
ಕೆರಣಗಳಿಂದ ಕತ್ತಲೆಯನ್ನು ಅಳಿಸಿಹಾಕುವಂತೆ 'ವೀರವರನಾದ. 
ಪ್ರದ್ಯುಮ್ಮನ್ನು ತನ್ನ ದಿವ್ಯ ಆಸ್ಪಗಳಿಂದ ಕ್ಷಣದಲ್ಲಿ ಸೌಭಪತಿ ಶಾಲ್ವನ 
ಮಾಯೆಯೆಯಲ್ಲನ್ನ್ನೂ ಕತ್ತರಿಸಿ ಹಾಕಿದನು. ॥ ೧೭ ॥ ಸುವರ್ಣ 
ಮಯವಾದ ರೆಕ್ಕೆಗಳನ್ನು ಹೊಂದಿದ ಲೋಹದ ಅಗ್ರಭಾಗವುಳ್ಳ. 
ಇಪ್ಪಕ್ರೈದು ಬಾಣಗಳಿಂದ ಪ್ರದ್ಯುಮ್ನನ್ನು ಶಾಲ್ವನ ಸೇನಾಪತಿಯನ್ನು 
ಘಾಸಿಗೊಳಿಸಿದನು. ॥ ೧೮ ॥ ' ಮಹಾವೀರನಾದ ಪ್ರದ್ಯುಮ್ನನು. 
ಪುನಃ ಶಾಲ್ಪನನ್ನು ನೂರು ಬಾಣಗಳಿಂದಲೂ, ಒಬ್ಬೊಬ್ಬ ಸೈನಿಕರನ್ನು 
ಒಂದೊಂದು ಬಾಣದಿಂದಲೂ ಸಾರಧಿಗಳನ್ನು ಹತ್ತತ್ತು ಬಾಣ: 
ಗಳಿಂದಲೂ, ವಾಹನಗಳನ್ನು ಮೂರು-ಮೂರು ಬಾಣಗಳಿಂದ 
ಪ್ರಹರಿಸಿ ಗಾಯಗೊಳಿಸಿದನು. ॥ ೧೯ ॥ ಮಹಾತ್ಮನಾದ ಪ್ರದ್ಯು. 
ಮ್ಹನ ಈ ಮಹತ್ಕಾರ್ಯವನ್ನು ಕಂಡು ಅವನ ಕಡೆಯ ಸೈನಿಕರು. 
ಮತ್ತು ತತ್ತು ಪಕ್ಷದ ಸೈನಿಕರೂ ಕೂಡ ಅವನನ್ನು ಬಹಳವಾಗಿ. 
ಪ್ರಶಂಸಿಸಿದರು. ॥ ೨೦ ॥ 


78 ಅಧ್ಯಾಯ] 


ಪತಮಸ್ಥಂಧ (ಉತ್ತರಾರ್ಧ). 


505 





ಬಹುರೂಪೈಕರೂಪಂ ತದ್ದೃಶೃತೇ ನ ಚ ದೃಶ್ಯತೇ॥ 
ಮಾಯಾಮಯಂ ಮಯಕ್ಕತಂ ದುರ್ವಿಭಾವ್ಯಂ ಪರೈರಭೂತ್‌ 


॥ ೨೧॥ 
ಕೃಚಿದ್ಯೂಮೌ ಕೃಚಿದ್ದೋಮ್ಮಿಗಿರಿಮೂರ್ದ್ನಿ ಜಲೇಕ್ವಚಿತ್‌ । 
ಅಲಾತಚಕ್ರವದ್ಧಾಮೃತ್ಸೌಭಂ.. ತದ್ದುರವಸ್ಥಿತಮ್‌ 

1 ೨೨ || 


ಯತ್ರ ಯತ್ರೋಪಲಕ್ಟ್ವೇತ ಸಸೌಭಃ ಸಹಸ್ಯೆನಿಕ 
ಶಾಲ್ಪಸ್ಪತಸ್ತತೋರಮುಂಚನ್‌ ಶರಾನಾತ್ವತಯೂಥಪಾಃ 
॥ ೨೩॥ 


ಶರೈರಗ್ಸೃರ್ಕಸಂಸ್ಪರ್ಶೈರಾಶೀವಿಷದುರಾಸದೈಃ (| 
ಪೀಡ್ಯಮಾನಪುರಾನೀಕಃ ಶಾಲ್ವೋರಮುಹ್ಯತ್ವರೇರಿತೈಃ 
॥ ೨೪॥ 


ಶಾಲ್ಹಾನೀಕಪಶಸ್ವೌಫೈರ್ವ್ಯಷ್ಲಿವೀರಾ ಭೃಶಾರ್ದಿತಾಃ 


ನ ತತ್ಯಜೂ ರಣಂ ಸ್ವಂ ಸ್ವಂ ಲೋಕದ್ದಯಜಿಗೀಷವಃ 
॥ ೨೫ 


 ದ್ಯಮಾನ್ನಾ ಪ್ರದ್ಯಮ್ಮಂಪ್ರಾಜ್ಯಡಿತ। 
ಆಸಾದ್ಯ ಗದಯಾ ಮೌರ್ವ್ಯಾ ವ್ಯಾಹತ್ಯ ವ್ಯನದದ್ದಲೀ 


॥ ೨೬ ॥ 


ಪ್ರದ್ಯುಮ್ಸಂ ಗದಯಾ ಶೀರ್ಣವಕ್ಚಸ್ವಲಮರಿಂದಮಮ್‌ । 
ಅಪೋವಾಹ ರಣಾತ್ಪೂತೋ ಧರ್ಮವಿದ್ದಾರುಕಾತ್ಮಜಃ 
॥೨೭॥ 


ಲಬ್ಧಸಂಜ್ಲೋ ಮುಹೂರ್ತೆನ ಕಾರ್ಟಿಃ ಸಾರಥಿಮಬ್ರವೀತ್‌ । 
ಅಹೋ ಅಸಾಧ್ವಿದಂಸೂತ ಯದ್ರಣಾನ್ಮೇ5ಪಸರ್ಪಣಮ್‌ 
॥ ೨೮ ॥ 


ನ ಯದೂನಾಂ ಕುಲೇ ಜಾತಃ ಶ್ರೂಯತೇ ರಣವಿಚ್ಯುತಃ। 
ವಿನಾ ಮತ್ತ್ವೀಬಚಿತ್ರೇನ ಸೂತೇನ ಪ್ರಾಪ್ತ ಕಿಲ್ಪಿಹಾತ್‌ 


॥೨೯॥ 





ಪರೀಕ್ಷಿತನೇ! ಮಾಯಾಸುರನಿಂದ ನಿರ್ಮಿಸಲ್ಪಟ್ಟ ಸೌಭ 
ವಿಮಾನವು ಆತ್ಯಂತ ಮಾಯಾಮಯವಾಗಿತ್ತು. ಕೆಲವೊಮ್ಮೆ ಅನೇಕ 
ರೂಪದಿಂದ ಕಂಡುಬಂದರೆ, ಕೆಲವೊಮ್ಮೆ ಒಂದೇಯಾಗಿ ತೋರು. 
ತತ್ತು. ಕೆಲವೊಮ್ಮೆ ಕಣ್ಮರೆಯಾಗುತ್ತಿತ್ತು. ಯದುವೀರರಿಗೆ ಆ 
'ನಿಮಾನವು ಎಲ್ಲಿದೆ ? : ಯಾವಾಗ ಬರುತ್ತಿದೆ? ಎಂಬುದೇ 
ತಿಳಿಯುತ್ತಿರಲಿಲ್ಲ ॥ ೨೧ ॥ ಆದು ಕೆಲವೊಮ್ಮೆ ಭೂಮಿಯಲ್ಲಿ 
ಸಂಚೆರಿಸಿದರೆ, ಕೆಲವೊಮ್ಮೆ ಆಕಾಶದಲ್ಲಿ ಹಾರುತ್ತಿತ್ತು. ಕೆಲವೊಮ್ಮೆ 
ಪರ್ವತಾಗ್ರದಲ್ಲಿ ಕಂಡುಬಂದರೆ, ಕೆಲವೊಮ್ಮೆ ನೀರಿನ ಮೇಲೆ. 
ತೇಬುತ್ತಿತ್ತು. ಆ ಸೌಭವಿಮಾನವು ಕೊಳ್ಳಿಯ ಚಕ್ರದಂತೆ ಎಲ್ಲೆಂದ. 
ರಲ್ಲಿ ಸಂಚರಿಸುತ್ತಾ ನಿಂತಲ್ಲಿ ನಿಲ್ಲದೆ ಯದುವೀರರಿಗೆ ಭ್ರಾಂತಿಯನ್ನು 
ಉಂಟುಮಾಡುತ್ತಿತ್ತು. ॥ ೨೨ ॥ ಶಾಲ್ವನು ಸೈನಿಕರೊಡನೆ ಮತ್ತು 
ತನ್ನ ವಿಮಾನದೊಡನೆ ಕಂಡಬಂದಲ್ಲೆಲ್ಲ ಯಾದವ ಸೇನಾಪತಿಗಳು 
ಬಾಣಗಳ ಮಳೆಯನ್ನೇ ಸುರಿಸುತ್ತಿದ್ದರು. ॥ ೨೩ ॥ ಅವರ ಬಾಣ 
ಗಳು ಸೂರ್ಯ, ಅಗ್ನಿಗಳಂತೆ ಉರಿಯುತ್ತಾ ಪ್ರಖರವಾಗಿದ್ದು, 
ವಿಷಸರ್ಪಗಳಂತೆ ತಡೆದುಕೊಳ್ಳಲು ಆಸಾಧ್ಯವಾಗಿದ್ದವು. ಅವು 
ಗಳಿಂದ ಶಾಲ್ಯನ ನಗರಾಕಾರವಾದ ವಿಮಾನ ಮತ್ತು ಸೈನ್ಯವು 
ಅತ್ಯಂತ ಪೀಡಿತವಾಯಿತು. ಕೊನೆಗೆ ಯಾದವರ ಬಾಣಗಳಿಂದ 
ಶಾಲ್ಹನೂ ಮೂರ್ಛೆಗೊಂಡನು. ॥ ೨೪ ॥ 

ಪರೀಕ್ಮತನೇ | ಶಾಲ್ವನ ಸೇನಾಪತಿಗಳೂ ಯಾದವ ಸೈನ್ಯದ 
ಮೇಲೆ ಶಸ್ತ್ರಾಸ್ತ್ರಗಳನ್ನು ಮಳೆಗರೆದರು. ಇದರಿಂದ ಯಾದವ ಸೈನಿಕರು 
ಬಹಳ ಗಾಯಗೊಂಡರು. ಆದರೂ 'ಜಯಿಸಿದರೆ ಭೋಗ, ಸತ್ತರೆ. 
ಸ್ವರ್ಗ' ಎಂದು ಯೋಚಿಸುತ್ತಾ ಅವರು ರಣಭೂಮಿಯನ್ನು ಬಿಟ್ಟು 
ಹೋಗಲಿಲ್ಲ ॥ ೨೫ ॥ ಪರೀಕ್ಷಿದ್ರಾಜನೇ| ಶಾಲ್ವನ ದ್ಯುಮಂತ 
ನೆಂಬ ಮಂತ್ರಿಯು ಈ ಹಿಂದೆ ಪ್ರದ್ಯುಮ್ಮನು ಪ್ರಯೋಗಿಸಿದ 
ಇಪ್ಪತ್ತೆದು ಬಾಣಗಳಿಂದ ಬಹಳ ಗಾಯಗೊಂಡಿದ್ದನು. ಸ್ವಲ್ಪ 
ಚೇತರಿಸಿಕೊಂಡು ; ಪುನಃ ಪ್ರದ್ಯುಮ್ಮನೊಡನೆ ಯುದ್ಧಮಾಡಲು 
ಬಂದು ಮಹಾಬರಿಷ್ಯನಾದ ದ್ಯುಮಂತನು ಕಬ್ಬಿಣದ ಗದೆಯಿಂದ 
ಪ್ರದ್ಧುಮ್ಮನನ್ನು ರಭಸದಿಂದ ಪ್ರಹರಿಸಿ ಗಟ್ಟಿಯಾಗಿ ಗರ್ಜಿಸಿ 
ದನು. ॥ ೨೬ 1 ಪರೀಕ್ಷಿತನೇ | ದ್ಯುಮಂತನ ಗದಾಪ್ರಹಾರದಿಂದ 
ಪ್ರದ್ಧುಮ್ನನ ಎದೆ. ಒಡೆದಂತಾಗಿ ಮೂರ್ಛಿತನಾದನು. ಅವನ 
ರಥವನ್ನು ನಡೆಸುತ್ತಿದ್ದ ದಾರುಕನ ಪುತ್ರನು ಸಾರಥಿಯ ಧರ್ಮಕ್ಕ 
ನುಸಾರ. ಅವನನ್ನು ರಣಭೂಮಿಯಿಂದ ಹೊರಕ್ಕೆ. ಕೊಂಡೊ 
ಯ್ದನು. ॥ ೨೭ ॥ ಮುಹೂರ್ತಕಾಲವು ಕಳೆದನಂತರ ಪ್ರದ್ಯುಮ್ನ 
ನಿಗೆ ಮೂರ್ಛೆಯ ತಿಳಿಯಿತು. ಆಗ ಅವನು ಸಾರಥಿಗೆ ಹೇಳಿದನು 
ಸಾರಥಿಯೇ | ನನ್ನನ್ನು ರಣರಂಗದಿಂದ ಹಿಂದಕ್ಕೆ ಕರೆತಂದು. ಬಹಳ 
ತಪ್ಪು ಕೆಲಸವನ್ನು ಮಾಡಿಬಿಟ್ಟಿರುವೆ. ನೀನು ಹೀಗೆ ಮಾಡಬಾರ 
ವಾಗಿತ್ತು. ॥ ೨೮ ॥ ಸೂತನೇ। ನಮ್ಮ ವಂಶದಲ್ಲಿ ಯಾವನೇ 
ವೀರನು ರಣರಂಗದಿಂದ ಪಲಾಯನಮಾಡಿದನೆಂಬುದು ನಾನು 
ಇದೂವರೆಗೂ ಕೇಳಿಯೇ ಇಲ್ವ ಹೇಡಿಯಾದ ಸಾರಥಿಯಿಂದಾಗಿ 
ನಾನೊಬ್ಬನು. ಇಂತಹ. ಕಳೆಂಕಕ್ಕೆ. ಗುರಿಯಾಗಬೇಕಾಯಿ 


ತಲ್ಲ! ॥೨೯॥ 


ಶ್ರೀಮದ್ಭಾಗವತ 


[ ಅಧ್ಯಾಯ 77 





ಕಂ ನು. ಪಕ್ಷೇಭಿಸಂಗಮ್ಮ ಪಿತರೌ ರಾಮಕೇಶವೌ। 
ಯುದ್ಧಾತ್ಮಮ್ಮಗಪಕ್ರಾಂತ: ಪೃಷ್ಟಕ್ತತ್ತಾತ್ಮರ: ಕ್ಷಮಮ್‌ 


॥೩೦॥ 


ವ್ಯಕ್ತಂ ಮೇ ಕಥಯಿಷ್ಕಂತಿ ಹಸಯ್ಯೋ ಭ್ರಾತ್ಮಜಾಮಯಃ । 
ಕ್ಲೈಬ್ಳಂ ಕಥಂ ಕಥಂ ವೀರ ತವಾನ್ಶೈಃ ಕಥ್ಕತಾಂ ಮೃಧೇ 
॥೩೧॥ 


ಸಾರಥಿರುವಾಚ 
ಧರ್ಮಂ ವಿಜಾನತಾ55ಯುಷ್ಠನ್‌ ಕೃತಮೇತನ್ಮಯಾ ವಿಭೋ | 
ಸೂತಃ ಕೃಚ್ಛಗತಂ ರಕ್ಷೇದ್ರಥಿನಂ ಸಾರಥಿಂ ರಥೀ 
॥೩೨॥॥ 


ಏತದ್ದಿನಿತ್ವಾತು ಭವಾನ್‌ ಮಯಾಪೋವಾಹಿತೋ ರಣಾತ್‌ । 
ಉಪಸಷ್ಟ' ಪರೇಣೇತಿ ಮೂರ್ಚತೋ ಗದಯಾ ಹತಃ 
॥೩೩/ 





ಈಗ ನಾನು ದೊಡ್ಡಪ್ಪನಾದ ಬಲರಾಮನ ಮತ್ತು ತಂದೆ 
ಯುದ ಶ್ರೀಕೃಷ್ಣನ ಮುಂದೆ ಹೋಗಿ ಏನು ಹೇಳಲಿ? ಈಗಲಾ 
ದರೋ ಎಲ್ಲ ಜನರು "ನಾನು ಯುದ್ಧದಿಂದ ಓಡಿ ಹೋದೆ' 
ಎಂದೇ ಹೇಳುವರು. ಅವರು ಪ್ರಶ್ನಿಸಿದಾಗ ನನ್ನ ಶೌರ್ಯ-ಸಾಹಸ 
ಗಳಿಗೆ ಅನುರೂಪವಾದ ಯಾವ ಉತ್ತರವನ್ನುಕೊಡಲಿ 9 ॥ ೩೦ ॥ 
ನನ್ನ್‌ ತ್ತಿಗೆ-ನಾದಿನಿಯರು ನನ್ನ 'ಹೇಡಿತನವನ್ನು ಹಗಿಸುತ್ತಾ, 
ಗಹ-ಗಹಿಸಿ ನಗುತ್ತಾ "ವೀರಶೂರನೇ ನೀನು ನಪುಂಸಕ 
ಹೇಗಾದೆ ? ನೀನು ಶತ್ರುಗಳೊಡನೆ ರಣರಂಗದಲ್ಲಿ ಹೇಗೆ ಯುದ್ಧ 
ಮಾಡಿದೆ? ಎವರಿಸಿ ಹೇಳು' ಎಂದು ಕೇಳಿದರೆ ನಾನೇನು 
ಉತ್ತರಿಸಲಿ? ॥ 3೧ ॥ 


ಸಾರಥಿಯು ಹೇಳಿದನು - ಆಯುಸ್ಕಂತನೇ | ನಾನು ಸಾರಥಿಯ 


ಬೇಕು. ಹಾಗೆಯೇ ಸಾರಥಿಯನ್ನು ಕಾಪಾಡಬೇಕು ಎಂಬುದು 
ಯುದ್ಧದ ಧರ್ಮವಾಗಿದೆಯಲ್ಲ! ॥ ೩೨ ॥ ಈ ಧರ್ಮವನ್ನು 
ತಿಳದುಕೊಂಡೇ ನಾನು ನ್ನ ರಣರಂಗದಿಂದ. ಕರೆ 
ತಂದಿರುವೆನು. ಶಕ್ರುವು ನಿಮ್ಮ ಮೇಲೆ ಗದಾ ಪ್ರಹಾರಮಾಡಿದಾಗ 
ನೀವು ಮೂರ್ಛಿಕರಾದಿರಿ. ದೊಡ್ಡ ಆಪತ್ತಿನಲ್ಲಿ ಸಿಲುಕಿದಿರಿ. ಅದ 
ರಿಂದಾಗಿ ಸಾನು ಹೀಗೆ ಮಾಡಬೇಕಾಯಿತು. (ಸೂತನ ಮಾತನ್ನು 


| ಕೇಳಿ ಪ್ರದ್ಯುಮ್ಮನಿಗೂ ಸಮಾಧಾನವಾಯಿತು) ೩ ॥ 


ಎಪ್ಪತ್ತಾರನೆಯ ಅಧ್ಯಾಯವು ಮುಗಿಯಿತು. 1 ೭೬ // 
ಇತಿಶ್ರೀಮದ್ಭಾಗವತೇ ಮಶಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂ ದಶಮಸ್ಕಂಧೇ ಉತ್ತರಾರ್ಧೇ 
ಶಾಲ್ವಯುದ್ಧೇ ಷಟ್‌ಸಸ್ವತಿತಮೋಂಧ್ಮಾಯ!॥ ೭೬ ॥ 





ಎಪ್ಪತ್ತೇಳನೆಯ ಅಧ್ಯಾಯ 
ಶಾಲ್ವನ ಸಂಹಾರ 


ಶ್ರೀಹುಕ ಉವಾಚ 

ಸ ತೂಪಸ್ಟಶ್ಯ ಸಲಿಲಂ ದಂಶಿತೋ ಧೃತಕಾರ್ಮುಕಃ॥ 

ನೆಯ ಮೂಂ ದ್ಯುಮತಃ ಪಾರ್ಶ್ವಂ ವೀರಸ್ಯೇತ್ಯಾಹ ಸಾರಥಿಮ್‌ 
॥೧॥ 


ವಿಧಮಂತಂ ಸ್ವಸ್ಟಿನ್ಯಾನಿ ದ್ಯುಮಂತಂ ರುಕ್ಮಿಣೀಸುತಃ । 





ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತ ಮಹಾ 
ರಾಜನೇ! ಬಳಿಕ ಪ್ರದ್ಯುಮ್ನನು ಶುದ್ಧಾಚಮನವನ್ನು ಮಾಡಿ 
ಕವಚವನ್ನು ತೊಟ್ಟು ಧನುಸ್ಸನ್ನು ಧರಿಸಿ ಸಾರಥಿಗೆ ಹೇಳಿದನು 
ಶೀಘ್ರವಾಗಿ ನನ್ನನ್ನು ದ್ಭುಮಂತನ ಬಳಿಗೆ ಕರೆದೊಯ್ಯುವ 
ವನಾಗು. ॥ ೧ ॥ ಪ್ರದ್ಯುಮ್ಮನ ಆಜ್ಞೆಯಂತೆ ಸಾರಥಿಯು ರಥವನ್ನು 
ದುಮಂತನ ಬಳಿಗೆ ಒಯ್ದನು. ಆಗ ಅವನು ಯಾದವರ ಸೈನ್ಯ 


ಪ್ರತಿಹತ್ಯ..ಪತವಿದನ್ನಾರಾಜ್ಯರಪ್ಪಭ.. ಸೃಯನ್‌ | ವಸ್ನು ಧ್ವಂಸಮಾಡಸ್ತುದ್ದನು. ಪ್ರದ್ಯನ್ನನು ಅವನನ್ನು ತಡರು. 


೫೨1 


ೀ ವಾಹಾನ್‌ ಸೂತಮೇಕೇನ ಚಾಹನತ್‌ 
ದ್ವಾಭ್ಯಾಂ ಧನುಶ್ಚ ಕೇತುಂ ಚ ಶರೇಣಾನ್ಯೇನ ವೈ ಶಿರ: 


ಎಂಟು ಬಾಣಗಳಿಂದ ನಸುನಗುತ್ತಲೇ ಪ್ರಹರಿಸಿದನು. ॥ ೨ ॥ 
ನಾಲ್ಕು ಬಾಣಗಳಿಂದ ಅಪನೆ ನಾಲ್ಕು ಕುದುರೆಗಳನ್ನು ಕೊಂಡು, 
ಒಂದು ಬಾಣದಿಂದ ಸಾರಥಿಯನ್ನು ಎರಡು ಬಾಣಗಳಿಂದ. 
ಧನುಸ್ಸನ್ನು ಧ್ವಜವನ್ನು ಕತ್ತರಿಸಿ, ಮತ್ತೊಂದು ಬಾಣದಿಂದ 


॥ ೩ 11 | ದ್ಯುಮಂತನ ತಲೆಯನ್ನು ತರಿದನು. ॥ ೩. ॥ 





77 ಅಧ್ಯಾಯ) 


ರಶಮಸ್ಕಂಧ (ಉತ್ತರಾಧ) 


507 





ಗದಸಾತ್ಯ। ಜಫಘಲ್ನ ಸೌಭಷತೇರ್ಬಲಮ್‌ । 
ಪೇತುಃ ಸಮುದ್ರೇ ಸೌಭೇಯಾಃ ಸರ್ವೆ ಸಂಛಿನ್ನಕಂಧರಾಃ 
॥೪॥ 
ಏವಂ ಯದೂನಾಂಶಾಲ್ವಾನಾಂ ನಿಘ್ಹತಾಮಿತರೇತರಮ್‌ ॥ 
ಯುದ್ಧಂ ತ್ರಿಣವರಾತ್ರಂ ತದಭೂತ್ತುಮುಲಮುಲ್ಬಣಮ್‌ 
1೫॥ 
ಇಂದ್ರಪ್ರಸ್ಟಂ ಗತಃ ಕೃಷ್ಣ ಅಹೂತೋ ಧರ್ಮಸೂನುನಾ । 
ರಾಜಸೂಯೇಕಥ ನಿರ್ವೃತ್ವೇ ಶಿಶುಪಾಲೇ ಚ ಸಂಸ್ಥಿತೇ 
॥೬॥ 
ಶುರುವೃದ್ಧಾನನುಜ್ಞಾಪ್ಯ ಮುನೀಂಶ್ಚ ಸಸುತಾಂ ಪೃಥಾಮ್‌ । 
ನಿಮಿತ್ತಾನ್ಯತಿಘೋರಾಣಿ ಪಶ್ಯನ್‌ ದ್ವಾರವೀಂ ಯಯೌ 
॥೭॥ 
ಆಹ ಚಾಹಮಿಹಾಯಾತ ಆರ್ಯವುಶ್ರಾಭಿಸಂಗತಃ 
ರಾಜನ್ಯಾಶ್ಚೈದ್ಯಪಕ್ಷೀಯಾ ನೂನಂ ಹನ್ಶುಃ ಪುರೀಂಮಮ 
॥೮॥ 
ವೀಕ್ಷ್ಯ ತತ್ಯದನಂ ಸ್ವಾನಾಂ ನಿರೂಪ್ಕ ಪುರರಕ್ಷಣಮ್‌ ॥ 
ಸೌಭಂ ಚ ಶಾಲ್ಪರಾಜಂ ಚ ದಾರುಕಂ ಪ್ರಾಹ ಕೇಶವಃ 
1೯ ॥ 
ರಥಂ ಪ್ರಾಪಯ ಮೇ ಸೂತ ಶಾಲ್ವನ್ಯಾಂತಿಕಮಾಶು ವೈಃ 
ಸಂಭ್ರಮಸ್ತೇ ನ ಕರ್ತವ್ಯೋ ಮಾಯಾವೀ ಸೌಭರಾಡಯಮ್‌ 
॥೧೦॥ 
ಇತ್ತುಕ್ತಶ್ಟೋದಯಾಮಾಸ ರಥಮಾಸ್ಥಾಯ ದಾರುಕಃ। 
ವಿಶಂತಂ ದದ್ಭಶುಃ ಸರ್ವೇ ಸ್ಟೇ ಪರೇ ಚಾರುಣಾನುಜಮ್‌ 
॥೧೧॥ 
ಶಾಲ್ಪತ್ಚ ಕೃಷ್ಣಮಾಲೋಕ್ಯ ಹತಪ್ಪಾಯಬಲೇಶ್ಸರಃ | 
ಪ್ರಾಹರತ್‌ ಕೃಷ್ಣಸೂತಾಯ ಶಕ್ತಿಂ ಭೀಮರವಾಂ ಮೃಧೇ 
1೧೨ 
ತಾಮಾಪತಂತೀಂ ನಛಸಿ ಮಹೋಲ್ಯಾಮಿವ ರಂಹಸಾ । 
ಭಾಸಯಂತೀಂ ದಿಶಃ ಶೌರಿ: ಸಾಯಕ್ಕೆ: ಶತಧಾಚ್ಛಿನತ್‌ 
॥೧೩॥ 
ತಂ ಚಷೋಡಶಭಿರ್ನಿದ್ವ್ವಾಬಾಗ್ಛೆಃ ಸೌಭಂ ಚ ಖೇ ಭ್ರಮತ್‌ । 
ಅವಿಧ್ಯಚ್ಛರಸಂದೋಷೈಃ ಖಂ ಸೂರ್ಯ ಇವ ರಶ್ವಿಭಿ; 
॥೧೪॥ 
ಶಾಲ್ವು ಶೌರೇಸ್ತು ದೋಃ ಸವ್ಯಂ ಸಶಾರ್ಜಂ ಶಾರ್ಜ್ಲಧನ್ವನ। 
ಬಿಭೇದ ನೃಪತದ್ದಸ್ತಾತ್‌ ಶಾರ್ಜ್ಗಿಮಾಸೀತ್ತದದ್ದುತಮ್‌ 
॥೧೫॥ 





ಇತ್ತ ಕಡೆ ಗದ, ಸಾಕ್ಯಕ್ಕೆ ಸಾಂಬ ಮೊದಲಾದ ಯಾದವ 
ವೀರರೂ ಶಾಲ್ವನ ಸೇನೆಯನ್ನು ಸಂಹರಿಸಲು ತೊಡಗಿದರು, ಸೌಭ 
ಎಿಮಾನದಲ್ಲಿದ್ದೆ ಸೈನಿಕರ ತೆಲೆಗಳು ತುಂಡಾಗಿ ಸಮುದ್ರಕ್ಕೆ 
ಬೀಳುತ್ತಿದ್ದವು. ॥ ೪ ॥| ಹೀಗೆ ಯದುವಂಶೀಯ ವೀರರಲ್ಲಿ ಮತ್ತು 
ಶಾಲ್ವನ ಸ್ಫನಿಕರಲ್ಲಿ ಪರಸ್ಪರವಾಗಿ ಪ್ರಶರಿಸುತ್ತಾ ಇಪ್ಪತ್ತೇಳು ದಿನಗಳ 
ವರೆಗ ಅತ್ಯಂತ ಘೋರವಾದ ಮತ್ತು. ಭಯಂತರವಾದ ಯುದ್ಧವು 
ನಡೆಯಿತು. ॥ ೫ ॥| 

ಆ ಸಮಯದಲ್ಲಿ ಭಗವಾನ್‌ ಶ್ರೀಕೃಷ್ಣನು ಧರ್ಯನಂದನನ 
ಕರೆಯಂತೆ ಇಂದ್ರಪುಸತ್ಚ ಹೋಗಿದ್ದನು. ರಾಜಸೂಯಯಜ್ಞವೂ 

ಮುಗಿದಿತ್ತು. ಶಿಶುಪಾಲನ ವಧೆಯೂ ಆಗಿಹೋಗಿತ್ತು. ॥ ೬ ॥ ಅಲ್ಲಿ 
ಭಯಂಕರವಾದ ಅಪಶಕುನಗಳು ಆಗುತ್ತಿರುವುದನ್ನು ಕಂಡು 
ಭಗವಾನ್‌ ಶ್ರೀಕೃಷ್ಣನು ಕುರವಂಶದ ಹಿರಿಯರಿಂದ, ಯಹ-ಮುನ 
ಗಳಿಂದ, ಕುಂತೀ ಮತ್ತು ಪಾಂಡವರಿಂದ ಅನುಮತಿ ಪಡೆದು 
ದ್ವಾರಕೆಗೆ ಪ್ರಯಾಣ ಮಾಡಿದನು. ॥ ೭ ॥ "ನಾನು ಪೂಜ್ಯನಾದ 
ಅಣ್ಣ ಬಲರಾಮನೊಂದಿಗೆ ಇಂದ್ರಪ್ರಸ್ಥಕ್ಕೆ ಬಂದು ಬಿಟ್ಟೆ. ಈಗ 
ಶಿಶುಪಾಲನ ಪಕ್ಷೆನಾತಿಗಳಾದ' ' ಕ್ರೀಯರು. ಅವಕ್ಕಕವಾಗಿ 
ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿರಬಹುದು' ಎಂದು ಮನಸ್ಸ 
ನಲ್ಲೇ ಅಂದುಕೊಂಡನು. ॥ ೮ ॥ ಭಗವಾನ್‌ ಶ್ರೀಕೃಷ್ಣನು ದ್ವಾರಕೆಗೆ 
ಬಂದು ನೋಡುಸ್ತಾನೆ - ನಿಜವಾಗಿಯೂ ಯಾದವರ ಮೇಲೆ. 
ದೊಡ್ಡ ಅಚತ್ರು ಬಂದೊದಗಿದೆ. ಆಗ ಬಲರಾಮನನ್ನು ಜ್ವಾರಕೆಯ 
ರಕ್ಷಣೆಗಾಗಿ ನಿಯೋಜಿಸಿ, ಸೌಭಪತಿ ಶಾಲ್ವನನ್ನು ನೋಡಿ ತನ್ನ 
ಸಾರಥಿಯಾದ ದಾರುಕನಲ್ಲಿ ಹೇಳಿದನು- 1೯॥ ದಾರುಕನೇ 
ನೀನು ಆತಿ ಶೀಘ್ರವಾಗಿ ನನ್ನ ರಥವನ್ನು ಶಾಲ್ವನ ಬಳಿಗೆಕೊಂಡು 
ಹೋಗು. ನೋಡು, ಈ ಶಾಲ್ವಸು ಮಹಾಮಾಯಾವಿಯಾಗಿ 
ದ್ವಾನೆ ಆದರೂ ನೀನು ಸ್ವಲ್ಪವೂ ಭಯಪಜಬೇಡ. ॥ ೧೦ ॥ 
ಶ್ರೀಕೃಷ್ಣನ ಆಜ್ಞೆ ಯಾದೊಡನೆಯೇ ದಾರುಕನು ರಥವನ್ನು ಶಾಲ್ಪನ 
ಬಳಿಗೆ ಒಯ್ದನು. ಭಗವಂತನ ರಥದ ಗರುಡಧ್ವಜನನ್ನು ಕಂಡೊ 
ಡನೆ ಶ್ರೀಕೃಷ್ಣನೇ ಆಗಮಿಸಿದನೆದು ಯಾದವರೂ ಮತ್ತು ಶತ್ರು 
ಸೈನ್ಯದವರು' ಭಾವಿಸಿದರು. ॥ ೧೧॥ ಪರೀಕ್ಷಿತನ ] ಅಷ್ಟರೂಳಗೆ 
ಶಾಲ್ದನ ಸೈಸ್ಯವೆಲ್ಲ ಪ್ರಾಯಶಃ ನಾಶವಾಗಿ ಹೋಗಿತ್ತು. ಭಗವಾನ್‌ 
ಶ್ರೀಕೃಷ್ಣನನ್ನು ನೋಡುತ್ತಲೇ ಶಾಲ್ವನು ಅತ್ಯಂತ ಭಯಂಕರವಾದ 
ಶಕ್ತ್ಯಾಯುಧವೂಂದನ್ನು ದಾರುಕನ ಮೇಲೆ ಪ್ರಯೋಗಿಸಿದನು. ಆ. 
ಶಕ್ತಿಯು ಭಾರೀ ಶಬ್ದಮಾಡುತ್ತಾ, ಹತ್ತು ದಿಕ್ಕುಗಳನ್ನು ಬೆಳಗುತ್ತಾ 
ರೂಡ್ಡ ಉಲ್ಕೆಯಂತೆ ವೇಗವಾಗಿ ಸಾರಥಿಯ ಕಡೆಗೆ. ಬರುತ್ತಿರು. 
ವುದನ್ನು ನೋಡಿದ ಶ್ರೀಕೃಷ್ಣನು ತನ್ನ ಬಾಣಗಳಿಂದ ಅದನ್ನು 
ನೂರಾರು ತುಂಡುಗಳಾಗಿ ತರಿಸಿ ಬಟ್ಟನು. ॥೧೨-೧೩॥ ಮತ್ತೆ' 
ಶ್ರೀಕೃಷ್ಣನು ಹದಿನಾರು ಬಾಣಗಳಿಂದ ಶಾಲ್ವನನ್ನು ಪ್ರಪರಿಸಿ, 
ಆಕಾಶದಲ್ಲಿ ಸಂಚರಿಸುತ್ತಿದ್ದ ಸೌಭವಿಮಾನವನ್ನೂ ಸೂರ್ಯನು 
ತನ್ನ ಕಿರಣಗಳಿಂದ ಆಕಾಶವನ್ನು ಮುಚ್ಚಿಬಿಡುವಂತೆ - ಅಸಂಖ್ಯಾತ 
ವಾದ ಬಾಣಗಳಿಂದ ಮುಚ್ಚಿಬಿಟ್ಟನು. ॥ ೧೪ ॥ ಇದಕ್ಕೆ ಪ್ರತಿಯಾಗಿ 
ಶಾಲ್ವನು ಶಾರ್ಜ್ಗಧನುಸ್ಸಿನಿಂದ ಕೂಡಿದ ಶ್ರೀಕೃಷ್ಣನ ಎಡ ತೋಳನ್ನು 
ತೀಕ್ವೈನಾದ ಬಾಣದಿಂದ ಪ್ರಹರಿಸಿದನು. ಇದರಿಂದ ಭಗವಂತನು. 
ಧಯದ್ದ ಶಾರ್ಸ್ಸಧನುಸ್ಸು ಕೆಳಗೆ ಬಿದ್ದು ಹೋಯಿತು. ಇಂತಹ 
ಆದ್ಭುಕವಾದೊಿದು ಘಟನೆ ನಡೆದುಹೋಯಿತು. ॥ ೧೫ ॥ 


508 


ಶ್ರೀಮದ್ಭಾಗವತ. 


[ಅಧ್ಯಾಯ77 





ಹಾಹಾಕಾರೋಮಹಾನಾಸೀದ್‌ ಭೂತಾನಾಂತತ್ತ ಪಶ್ಯತಾಮ್‌ । 
ವಿನದ್ಭ ಸೌಭರಾಡುಚ್ಚೆರಿದದಾಹ ಜನಾರ್ದನಮ್‌ 
॥ ೧೬॥ 
ಯಕ್ಷ್ಯಯಾ ಮೂಢ ನ ಸಖ್ಯರ್ಬ್ರಾತುರ್ಭಾರ್ಯಾ ಹತೇಕ್ಞಾಮ್‌ । 
ಪ್ರಮತ್ವಸ ಸಭಾಮಧ್ಯೇ ತ್ವಯಾ ವ್ಯಾಪಾದಿತಃ ಸಖಾ 
॥೧೭॥ 
ತಂ. ತ್ಜಾದ್ಯ ನಿಶಿತೈರ್ಬಾಣೈರಪರಾಜತಮಾನಿನಮ್‌ । 
ನಯಾಮ್ಯಪುನರಾವ್ಠತ್ತಿಂ ಯದಿ ತಿಷ್ಕೇರ್ಮಮಾಗ್ರತಃ 
॥ ೧೮ ॥ 
ಶ್ರೀಭಗವಾನುವಾಚ 
ವೃಥಾ ತ್ವಂ ಕತ್ಪಸೇ ಮಂದ ನ ಪಶೃಸೃಂತಿಕೇರಂತಕಮ್‌ । 
ಪೌರುಷಂ ದರ್ಶಯಂತಿ ಸ್ಥ ಶೂರಾ ನ ಬಹುಭಾಷಿಣಃ 
॥೧೯॥ 
ಇತ್ಯುಕ್ತ್ವಾ ಭಗವಾನ್‌ ಶಾಲ್ಪಂ ಗದಯಾ ಭೀಮವೇಗಯಾ । 
ತತಾಡ ಜತ್ರೌ ಸಂರಬ್ಧ ಸ ಚಕಂಪೇ ವಮನ್ನ ಸ್ಫಕ್‌ 
॥೨೦॥ 
ಗದಾಯಾಂ ಸನ್ನಿವೃತ್ತಾಯಾಂ ಶಾಲ್ಪಸ್ಷ್ಯಂತರಧೀಯತ । 
ತತೋ ಮುಹೂರ್ತ ಆಗತ್ಯ ಪುರುಷಃ ಶಿರಸಾಚ್ಯುತಮ್‌ । 
ದೇವಕ್ಕಾ ಪ್ರಹಿತೋರಸೀತಿ ನತ್ವಾಪ್ರಾಹವಚೋ ರುದನ್‌ 
॥೨೧॥ 
ಕೃಷ್ಣ ಕೃಷ್ಣ ಮಹಾಬಾಹೋ ಪಿತಾ ತೇ ಪಿತೃವತ್ತಲ। 
ಬದ್ಡ್ವಾಹನೀತಃ ಶಾಲೇನ ಸೌನಿಕೇನ ಯಥಾ ಪಶು: 
॥೨೨॥ 
ನಿಶಮ್ಯ ವಿಪ್ರಿಯಂ ಕೃಷ್ಣೋ ಮಾನುಷೀಂ ಪ್ರಕೃತಿಂ ಗತಃ । 
ವಿಮನಸ್ಕೋ ಫೃಣೀ ಸ್ನೇಹಾದ್ಗಭಾಷೇ ಪ್ರಾಕೃತೋ ಯಥಾ 
॥ ೨೩॥ 
ಕಥಂ ರಾಮಮಸಂಭ್ರಾಂತಂ ಜಿತ್ವಾರಚೇಯಂ ಸುರಾಸುರೈಃ । 
ಶಾಲ್ವೇನಾಲ್ಟೀಯಸಾ ನೀತಃ ಪಿತಾ ಮೇ ಬಲವಾನ್‌ ವಿಧಿಃ 
॥೨೪॥ 
ಇತಿ ಬ್ರುವಾಣೇ ಗೋವಿಂದೇ ಸೌಭರಾಟ್‌ ಪ್ರತ್ಯುಪಸ್ಥಿತಃ । 
ವಸುದೇವಮಿವಾನೀಯ ಕೃಷ್ಣಂ ಚೇದಮುವಾಚ ಸಃ 
॥ ೨೫ ॥ 
ಏಷ ತೇ ಜನಿತಾ ತಾತೋ ಯದರ್ಥಮಿಹ ಜೀವಸಿ 


ವಧಿಷ್ಠೇ ವೀಕ್ಷಶಸ್ತೇರಮುಮೀಶಶ್ಟೇತ್‌ ಪಾಹಿ ಬಾಲಿಶ 
॥ ೨೬ ॥ 





ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ಈ ಯುದ್ಧವನ್ನು ನೋಡು 
ತ್ತಿದ್ದ ಜನರು ಗಟ್ಟಿಯಾಗಿ ಹಾಹಾಕಾರ ಮಾಡಿದರು. ಆಗ ಶಾಲ್ಹನು 
ಗರ್ಜಿಸುತ್ತಾ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿದನು - ॥ ೧೬ ॥ ಎರೈ 
ಮೂಢನೆ( ನಾವೆಲ್ಲರೂ ನೋಡು-ನೋಡುತ್ತಿರುವಂತೆಯೇ ನಮ್ಮ 
ತಮ್ಮರೂ, ಮಿಶ್ರನೂ ಆದ ಶಿಕುಪಾಲನ ಪಶ್ಕಿಯನ್ನು ನೀನು ಕದ್ದು 
ಕೊಂಡು ಹೋದೆ ಮತ್ತು ತುಂಬಿದ ಸಭೆಯಲ್ಲಿ ನಮ್ಮ ಮಿತ್ರನಾದ 
ಶಿಶುಪಾಲನು ಅಜಾಗರೂಕನಾಗಿದ್ದಾಗ ನೀನು ಅವನನ್ನು ಕೊಂದು 
ಹಾಕಿದೆ. ॥ ೧೭ ॥ ಆದರೂ ನಿನ್ನನ್ನು ಅಜೇಯನೆಂದು ಭಾವಿಸಿ 
ರುವೆ. ಒಂದು ವೇಳೆ ನನ್ನೆದುರಿಗೆ ನಿಂತರೆ ಇಂದು ತೀಕ್ಷ್ಣ 
ವಾದ ಬಾಣಗಳಿಂದ ಮರಳಿ ಬಾರದಿರುವ ಜಾಗಕ್ಕೆ ತಲುಪಿಸಿ 
ಬಿಡುತ್ತೇನೆ. ॥ ೧೮ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಎಲೈ ಮೂರ್ಬನೇ | 
ನೀನು ವ್ಯರ್ಥವಾಗಿ ಗಳಹುತ್ತಿರುವೆ. ನಿನ್ನತಲೆಯ ಮೇಲೆ ಮೃತ್ಯುವು 
ಕುಣಿಯುತ್ತಿರುವುದನ್ನು ನೀನರಿಯೆ. ನಿಜವಾದ ಶೂರರು ಹೆಚ್ಚು 
ಮಾತನಾಡುವುದಿಲ್ಲ... ತನ್ನ ಪೌರಷವನ್ನು ತೋರಿಸಿಕೊಡು' 
ತಾರೆ. ॥ ೧೯॥ ಹೀಗೆ ಹೇಳಿ ಭಗವಾನ್‌ ಶ್ರೀಕೃಷ್ಣನು ಶ್ರುದ್ಧನಾಗಿ, 
ಅತ್ಯಂತ ವೇಗಶಾಲಿಯಾದ, ಭಯಂಕರವಾದ ತನ್ನ ಗದೆಯಿಂದ 
ಶಾಲ್ವನ ಹೆಗಲಮೇಲೆ ಪ್ರಹರಿಸಿದನು. ಇದರಿಂದ ಅವನು ರಕ್ತವನ್ನು 
ಕಕ್ಕುತ್ತಾ ಥರ-ಥರನೆ ನಡುಗಿಹೋದನು. ॥ ೨೦ ॥ ಇತ್ತ ಗದೆಯು 
ಭಗವಂತನ ಬಳಿಗೆ ಮರಳಿ ಬಂದಾಗ ಶಾಲ್ವನು ಅಂತರ್ಧಾನ 
ನಾದನು. ಅನಂತರ ಮುಶೂರ್ತಕಾಲ ಕಳೆಯುತ್ತಿರುವಂತೆ ಒಬ್ಬ 
ಮನುಷ್ಯನು ಭಗವಂತನ ಸಮೀಪಕ್ಕೆ ಬಂದು ತರೆ ಬಾಗಿ ನಮ' 
ಸರಿಸಿ, ಅಳುತ್ತಾ ಹೇಳಿದನು - ನನ್ನನ್ನು ನಿಮ್ಮ ತಾಯಿ ದೇವಕಿಯು 
ಕಳಿಸಿರುವಳು - ॥ ೨೧ ॥ ಆಕೆಯು 'ಹೇಳಿರುವಳು - ಕೃಷ್ಣ! 
ಕೃಷ್ಣಾ! ಮಹಾಬಾಹುವೇ! ಪಿತೃವತ್ತಲನೇ | ಶಾಲ್ವನು ನಿನ್ನ ತಂದೆ. 
ಯನ್ನು ಬಂಧಿಸಿ, ಕಟುಕನು ಪಶುವನ್ನು ಕಟ್ಟಿಕೊಂಡು ಎಳೆ. 
ದೊಯ್ಯುವಂತೆ ಕೊಂಡುಹೋಗಿರುವನು. ॥ ೨೨ ॥ ಈ ಅಪ್ರಿಯ 
ವಾದ ಸಮಾಚಾರವನ್ನು ಕೇಳಿದ ಭಗವಾನ್‌ ಶ್ರೀಕೃಷ್ಣನ ಮುಖದಲ್ಲಿ 
ಮನುಷ್ಯ ಸ್ವಭಾವದಂತೆ ಖಿನ್ನತೆ ಆವರಿಸಿತು. ಅವನು ಸಾಮಾನ್ಯ! 
ಮನುಷ್ಯರಂತೆ ಆತ್ಯಂತ ದಯಾಪರನಾಗಿ ಪಿತೃಸ್ನೇಹದಿಂದ ಹೀಗೆ 
ಹೇಳತೊಡಗಿದನು. ॥ ೨೩ ॥ ಅರೇ! ನನ್ನಣ್ಣ ಬಲರಾಮನನ್ನು 
ದೇವತೆಗಳು ಅಥವಾ ಅಸುರರು ಯಾರೂ ಗೆಲ್ಸಲಾರರು. ಅವನು 
ಸದಾಕಾಲ ಸಾವಧಾನವಾಗಿರುವವನು. ಶಾಲ್ವನ ಬಲ-ಪೌರುಷ 
ವಾದರೋ ಅಲ್ಪವಾದುದು. ಹೀಗಿದ್ದರೂ ಇವನು ನನ್ನಣ್ಣನನ್ನು. 
ಹೇಗೆ. ಗೆದ್ದುಕೊಂಡನು? ನಮ್ಮ ತಂದೆಯನ್ನು ಹೇಗೆ ಬಂಧಿಸಿ 
ಕೊಂಡು ಹೋದನು? ನಿಜವಾಗಿ ಪ್ರಾರಬ್ಧವು. ಬಲವತ್ತರ 
ವಾದುದು. ॥ ೨೪ ॥ ಭಗವಾನ್‌ ಶ್ರೀಕೃಷ್ಣನು ಹೀಗೆ ಹೇಳುತ್ತಿರು 
ವಂತೆಯೇ ಶಾಲ್ವನು ವಸುದೇವನಂತಹ ಒಬ್ಬ ಮಾಯಾರಚಿತ 
ಮನುಷ್ಯನನ್ನು ಹಿಡಿದುಕೊಂಡು ಬಂದು, ಶ್ರೀಕೃಷ್ಣನಲ್ಲಿ ಹೇಳ 
ತೊಡಗಿದನು. ॥ ೨೫ ॥ ಮೂರ್ಯನೇ। ನೀನು ಯಾರಿಗಾಗಿ 
ಬದುಕಿರುವೆಯೋ ಅಂತಹ ನಿನಗೆ ಜನ್ಮದಾತನಾದ ತಂದೆಯೇ 
ಇವನಾಗಿದ್ದಾನೆ; ನೋಡು. ನೀನು ನೋಡುತ್ತಿರುವಂತೆ ಇವನನ್ನು 
ನಾನೀಗ ಕತ್ತರಿಸಿಬಿಡುತ್ತೇನೆ.. ನಿನಗೇನಾದರೂ ಶ್ತಿಯಿದ್ದರೆ. 
ಇವನನ್ನು ಬದುಕಿಸಿಕೋ. ॥ ೨೬ ॥ 


77 ಅಧ್ಯಾಯ] 


ದಶಮಸ್ಥಂಥ (ಉತ್ತರಾರ್ಧ) 


509 





ಏವಂ ನಿರ್ಭರ್ತ್ವ ಮಾಯಾವೀ ಖಡ್ಗೇನಾನಕದುಂದುಛೇ | 
ಉತ್ಕೃತ್ಕ ಶಿರ ಆದಾಯ ಖಸ್ತಂ ಸೌಭಂ ಸಮಾವಿಶತ್‌ 
॥೨೭॥ 


ತತೋ ಮುಹೂರ್ತಂ 'ಪ್ರಕೃತಾವುಪಪ್ಪತಃ 

ಸ್ವೆರೋಧ ಆಸ್ಟ್ರೇ. ಸ್ಪಜನಾನುಷಂಗತಃ | 
ಮಹಾನುಭಾವಸ್ತದಬುದ್ಧದಾಸುರೀಂ 

ಮಾಯಾಂ ಸ ಶಾಲ್ಪಪ್ರಸೃತಾಂ ಮಯೋದಿತಾಮ್‌ ॥ ೨೮ ॥ 


ನ ತತ್ರ ದೂತಂ ನ ಪಿತುಃ ಕಲೇವರಂ 
ಪ್ರಬುದ್ಧ ಆಚೌ ಸಮಪಕ್ಕದಚ್ಕುತಃ । 
ಸ್ಟಾಪಂ ಯಥಾ ಚಾಂಬರಚಾರಿಣಂ ರಿಪುಂ 
ಸೌಭಸ್ಮ್ರ ಮಾಲೋಕ್ಕ ನಿಹಂತುಮುದ್ಯತಃ ॥ ೨೯ ॥ 


ಏವಂ ವದಂತಿ ರಾಜರ್ಷೇ ಯಷಯಃ ಕೇಚ ನಾನ್ಹಿತಾಃ | 
ಯತ್‌ ಸ್ವವಾಚೋ ವಿರುಧ್ಯೇತ ನೂನಂ ತೇ ನ ಸ್ಮರಂತ್ಯುತ 
3 ॥೩೦॥ 


ಕ್ವಠೋಕಮೋಹೌಸ್ಥೇಹೋವಾಭಯಂವಾ ಯೇಅಜ್ಞಸಂಭವಾಃ । 
ಕ್ಟ ಚಾಖಂಡಿತವಿಚ್ಛಾನಜ್ಞಾನೈಶ್ಚರ್ಯಸ್ತ್ವಖಂಡಿತ: 
॥೩೧॥ 
ಯತ್ನಾದಸೇವೋರ್ಜಿತ ಯಾ5ತತ್ವವಿದ್ಯಯಾ 
ಹಿನ್ನಂತ್ಯನಾದ್ಯಾತೃವಿಪರ್ಯಯಗ್ರಹಮ್‌ । 
ಲಭಂತ.. ಆತ್ಮೀಯಮನಂತಮೈಶ್ವರಂ 


ಕುತೋ ನು ಮೋಹಃ ಪರಮಸ್ಕ ಸದ್ಗಕೇಃ ॥ ೩೨ ॥ 


ತಂ. ಶಸ್ತ್ರಪೂಗೈ ಪ್ರಹರಂತಮೋಜಸಾ 
ಶಾಲ್ವಂ ಶರೈಃ ಶೌರಿರವೋಘವಿಕ್ರಮಃ 
ವಿದ್ದ್ಯಾಚ್ಛಿನದ್ದರ್ಮು ಧನುಃ ಶಿರೋಮಣಿಂ 
ಸೌಭಂಚಶತ್ರೋರ್ಗದಯಾ ರುರೋಜಹ 


॥೩೩/॥ 


ತತ್‌ ಕೃಷ್ಣಹಸ್ತೇರಿತಯಾ ವಿಚೂರ್ಣಿತಂ 

ಪಪಾತ ತೋಯೇ ಗದಯಾ ಸಹಸ್ರಧಾ ॥ 
ವಿಸೃಜ್ಯ ತದ್ಧೂತಲಮಾಸ್ಥಿತೋ ಗದಾ- 

ಮುದ್ಯಮ್ಮ ಶಾಲ್ಟೋರಚ್ಛುತಮಭ್ಯಗಾದ್ಧುತಮ್‌ ॥೩೪॥ 





ಮಾಯಾವಿಯಾದ ಶಾಲ್ವನು ಹೀಗೆ ಭಗವಂತನನ್ನು ನಿಂದಿಸುತ್ತಾ 
ಮಾಯಾರಚಿತ ವಸುದೇವನ ತಲೆಯನ್ನು ಕತ್ತಿಯಿಂದ ತುಂಡರಿಸಿ, 
ಆಕಾಶದಲ್ಲಿ ನಿಂತಿದ್ದ 'ಸೌಭವಿಮಾನವನ್ನೇಂ 

ದನು. ॥ ೨೭ ॥ ಪರೀಕ್ಷಿತನೇ | ಭಗವಾನ್‌ ಶ್ರೀಕೃಷ್ಣನು ಸ್ವಯಂಸಿದ್ಧ 
ಜ್ಞಾನಸ್ವರೂಪನೂ, ಮಹಾನುಭಾವನೂ ಆಗಿದ್ದನು. ಆ ಘಟನೆ. 
ಯನ್ನುನೋಡಿ ಎರಡು ಗಳಿಗೆ ತಂದೆಯಾದ ವಸುದೇವನ ವಿಷಯ 
ದಲ್ಲಿ ಅತ್ಯಂತ ಪ್ರೀತಿಯಿದ್ದ ಕಾರಣ ಸಾಧಾರಣ ಮನುಷ್ಯರಂತೆ 
ಶೋಕ ಸಾಗರದಲ್ಲಿ ಮುಳುಗಿ ಹೋದನು. ಸ್ವಲ್ಪ ಹೊತ್ತಾದನಂತರ 
ತಾನು ಕಂಡದ್ದು ಶಾಲ್ವನಿಗೆ ಮಯನು ಉಪದೇಶಿಸಿದ್ದ. ಮಾಯಾ 
ವಿದ್ಯೆಯ ಪ್ರದರ್ಶನವೆಂಬುದು ಶ್ರೀಕೃಷ್ಣನಿಗೆ ' ತಿಳಿದು 
ಹೋಯಿತು. ॥ ೨೮ ॥ ಕನಸಿನಲ್ಲಿ ಕಂಡದ್ದೆಲ್ಲಾ ಎಚ್ಚರವಾದೊಡನೆ. 
ಕಾಣದೇ ಹೋಗುವಂತೆಯೇ ಶ್ರೀಕೃಷ್ಣನಿಗೆ ನಿಜಸ್ಥಿತಿಯುಂಟಾಗು 
ತ್ರಲೇ ಅಲ್ಲಿ ಆ ದೂತನಾಗಲೀ, ತಂದೆಯ ಶರೀರವಾಗಲೀ ಏನೂ 
ಇರಲಿಲ್ಲ ' ವಿಮಾನವನ್ನು ಹತ್ತಿ ಅಟ್ಟಹಾಸದಿಂದ ಆಕಾಶದಲ್ಲಿ 
ಸಂಚರಿಸುತ್ತಿದ್ದ ಶಾಲ್ವನನ್ನು ನೋಡಿ ಅವನನ್ನು ವಧಿಸಲು. 
ಮುಂದಾದನು. ॥ ೨೯ ॥ 

ಪ್ರಿಯ ಪರೀಕ್ಷಿತನೇ | ಶ್ರೀಕೃಷ್ಣನಿಗೆ ವಿಮೋಹ ಉಂಟಾದ 
ಮಾತುಗಳನ್ನು ಪೂರ್ವಾಪರ ವಿಚಾರ ಮಾಡದ ಕೆಲವು - ಕೆಲವು 
ಯಪಿಗಳು ಹೇಳುತ್ತಿರುತ್ತಾರೆ. ಶ್ರೀಕೃಷ್ಣನ ವಿಷಯದಲ್ಲಿ ಹೀಗೆ ಹೇಳು. 
ವುದು - 'ಅವನು ಮಾಯಾತೀತನೂ, ಸರ್ವಜ್ಞನೂ' ಎಂದು 
ಅವರೇ ಹಿಂದೆ ಹೇಳಿದ ಮಾತುಗಳಿಗೆ ವಿರೋಧವಾಗಿದೆ. ॥ ೩೦ ॥ 
ಅಜ್ಞಾನದಿಂದುಟಾಗುವ ಶೋಕ-ಮೋಹ-ಸ್ನೇಹ-ಭಯಗಳೆಲ್ಲಿ? 
ಪರಿಪೂರ್ಣವಾದ ಜ್ಞಾನ- ವಿಜ್ಞಾನೈಶ್ವರ್ಯಗಳಿಗೆ ನೆಲೆಯಾದ, 
ದೇವವಂದ್ಯನಾದ, ಪರಿಪೂರ್ಣನಾದ ಶ್ರೀಕೃಷ್ಣನೆಲಿ) (ಅವನಲ್ಲಿ 
ಇಂತಹ ಭಾವಗಳಿರುವುದು ಸಂಭವವೇ ಇಲ್ಲ) ॥ ೧ ॥ ದೊಡ್ಡ. 
ದೊಡ್ಡ ಯಷಿಮುನಿಗಳು ಭಗವಾನ್‌ ಶ್ರೀಕೃಷ್ಣನ ಚರಣಕಮಲಗಳ 
ಸೇವೆ. ಮಾಡಿ ಆತ್ಮವಿದ್ಯೆಯನ್ನು ಸಂಪಾದಿಸಕೊಳ್ಳುತ್ತಾರೆ ಮತ್ತು 
ಅನಾದಿ ಕಾಲದಿಂದಲೂ ಬಂದಿರುವ ಅಜ್ಞಾನರೂಪವಾದ ದೇಹಾಶೃ 
ಬುದ್ಧಿಯನ್ನು ತೊರೆಯುತ್ತಾರೆ. ಆತ್ಮಸಂಬಂಧಿಯಾದ ಅನಂತ 
ಐಶ್ವರ್ಯವನ್ನು ಪಡೆದುಕೊಳ್ಳುತ್ತಾರೆ. ಆಂತಹ ಸಂತರ ಪರಮಗತಿ 
ಸ್ವರೂಪನಾದ ಭಗವಾನ್‌ ಶ್ರೀಕೃಷ್ಣನಲ್ಲಿ ಇಂತಹ ಮೋಹವು ಹೇಗೆ 
ತಾನೇ ಉಂಟಾಗಬಲ್ಲದು 9 ॥ ೨.೨ ॥ 

ಈಗ ಶಾಲ್ದನು ಉತ್ಸಾಹಭರತನಾಗಿ ಶ್ರೀಕೃಷ್ಣನ ಮೇಲೆ ಪುಯಾನು 
ಪುಂಖವಾಗಿ ಶಸ್ತ್ರಗಳ ಮಳೆಗರೆಯತೊಡಗಿದನು. ಅಮೋಘ ಶಕ್ತಿ 
ಯುಳ್ಳ ಭಗವಾನ್‌ ಶ್ರೀಕೃಷ್ಣನೂ ಕೂಡ ತನ್ನ ಬಾಣಗಳಿಂದ 
ಶಾಲ್ವನನ್ನು ಗಾಯಗೊಳಿಸಿ, ಕವಚ, ಧನುಸ್ಸು ಮತ್ತು ಕಿರೀಟವನ್ನು 
ಪುಡಿ-ಪುಡಿ ಮಾಡಿದನು. ಜೊತೆಗೆ ಗದಾಘಾತದಿಂದ ಅವನ. 
ವಿಮಾನವನ್ನು ಘಾಸಿಗೊಳಿಸಿದನು. ॥ 8 ॥ ಪರೀಕ್ಷಿತನೇ | 
ಭಗವಾನ್‌ ಶ್ರೀಕೃಷ್ಣನು ವೇಗವಾಗಿ ಎಸೆದಿರುವ ಗದೆಯಿಂದ ಆ 
ವಿಮಾನವು ನುಚ್ಚು-ನೂರಾಗಿ ಸಮುದ್ರಕ್ಕೆ ಬಿದ್ದು ಹೋಯಿತು. 
ಅದು ಬೀಳುವ ಮೊದಲೇ ಶಾಲ್ವನು ವಿಮಾನದಿಂದ ನೆಲಕ್ಕೆ ಹಾರಿ. 
ಗದಾಪಾಣಿಯಾಗಿ ವೇಗವಾಗಿ ಶ್ರೀಕೃಷ್ಣನ ಕಡೆಗೆ ಮುನ್ನುಗ್ಗಿ 
ದನು. ॥೩೪॥ 


510 


ಶ್ರೀಮದ್ಭಾಗವತ. 


[ಅಧ್ಯಾಯ 79 





ಆಧಾಪತಃ ಸಗದಂ ತಸ ಬಾಹುಂ 
ಭಲ್ಲೇನ `ಛಿತ್ತ್ವಾಥ ರಥಾಂಗಮದ್ದುತಮ್‌ । 
ವಧಾಯ ಶಾಲ್ವಸ್ಯ- ಲಯಾರ್ಕಸನ್ನಿಭಂ ಕ 
ಬಿಭ್ರದ್ದಧೌ ಸಾರ್ಕ ಇವೋದಯಾಚಲ: ॥ ೩೫ ॥ 


ಜಹಾರ ತೇನೈವ ಶಿರ: ಸಕುಂಡಲಂ 
ಕಿರೀಟಯುಕ್ತಂ ಪುರುಮಾಯಿನೋ ಹರಿಃ । 
ವಜ್ರೇಣ ವೃತ್ರಸ್ಯ ಯಥಾ ಪುರಂದರೋ 
ಬಭೂವ ಹಾಹೇತಿ ವಚಸ್ತದಾ ನೃಣಾಮ್‌ ॥ ೩೬ ॥। 


ತಸ್ಕನ್ನಿತತಿತೇ ಪಾಪೇ ಸೌಭೇ ಚ ಗದಯಾ ಹತೇ। 

ನೇದುರ್ದುಂದುಭಯೋ ರಾಜನ್‌ ದಿವಿ ದೇವಗಣೇರಿತಾಃ ॥ 

ಸಖೀನಾಮಸಚಿತಿಂಕುರ್ವನ್‌ ದಂತವಕ್ಕೋ ರುಷಾಭ್ಯಗಾತ್‌ 
॥೩೭॥ 





ತಾಲ್ವನ ಆಕ್ರಮಣವನ್ನು ನೋಡಿದ ಶ್ರೀಕೃಷ್ಣನು ಭಲ್ಲೆಯಿಂದ 
ಗದೆಯ ಸಹಿತ ಅವನ ತೋಳನ್ನು ಕತ್ತರಿಸಿ ಹಾಕಿದನು. ಮತ್ತೆ. 
ಅವನನ್ನು ಕೊಲ್ಲಳಿಕ್ಕಾಗಿ ಪ್ರಳಯಕಾಲದ ಸೂರ್ಯನಂತೆ ತೇಜಸ್ಸಿ 
ನಿಂದ ಕೂಡಿದ್ದ ಪರಮಾದ್ಭುತವಾದ ಸುದರ್ಶನ ಚಕ್ರವನ್ನು ಧರಿಸಿ 
ಸೂರ್ಯನಿಂದ ಕೂಡಿದ ಉದಯಾಚಲದಂತೆ ಪ್ರಕಾಶಿಸಿದನು. 
॥ ೩೫ ॥ ಭಗವಾನ್‌ ಶ್ರೀಕೃಷ್ಣನು ಮಾಯಾವಿ ಶಾಲ್ವನ ಕಿರೀಟ 
ಕುಂಡಲ ಸಹಿತ ಶಿರಸ್ಸನ್ನು-ಇಂದ್ರನು ವಜ್ರಾಯುಧದಿಂದ ವೃತ್ರಾ 
ಸುರನ ಶಿರವನ್ನು ಕತ್ತರಿಸಿದಂತೆ ಚಕ್ರಾಯುಧದಿಂದ ಶತ್ತರಿಸಬಿಟ್ಟನು. 
ಆ. ಸಮಯದಲ್ಲಿ ಶಾಲ್ವನ ಸೈನಿಕರೆಲ್ಲರೂ ದುಃಖತಪ್ಪರಾಗಿ 
ಅಯ್ಯೋ! ಅಯ್ಯೋ! ಎಂದು ಕಿರುಚಿಕೊಂಡರು. ॥ ೩೬ ॥ 

ಪರೀಕ್ಷಿತನೇ! ಹೀಗೆ ಪಾಪಿಯಾದ ಶಾಲ್ವನು ಹತನಾಗಿ ಅವನ 
ವಿಮಾನವೂ ಗದೆಯಿಂದ ವಿಧ್ವಸ್ತವಾದಾಗ ದೇವತೆಗಳು ಆಕಾಶ 
ದಲ್ಲಿ ದುಂದುಭಿಗಳನ್ನು ನುಡಿಸತೊಡಗಿದರು. ಇದೇ ಸಮಯಕ್ಕೆ 
ಸರಿಯಾಗಿ ದಂತವಕ್ಶನು ತನ್ನ ಮಿತ್ರನಾದ ಶಿಶುಪಾಲನೇ ಮೊದ 
ಲಾದವರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಅತ್ಯಂತ ಕ್ರುದ್ಧನಾಗಿ 
ದ್ವಾರಕೆಗೆ ಆಗಮಿಸಿದನು. ॥ ೩೭ ॥ 


ಎಪ್ಪತ್ತೇಳನೆಯ ಅಧ್ಯಾಯವು ಮುಗಿಯಿತು. ॥! ೭೭ ॥ 
ಇತಿಶ್ರೀಮದ್ಭಾಗವತೇಮಹಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂದಶಮಸ್ಥಂಧೇ ಉತ್ತರಾರ್ಧೇ 


ಸೌಭವಧೋನಾಮಸಪ್ತಸಪ್ಪತಿತಮೋ5ಧ್ಯಾಯಃ॥। ೭೭ ॥. 


ಕಾಕಾ 
ಎಪ್ಪತ್ತೆಂಟನೆಯ ಅಧ್ಯಾಯ 


ದಂತವಕ್ತ್ರವಿದೂರಥ ಸಂಹಾರ 
ತೀರ್ಥಯಾತ್ರೆಯಲ್ಲಿ ಬಲರಾಮನಿಂದ ಸೂತಪುರಾಣಿಕರ ವಧೆ 


ಶ್ರೀಶುಕ ಉವಾಚ 
ಶಿಶುಸಾಲಸ್ಯ ಶಾಲ್ಪಸ್ಯ ಪೌಂಡ್ರಕಸ್ಯಾಪಿ ದುರ್ಮತಿಃ। 
ಪರಲೋಕಗತಾನಾಂ ಚ ಕುರ್ವನ್‌ ಪಾರೋತ್ಸ್ಯಸೌಷೃದಮ್‌ 
॥೧॥ 
ಏಕಃ ಪದಾತಿ: ಸಂಕ್ರುದ್ಧೋ ಗದಾಪಾಣಿಃ ಪ್ರಕಂಪಯನ್‌ । 
ಪದ್ಭ್ರಾಮಿಮಾಂ ಮಹಾರಾಜ ಮಹಾಸತ್ತ್ಯೋ ವೃದ್ಧಶ್ಯತ 
॥ ೨ ॥ 


ತಂತಥಾ55ಯಾಂತಮಾಲೋಕ್ಕ ಗದಾಮಾದಾಯಸತ್ವರಃ । 
ಅವಪ್ಪತ್ತ ರಥಾತ್‌ ಕೃಷ್ಣಃ ಸಿಂಧುಂ ವೇಲೇವ ಪ್ರತ್ಯಧಾತ್‌ 
॥೩॥ 
ಗದಾಮುದ್ಯಮ್ಮಕಾರೂಪೋ ಮುಖಂದಂ ಪ್ರಾಹ ದುರ್ಮದಃ। 
'ಿಷ್ಟ್ಚಾ ದಿಷ್ಟ್ಯಾ ಭವಾನದ್ಯ, ಮದು ವೃಷ್ಟಿಪಥಂ' ಗತು 
॥| ೪.॥ 





ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ | 
ಶಿಶುಪಾಲ, ಶಾಲ್ವ, ಪೌಂಡ್ರಕ ಮೊದಲಾದವರು ಪರಲೋಕವನ್ನು 
ಸೇರಿದುದರಿಂದ ಅವರ ಮಿತ್ರ. ಣವನ್ನು ತೀರಿಸಬೇಕೆಂದು 
ದುರ್ಮತಿಯಾದ ದಂತವಕ್ಕನು ಒಬ್ಬಂಟಿಗನಾಗಿ ಕಾಲಡಿಗೆಯಿಂದ 
ಯುದ್ಧಭೂಮಿಗೆ ಆಗಮಿಸಿದನು. ಆಗ ಮಹಾಶಕ್ತಿಶಾಲಿಯಾದ 
ಅವನು. ಅತ್ಯಂತ ಕ್ರುದ್ಧನಾಗಿ. ಗದೆಯನ್ನೆತ್ತಿಕೊಂಡು, ಗಡುಸಾದ 
ಹೆಜ್ಜಿಗಳಿಂದ ಭೂಮಿಯನ್ನು ನಡುಗಿಸುತ್ತಾ ಬರುತ್ತಿರುವುದನ್ನು 
ಜನರು ನೋಡಿದರು. ॥ ೧-೨॥ ಹೀಗೆ ತನ್ನೆಡೆಗೆ ಬರುತ್ತಿರುವ 
ದಂತವಕನನ್ನು ನೋಡಿ ಭಗವಾನ್‌ ಶ್ರೀಕೃಷ್ಣನು ಶೀಘ್ರವಾಗಿ ಗದೆ. 
ಯನ್ನೆತ್ತಿಕೊಂಡು ರಥದಿಂದ ಧುಮುಕಿ-ಸಮುದ್ರದ ಅಲೆಗಳನ್ನು 
ತೀರವು ತಡೆದು ನಿಲ್ಲಿಸುವಂತೆ ಅವನನ್ನು ತಡೆದು ನಿಲ್ಲಿಸಿ 
ದನು. ॥ 3. ॥| ಶ್ರೀಕೃಷ್ಣನು ಎದುರಿಗೆ ನಿಂತಿರುವುದನ್ನು ನೋಡಿ. 
ದುರ್ಮದನಾದ ಕರೂಷನರೇಶನಾದ ದಂತವಕ್ಕನು. ಗದೆಯನ್ನು 
ಮೇಲೆತ್ತಿಕೊಂಡು ಶ್ರೀಕೃಷ್ಣನಿಗೆ. ಹೇಳಿದನು - ಇಂದು ನೀನು. | 
ಸೌಭಾಗ್ಯವಶದಿಂದ ನನ್ನ ಕಣ್ಣಿಗೆ ಬಿದ್ದಿರುವ. ॥ ೪ ॥ 


78 ಅಧ್ಯಾಯ) 


ದಕಮಸ್ಕಂಧ (ಉತ್ತರಾರ). 


511 





ತ್ವ ಮಾತುಲೇಯೋ ನ ಕೃಷ್ಣ ಮಿತ್ರಧ್ರುಜಜ್ಛಾಂ ಜಿಫಾಂಸಸ । | ಕೃಷ್ಣ! ನೀನು ನನ್ನ ಮಾವನ ಮಗನೇ ಆಗಿರುವೆ. ಆದ್ದರಿಂದ 


ಆತಸ್ತ್ರಾಂ ಗದಯಾ ಮಂದ ಹನಿಷ್ಠೇ ವಜ್ರಕಲ್ಪಯಾ 
॥೫॥ 


ತರ್ಪ್ಹ್ಯಾನೃಣ್ಯಮುಸಮ್ಯನ್ಹ ಮಿತ್ರಾಣಾಂ ಮಿತ್ರವತ್ತಲಃ 
ಬಂಧುರೂಪಮರಿಂ ಹತ್ವಾವ್ಕಾಧಿಂ ದೇಹಚರಂ ಯಥಾ 
` ॥೬॥ 


ಏವಂದೂಕ್ಷೆಸ್ತದನ್‌ ವಾಕ್ಚ ಕೃಷ್ಣಂ ತೋತ್ತೈರಿನ ದ್ವಿಣಮ್‌ । 
ಗದಯಾ ತಾಡಯನ್ಮೂರ್ದ್ನಿ ಸಿಂಹವಡ್ವನದಚ್ಚ ಸ 
॥ ೭೩ 


ಗದಯಾಭಿಹತೋಶಪ್ಯಾಜೌ ನ ಚಚಾಲ ಯದೂದ್ವಹಃ । 
ಕೃಷ್ಣೋರಪಿತಮಹನ್ನುರ್ವ್ಯಾ ಕೌಮೋದಕ್ಕಾ ಸ್ತನಾಂತರೇ 
॥೮॥ 


ಗದಾನಿರ್ಭನ್ನ ಹೃದಯ ಉದ್ದಮನ್ರುಧಿರಂ ಮುಖಾತ್‌ । 
, ಪ್ರಸಾರ್ಯ ಕೇಶಬಾಹ್ಮಂಥ್ರೀಂಧರಣ್ಕಾಂ ನೃಪತದ್ವಸು: 
॥೯॥ 


ತತಃ ಸೂಕ್ಷ್ಮತರಂ ಜ್ಯೋತಿಃ ಕೃಷ್ಣಮಾವಿಶದದ್ದುತಮ್‌ | 
ಪಶ್ಯತಾಂ ಸರ್ವಭೂತಾನಾಂ ಯಥಾ. ಚೈದ್ಯವಧೇ ನೃಪ 
॥೧೦॥ 


ವಿದೂರಥಸ್ತು ತದ್ದಾತಾ ಬ್ರಾತೃಶೋಶಪರಿಪ್ಪತಃ 
ಆಗಚ್ಚದಸಿಚರ್ಮಭ್ಯಾಮುಚ್ಛ ಸಂಸ್ತ್ರಜ್ಞಧಾಂಸಯಾ 
॥೧೧॥ 


ಚಾಪತತಃ ಕೃಷ್ಣಕ್ರ್ರೇಣ ಕ್ಷುರನೇಮಿನಾ | 
ಶಿರೋ ಜಹಾರ ರಾಜೇಂದ್ರ ಸಕಿರೀಟಂ ಸಕುಂಡಲಮ್‌ 
॥೧೨॥ 


ಏವಂ ಸೌಭಂ ಚ ಶಾಲ್ವಂ ಚ ದಂತವಕ್ಕ ಕ್ವ 'ಸಹಾನುಜಮ್‌ । 
ಹತ್ವಾ ದುರ್ವಿಷಹಾನನೈೈರೀಡಿತಃ ಸುರಮಾನವೈ: 
॥ ೧೩॥ 


ಮುನಿಭಿಃ ಸಿದ್ಧಗಂಧರ್ವೈರ್ವಿದ್ಯಾಧರಮಹೋರಗೈ: | 
ಅಪ್ಸರೋಭಿಃ ಪಿತೃಗಣೈರ್ಯಕ್ಟೈ: ಕಿನ್ನರಚಾರಣೈಃ 
॥೧೪॥ 





ನಿನ್ನನ್ನು ಕೊಲ್ಲಬಾರದು. ಆದರೆ ಅಂದು ನೀನು ನನ್ನ ಮಿತ್ರನನ್ನು 
ಕೊಂದು ಹಾಕಿದೆ. ಮತ್ತೆ ಇಂದು ನನ್ನನ್ನು ಕೊಲ್ಲಲಳೆಸುವೆ. ಅದಕ್ಕಾಗಿ. 
ಎಲೈೆ ಮೂರ್ಜನೇ | ಈಗ ನಾನು ನಿನ್ನನ್ನು ನನ್ನ ವ್ರಕರ್ಕಶವಾದ 
ಗದೆಯಿಂದ ಸಂಹರಿಸಿದಡುತ್ತೇನೆ. ॥ ೫ ॥ ಮಂದಮತಿಯೇ! 
ಹಾಗೆ ನೋಡಿದರೆ ನೀನು ನನಗೆ ಸಂಬಂಧಿಯೇ ಆಗಿರುವೆ. ಆದರೆ. 
ಶರೀಕೆದಲ್ಲಿ ಇರುವ ಯಾವುದಾದರೂ ರೋಗದಂತೆ ನೀನು 
ಶತ್ರುವೇ ಆಗಿರುವೆ. ನಾನು ನನ್ನ ಮಿತ್ರರನ್ನುತುಂಬಾ ಪ್ರೀತಿಸುತ್ತೇನೆ. 
ಅವರ ಯಣ ನನ್ನ ಮೇಲಿದೆ. ಈಗ ನಿನ್ನನ್ನು ಕೊಂಡು ಅದನ್ನು 
ತೀರಿಕೊಳ್ಳುವೆ. ॥ ೬ ॥ ಮಾವುತನ ಅಂಕುಶದಿಂದ ತಿವಿದು 
ಆನೆಯನ್ನು ಕೆರಳಿಸುವಂತೆ ದಂತವಕ್ಕನು ತನ್ನ ಕಠೋರವಾದ 
ಮುತುಗಳಿಂದ ಶ್ರೀಕೃಷ್ಣನನ್ನು ಕೆಣದನು ಹಾಗೂ ವೇಗವಾಗಿ. 
ಅವನ ತಲೆಯಮೇಲೆ ಗದೆಯಿಂದ ಹೊಡದು ಸಿಂಹದಂತೆ 
ಗರ್ಜಿಸಿದನು. ॥ ೭॥ ರಣರಂಗದಲ್ಲಿ ಗದೆಯ ಏಟನ್ನು ತಿಂದರೂ 
ಭಗವಾನ್‌ ಶ್ರೀಕೃಷ್ಣನು ಹಿಂದಕ್ಕೆ ಸರಿಯದೆ ಸ್ಥಿರವಾಗಿ ನಿಂತು ತನ್ನ 
ಅಕ್ಕಂತ ಭಾರವಾಗಿದ್ದ ಕೌಮೋದಕೀ ಗದೆಯಿಂದ ದಂತವಕ್ಕನ. 
ವಕ್ಷಸ್ಟಳದಲ್ಲಿ ರಭಸದಿಂದ ಪ್ರಹರಿಸಿದನು. ॥ ೮ ॥ ಗದಾಘಾತ 
ದಿಂದ ದಂತನಕ್ಕನ ಎದೆಯೊಡೆದು ರಕ್ತವನ್ನು ಕಾರತೊಡಗಿದನು. 
ಕೂದಲುಗಳು ಕೆದರಿಹೋಯಿತು. ಬಾಹುಗಳನ್ನು ಚಾಚಿ ಗತ 


| ಪ್ರಾಣನಾಗಿ ಅವನು ಭೂಮಿಗೊರೆಗಿದನು. ॥ ೯ ॥ ಪರೀಕ್ಷತನೇ! 


ಶಿಶುಪಾಲನ ವಧೆಯ ಸಮಯದಲ್ಲಿ ಆದಂತೆಯೇ, ಗತಪ್ರಾಣ 
ನಾದ ದಂತವಕ್ಚನ ಶರೀರದಿಂದ ಅತ್ಯಂತ ಸೂಕ್ಷ್ಮವಾದ ಜ್ಯೋತಿ 
ಯೊಂದು ಹೊರಬಂದು ಎಲ್ಲರೂ ನೋಡುತ್ತಿರುವಂತೆಯೇ ಆದು 
ವಿಚಿತ್ರ ರೀತಿಯಿಂದ ಭಗವಾನ್‌ . ಶ್ರೀಕೃಷ್ಣನಲ್ಲಿ ಸೇರಿ 
ಹೋಯಿತು. ॥ ೧೦ ॥ 

ವಿದೂರಥನೆಂಬುವನು ದಂತವಕ್ಕನ ತಮ್ಮನು. ಅವನು ಅಣ್ಣನ 
ಮರಣದಿಂದಾಗಿ ಅತ್ಯಂತೆ ಶೋಕಾಕುಲನಾಗಿದ್ದವು. ಈಗವನು. 
ಬಹಳವಾಗಿ ಕ್ರುದ್ಧನಾಗಿ ದೀರ್ಥವಾಗಿ ನಿಟ್ಟಸರುಬಿಡುತ್ತಾ ಕೈಯಲ್ಲಿ 
ಕ್ತಿ-ಗುರಾಣಿಗಳನ್ನು ಹಿಡಿದು. ಶ್ರೀಕೃಷ್ಣನನ್ನು ಕೊಂದುಹಾಕುವು. 
ದಕ್ಕಾಗಿ ಬಂದನು. ॥ ೧೧ ॥ ರಾಜೇಂದ್ರನೇ | ಅವನು ತನ್ನ ಮೇಲೆ 
ಪ್ರಹಾರಮಾಡಲು ಬಯಸುತ್ತಿರುವುದನ್ನು ನೋಡಿದ ಭಗವಾನ್‌ 
ಶ್ರೀಕೃಷ್ಣನು ಕತ್ತಿಯಂತೆ ಹರಿತವಾದ ಅಂಚೆಗಳುಳ್ಳ ಚಕ್ರಾಯುಧ 
ದಿಂದ. ಕಿರೀಟ-ಕುಂಡಲಗಳ ಸಹಿತವಾಗಿ ಅವನ ತಲೆಯನ್ನು 
ಕತ್ತರಿಸಿ ಹಾಕಿದನು. ॥ ೧೨ ॥ ಈ ಪ್ರಕಾರವಾಗಿ ಶ್ರೀಕೃಷ್ಣನು ಇತರ 
ರಿಂದ ಎದುರಿಸಲು ಆಸಾಧ್ಯರಾದ ಶಾಲ್ವನನ್ನೂ ಅವನ ಸೌಭ 
ಎಮಾನವನ್ನೂ ದಂತಸಕ್ಕನನ್ನೂ ಎದೂರಥನನ್ನು ಸಂಹರಿಸಿ 
ದ್ವಾರಕಾ ಪಟ್ಟಣವನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ದೇವತೆ 
ಗಳು, ಮನುಷ್ಯರು ಅವನನ್ನು ಸ್ಪುತಿಸುತ್ತಿದ್ದರು. ದೊಡ್ಡ-ರೊಡ್ಡ 
ಖುಷಿ-ಮುನಿಗಳು, ಸಿದ್ಧರು-ಗಂಧರ್ವರು, ವಿದ್ಯಾಧರರು ಮತ್ತು 
ವಾಸುಕಿಯೇ ಮೊದಲಾದ ನಾಗರು, ಅಪ್ಸರೆಯರು, ಪಿತೃಗಳೂ, 
ಯಕ್ಷರು, ಕಿನ್ನರರು, ಜಾರಣರೂ ಅವನ ಮೇಲೆ ಹೂವಿನ 
ಮಗಿಗರೆಯುತ್ತಾ, ಅವನ ವಿಜಯ ಕೀರ್ತನೆಗಳನ್ನು ಹಾಡುತ್ತಿದ್ದರು. 


512 


ಶ್ರೀಮದ್ಭಾಗವತ. 


[ಅಧ್ಯಾಯ 78 





ಉಪಗೀಯಮಾನವಿಜಯಃ ಕುಸುಮೈರಭಿವರ್ಷಿತಃ। 
ಪೃತಶ್ಚ ವೃಷ್ಠಿಪ್ರವರೈರ್ವಿವೇಶಾಲಂಕೃತಾಂ ಪುರೀಮ್‌ 
॥ ೧೫ ॥ 


ಏವಂ ಯೋಗೇಶ್ಚರ: ಕೃಷ್ಣೋ ಭಗವಾನ್‌ ಜಗದೀಶ್ವರ: | 
ಈಯತೇ ಪಶುದೃಷ್ಟೀನಾಂ ನಿರ್ಜತೋ ಜಯತೀತಿ ಸಃ 
॥0೬॥ 


ಶ್ರುತ್ವಾಯುದ್ಧೋದ್ಯಮಂರಾಮಃ ಕುರೂಣಾಂ ಸಹ ಪಾಂಡವೈಃ: | 
ತೀರ್ಸಾಭಕೇಶ್ವಾತದ ಮಧ್ಯಸ್ವು ಪ್ರಯಯೌ ಕಲ 
॥೧೭॥ 


ಸ್ನಾತ್ಜಾ ಪ್ರಭಾಸೇ ಸಂತರ್ಪ ದೇವರ್ಪಿಪಿತೃಮಾನವಾನ್‌ । 
ಸರಸ್ವತೀಂ ಪ್ರತಿಸ್ಪೋತಂ ಯಯೌ ಬ್ರಾಹ್ಮಣಸಂವೃತಃ 
॥೧೮॥ 


ಪೃಥೂದಕಂ ಬಿಂದುಸರಸ್ಥಿತಕೂಪಂ ಸುದರ್ಶನಮ್‌ । 
ಎಿಶಾಲಂ ಬ್ರಹ್ಮತೀರ್ಥ್ಯಂ ಚ ಚಕ್ರಂ ಪ್ರಾಚೀಂ ಸರಸ್ವತೀಮ್‌ 


॥೧೯॥ 


ಯಮುನಾಮನು ಯಾನ್ಯೇವ ಗಂಗಾಮನು ಚ ಭಾರತ । 
ಜಗಾಮ ನೈಮಿಷಂ ಯತ್ರ ಯಷಯಃ ಸತ್ರಮಾಸತೇ 
॥೨೦॥ 


ತಮಾಗತಮಧಭಿಷ್ರೇತ್ಯ ಮುನಯೋ ದೀರ್ಥಸತ್ತಿಣಃ 
ಅಭಿನಂದ್ಯ ಯಥಾನ್ಯಾಯಂ ಪ್ರಣಮ್ಯೋತ್ಥಾಯ ಚಾರ್ಚೆಯನ್‌ 
॥೨೧॥ 


ಸೋಂರ್ಚಿತಃ ಸಪರೀವಾರಃ ಕೃತಾಸನಪರಿಗ್ರಹಃ | 
ರೋಮಹರ್ಷಣಮಾಸೀನಂ ಮಹರ್ಷೇಃ ಶಿಷ್ಕಮೈಕ್ಚತ 
॥ ೨೨॥ 


ಅಪ್ರತ್ಯುತ್ಥಾಯಿನಂಸೂತಮಕತಪ್ರಹ್ಹಣಾಂಜಲಿಮ್‌ । 
ಅಧ್ಯಾಸೀನಂ ಚತಾನ್ನಿಪ್ರಾಂಶ್ಯಕೋಪೋದ್ವೀಕ್ವ್ವ ಮಾಧವ: 
॥೨೩॥ 


ಕಸ್ಥಾದಸಾವಿಮಾನ್‌ ವಿಪ್ರಾನಧ್ಯಾಸ್ತೇ ಪ್ರತಿರೋಮಜಃ। 
ಧರ್ಮಪಾಲಾಂಸ್ತಶೈವಾಸ್ಥಾನ್‌ ವಧಮರ್ಹತಿ ದುರ್ಮತಿಃ 
॥೨೪॥ 





ಭಗವಂತನು ಪ್ರವೇಶಿಸುವಾಗ ದ್ವಾರಕೆಯು ಬಹಳ 
ವಾಗಿತ್ತು. ಮಹಾ-ಮಹಾ ವೃಶ್ಟಿವಂಶೀ ಯಾದವ ವೀರರೂ ಅವ 
ನನ್ನೇ ಅನುಸರಿಸುತ್ತಿದ್ದರು. ॥ ೧೩-೧೫ ॥ 

'ಪರೀಕ್ಷಿತನೇ | ಯೋಗೇಶ್ವರನೂ, ಜಗದೀಶ್ವರನೂ ಆದ 
ಭಗವಾನ್‌ ಶ್ರೀಕೃಷ್ಣನು ಹೀಗೆ ಅನೇಕ ಪ್ರಕಾರವಾದ ಲೀಲೆಗಳನ್ನು 

ತ್ತಿದ್ದರು. ಇವನ ನಿಜಸ್ವರೂಪವನ್ನು ತಿಳಯದಿದ್ದ ಪಾಮರ. 
ರಾದ” ಅವಿವೇಕಿಗಳು ಕೆಲವು ಸಲ ಶ್ರೀಕೃಷ್ಣನು ಸೋತಸೆಂದೂ, 
ಕೆಲವು ಸಲ ಜಯಗಳಿಸಿದನೆಂದೂ ಭಾವಿಸುತ್ತಿದ್ದರು. ಆದರೆ ವಾಸ್ತವ 
ವಾಗಿ ಅವನು ಸದಾಕಾಲ ವಿಜಯಿಯ ಆಗಿದ್ದಾನೆ. ಅವಾಗೆ 
ಸೋಲೆಂಬುದೇ ಇಲ್ಲ ಇದೆಲ್ಲವೂ ಲೀಲಾಮಾತ್ರ ಆಗಿದೆ. ॥ ೧೬ ॥ 

ಒಮ್ಮೆ ಬಲರಾಮನು ಕೌರವರಿಗೂ-ಪಾಂಡವರಿಗೂ ಯುದ್ಧ 
ಕ್ಕಾಗಿ ಸಿದ್ಧತೆಗಳು ಆಗುತ್ತಿರುವುದೆಂಬ ವಾರ್ತೆಯನ್ನು ಕೇಳದನು. 
ಯಾರೊಬ್ಬರ ಪಕ್ಷವನ್ನೂ ವಹಿಸುವುದು ಅವನಗೆ. 
ಅವನು ತಟಸ್ಥನಾಗಿದ್ದನು. ಅದಕ್ಕಾಗಿ ಅವನು ತೀರ್ಥಯಾತ್ರೆಯ 
ನೆಪದಿಂದ ದ್ವಾರಕೆಯಿಂದ ಹೊರಟು ಬಿಟ್ಟನು. ॥ ೧೭ ॥ 
ಅಲ್ಲಿಂದ ಹೊರಟು ಅವನು ಮೊದಲಿಗೆ ಪ್ರಭಾಸಕ್ಷೇತ್ರದಲ್ಲಿ ಸ್ನಾನ 
ತರ್ಪಣಾದಿಗಳನ್ನು ಮಾಡಿ, ಬ್ರಾಹ್ಮಣ ಭೋಜನದ ಮೂಲಕ 
ದೇವತೆಗಳನ್ನು ಯಪಿಗಳನ್ನು, ಪಿತೃಗಳನ್ನು ಮನುಷ್ಯರನ್ನು ಸಂತೃಪ್ತ. 
ಗೊಳಿಸಿದನು.. ಅನಂತರ ಅವನು ಕೆಲವು ಬ್ರಾಹ್ಮಣರೊಂದಿಗೆ. 
ಪಶ್ಚಿಮವಾಹಿನಿಯಾದ ಸರಸ್ವತೀನದಿಯ. ತೀರಕ್ಕೆ. ಬಂದನು.॥೧೮॥ 
ಅಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಕ್ರಮವಾಗಿ ಪೃಥೂದಕ, 
ಬಿಂದುಸರು ತ್ರಿತೂಪ, ಸುದರ್ಶನತೀರ್ಥ, ವಿಶಾರೀರ್ಥ, 
ಬ್ರಹ್ಮತೀರ್ಥ ಚಕ್ರತೀರ್ಥ ಮತ್ತು ಪೂರ್ವವಾಹಿನಿಯಾದ ಸರಸ್ವತೀ 
ಮುಂತಾದ ತೀರ್ಥಗಳಿಗೆ ಹೋದನು ॥ ೧೯ ॥ ಪರೀಕ್ಷಿತನೇ | 
ಅನಂತರ ಯಮುನಾತೀರದ ಮತ್ತು ಮುಖ್ಯ-ಮುಖ್ಯ ತೀರ್ಥ 
ಗಳನ್ನು ಸಂದರ್ಶಿಸುತ್ತಾ ದೊಡ್ಡ-ದೊಡ್ಡ ಯಷಿಗಳು ಸತ್ತಂಗ 
ಸತ್ರನನ್ನು ನಡೆಸುತಿದ್ದ ನೈಮಿಷಾರಣ್ಣಕ್ಕೆ' ಬಂದನು. ॥ ೨೦ ॥ 
ದೀರ್ಫಕಾಲ ನಡೆಯುವ ಸತ್ರಯಾಗದ ವ್ರತವನ್ನು ಕೈಗೊಂಡು 
ಕುಳಿತಿದ್ದ ಮಹರ್ಷಿಗಳು ಬಲರಾಮನು ಬಂದುದನ್ನು ನೋಡಿ. 
ತಮ್ಮ ಆಸನಗಳಿಂದೆದ್ದು ಮುಂದೆ ಹೋಗಿ ಆತನನ್ನು ಸ್ವಾಗತಿಸಿ 
ಯಥಾಯೋಗ್ಯವಾಗಿ ಅಭಿನಂದಿಸಿ ಅವನನ್ನು ಪೂಜಿಸಿ 
ದರು. ॥ ೨೧ ॥ ತನ್ನ ಜೊತೆಯವರೊಡನೆ ಆಸನವನ್ನು ಸ್ವೀಕರಿಸಿ. 
ಕುಳತು ಅವರಿಂದ ಸತ್ಯತನಾದ ಬಲರಾಮನು-ವ್ಯಾಸ-ಪೀಠದಲ್ಲಿ 
ಕುಳಿತಿದ್ದ ಭಗವಾನ್‌ ವ್ಯಾಸರ ಶಿಷ್ಯನಾದ ರೋಮಹರ್ಷಣನನ್ನು 
ನೋಡಿದನು. ॥ ೨೨ ॥ 'ರೋಮಹರ್ಷಣನು ಸೂತಜಾತಿಯಲ್ಲಿ 
ಹುಟ್ಟಿದವನಾಗಿದ್ದರೂ ಬ್ರಾಹ್ಮಣರು ಕುಂತಿದ್ದುದಕ್ಕಿಂತ ಎತ್ತರವಾದ 
ಆಸನದಲ್ಲಿ ಕುಳಿಕಿದ್ದುದನ್ನು, ತಾನು ಆಗಮಿಸಿದರೂ ಮೇಲೆದ್ದು 
ಅಭಿನಂದಿಸದೇ ಇದ್ದುದನ್ನು ನೋಡಿ ಬಲರಾಮನು ಕುಪಿತನಾಗಿ. 
ಗುಡುಗಿದನು - ॥ ೨೩ ॥ ""ಈ ರೋಮಹರ್ಷಣನು ಪ್ರತಿ 
ಲೋಮ ಜಾತಿಯಲ್ಲಿ ಹುಟ್ಟದವನಾಗಿದ್ದರೂ ಈ ಶ್ರೇಷ್ಠರಾದ- 
ಬ್ರಾಹ್ಮಣರು ಮತ್ತು ಧರ್ಮರಕ್ಷಕರಾದ ನಾವು ಶುಳಿತಿರುವುದಕ್ಕಿಂತ 
ಉನ್ನತವಾದ ಪೀಠದಲ್ಲಿ ಕುಳತಿರುವನು. ಆದುದರಿಂದ ' ಈ 
ದುರ್ಬುದ್ಧಿಯು ಮರಣದಂಡನೆಗೆ ಪಾತ್ರನಾಗಿದ್ದಾನೆ. 1 ೨೪ ॥ 


78 ಅಧ್ಯಾಯ] 


ದಶಮಸ್ಕಂಧ (ಉತ್ತರಾರ್ಧ) 


513 





ಖುಸೇರ್ಭಗಮೋ ಭೂತ್ವಾಶಿಷ್ಯೋತಧೀತ್ಯ ಬಹೂನಿ ಚ। 
ಸೇತಿಹಾಸಪುರಾಣಾನಿ ಧರ್ಮಶಾಸ್ತ್ರಾಣಿ ಸರ್ವಶಃ 
॥ ೨೫ ॥ 


ಅದಾಂತಸ್ಯಾವಿನೀತಸ್ಯ. ವೃಥಾ ಪಂಡಿತಮಾನಿನಃ । 
ನ ಗುಣಾಯ ಭವಂತಿ ಸ್ಥ ನಟಸ್ಯೇವಾಜಿತಾತ್ಕನಃ 

॥ ೨೬॥ 
ಏತದರ್ಥೊೋಹಿ ಲೋಕೇರ; ೀ ಮಯಾ ಕೃತಃ 


ವಧ್ಯಾ ಮೇ ಧರ್ಮದ್ವಜಿನಸ್ತೇ ಹಿ ಪಾತಕಿನೋರಧಿಕಾಃ 
॥ ೨೭/1 


ಏತಾವದುಕ್ತ್ವಾ ಭಗಷಾನ್‌ ನಿವೃತ್ತೋಂಸದ್ದದಾದಪಿ । 
ಭಾವಿತ್ವಾಶ್ರಂ ಕುಶಾಗ್ರೇಣ ಕರಸ್ವೇನಾಹನತ್‌ ಪ್ರಭುಃ 
॥ ೨೮ ॥ 


* ಹಾಹೇತಿ ವಾದಿನಃ ಸರ್ವೇ ಮುನಯಃ ಖನ್ನ ಮಾನಸಾಃ । 
ಊಚುಃ ಸಂಕರ್ಷಣಂ ದೇವಮಧರ್ಮಸ್ತೇ ಕೃತಃ ಪ್ರಭೋ 


॥೨೯॥ 
ಅಸ್ಕ. ಬ್ರಹ್ಮಾನನಂ। ದತ್ತಮಸ್ಥಾಭಿರ್ಯದುನಂದನ | 
ಆಯುಶ್ಚಾತ್ಮಾಕಮಂ ತಾವದ್ಯಾಪತ್ಪತ್ರಂ ಸಮಾಪ್ಯತೇ 


॥೩೦॥ 


ಅಜಾನತೈವಾಚರಿತಸ್ತ್ರಯಾ ಬ್ರಹ್ಮಧೋ ಯಥಾ। 
ಯೋಗೇಶ್ವರಸ್ಯ ಭವತೋ ನಾಮ್ನಾಯೋಅಪಿ ನಿಯಾಮಕಃ 


॥೩೧॥ 


ಯದ್ಯೇತದ್ದಹೃಹತ್ಯಾಯಾಃ ಪಾವನಂ ಲೋಕಪಾವನ | 
ಚರಿಷ್ಯತಿ  ಭವಾನ್ಲೋಕಸಂಗ್ರಹೋರನನ್ಯಚೋದಿತಃ 
॥೩೨॥ 


ಶ್ರೀಭಗವಾನುವಾಚ 

ಕರಿಷ್ಯೇ ವಧನಿರ್ವೇಶಂ ಲೋಕಾನುಗ್ರಹಕಾಮ್ಕಯಾ । 
ನಿಯಮ: ಪ್ರಥಮೇ ಕಲ್ಪೇ ಯಾವಾನ್ಸತು ವಿಧೀಯತಾಮ್‌ 

॥1೩೩॥ 





ಈ ಮೂರ್ಬನು ಭಗವಾನ್‌ ವ್ಯಾಸಮಹರ್ಷಿಗಳ ಶಿಷ್ಯನಾಗಿ 
ಅವರಿಂದ ಇತಿಹಾಸ-ಪುರಾಣಗಳನ್ನು ಧರ್ಮಶಾಸ್ತ್ರಬೇ ಮೊದಲಾದ 
ಹಲವಾರು ಶಾಸ್ತ್ರಕಳನ್ನೂ ಅಧ್ಯಯನ ಮಾಡಿರುವನು. ಆದರೆ. 
ಇವನಿಗೆ ಮನಸ್ಸನ ಮೇಲೆ ಸಂಯಮವೇ ಇಲ್ಲ ಇವನಲ್ಲಿ 
ವಿನಯವು ಇರದೆ, ಉದ್ಭಂಡನಾಗಿದ್ದಾನೆ. ತಾನೇ ಮಹಾಪಂಡಿತ 
ನೆಂದು ಭಾಮಿಕೊಂಡು ಬಿಟ್ಟಿದ್ದಾನೆ. ನುನಾದವನ ಎಲ್ಲ ಚೇಷ್ಟೆ 
ಗಳೂ ಅಭಿನಯಮಾತ್ರವಾಗಿರುವಂತೆ ಇವನ ಅಧ್ಯಯನವೆಲ್ಲವೂ 
ಕೇವಲ ತೋರಿಕೆಗೆ ಮಾತ್ರವಾಗಿದೆ. ಇದರಿಂದ ಇವನಿಗಾಗಲೀ, 
ಇತರರಿಗಾಗಲೀ ಯಾವ ಪ್ರಯೋಜನವೂ ಇಲ್ಲ ॥ ೨೫-೨೬ ॥। 
ಧರ್ಮದ ಲಾಂಛನಗಳನ್ನು ಧರಿಸಿಕೊಂಡು ಧರ್ಮವನ್ನು ಪಾಲಿಸ. 
ದಿರುವವರು ಹೆಚ್ಚು ಪಾಷಿಗಳಾಗಿದ್ದಾರೆ. ಇವರು ವಧಿಸಲು 
ಯೋಗ್ಯರಾಗಿದ್ದಾರೆ. ಈ ಜಗತ್ತಿನಲ್ಲಿ ಇಂತಹ ಧರ್ಮಥ್ವಜಗಳನ್ನು 
ಶಿಕ್ಷಿಸುವ ಸಲುವಾಗಿಯೇ ನಾನು ಅವತಾರವೆತಿದ್ದೇನೆ.' ॥ ೨೭ ॥ 

ಭಗವಾನ್‌ ಬಲರಾಮನು ತೀರ್ಥಯಾತ್ರೆಯ ಕಾರಣದಿಂದ 
ದುಷ್ಟರ ಸಂಹಾರವನ್ನು ನಿಲ್ಲಿಸಿಬಿಟ್ಟಿದ್ದರೂ ಹೀಗೆ ಹೇಳಿ ಅವನು 
ಕೈಯಲ್ಲಿದ್ದ ದರ್ಭೆಯ ಅಗ್ರಭಾಗದಿಂದ ರೋಮಹರ್ಷಣನನ್ನು 
ಪ್ರಹರಿಸಿದನು. ಕೂಡಲೇ ಅವನು ಆಸುನೀಗಿದನು. ಆಗಬೇಕಾಗಿ. 
ದ್ದುದು ಆಗಿಯೇ ತೀರುವುದು. ॥ ೨೮ ॥ ಸೂತನು ಹತನಾದು 
ದನ್ನು ಕಂಡು ಎಲ್ಲ ಯಷಿ-ಮುನಿಗಳು "ಅಯ್ಯೋ| ಎಂತಹ 
ಅನಾಹುತವಾಯಿತು!' ಎಂದು ಕೂಗಿಕೊಳ್ಳುತ್ತಾ ಖಿನ್ನಮನಸ್ಥ 
ರಾದರು. ಅವರು ದೇವಾಧಿದೇವನಾದ ಭಗವಾನ್‌ ಬಲರಾಮ 
ನಲ್ಲಿ - 'ಪ್ರಭೋ।| ನೀನು ಭಾರೀ ದೊಡ್ಡ ಅಧರ್ಮವನ್ನು 
ಮಾಡಿಬಿಟ್ಟೆ' ಎಂದು ಹೇಳಿದರು. ॥ ೨೯ ॥ ಯದುವಂಶ ಶಿರೋ 
ಮಣಿಯೇ! ರೋಮಹರ್ಷಣ ಸೂತನನ್ನು ಯಜ್ಞದಲ್ಲಿ ಪುರಾಣ: 
ವನ್ನು ಹೇಳಲು ಬ್ರಹ್ಮನ ಆಸನದಲ್ಲಿ ನಾವೇ ಕುಳ್ಳಿರಿಸಿದ್ದವು. ನಾವು 
ಪ್ರಾರಂಭಿಸಿದ ಸತ್ರಯಾಗವು ಮುಗಿಯುವವರೆಗೆ ಈತನಿಗೆ 
ಶಾರೀರಿಕ ಕಷ್ಟಗಳಿಂದ ರಹಿತವಾದ ಆಯುಸ್ಸನ್ನೂ ಕೊಟ್ಟಿ 
ದ್ವೆವು. ॥ ೩೦ ॥ ಈ ವಿಷಯವನ್ನು ತಿಳಿಯದ ನೀನು ಬ್ರಹ್ಮಣತ್ಯೆಗೆ 
ಸಮಾನವಾದ ಕಾರ್ಯವನ್ನು ಮಾಡಿಬಿಟ್ಟಿರುನೆ. ಯೋಗೇಶ್ವರ 
ನಾದ ನಿನ್ನ ಮೇಲೆ ವೇದೆಗಳೂ ಕೂಡ ವಿಧಿ-ನಿಷೇಧಗಳನ್ನು 
ಹೇರಲಾರವು ಎಂಬುದನ್ನೂ ನಾವು ಅರಿತಿದ್ದೇವೆ. ಲೊತವನ್ನು 
ಪವಿತ್ರಗೊಳಿಸುವ ಸಲುವಾಗಿಯೇ ನಿನ್ನ ಅವತಾರವಾಗಿದೆ. 
ಆದರೂ ನಮ್ಮದೊಂದು ಪ್ರಾರ್ಥನೆಯಿದೆ. ಯಾರ ಪ್ರೇರಣೆಯಾ 
ಇಲ್ಲದೆ ಸ್ವೇಚ್ಛೆಯಿಂದಲೇ ನೀನು ಬ್ರಹ್ಮಹತ್ಯಾ ದೋಷಕ್ಕೆ ಪ್ರಾಯಶ್ನಿತ್ವ 
ವನ್ನು ಮಾಡಿಕೊಂಡರೆ ಇದರಿಂದ ಜನರಿಗೆ ದೊಡ್ಡ ಪಾಠಸಿಗ. 
ಬಹುದು. ॥ ೩೧-೩೨ ॥ 

ಭಗವಾನ್‌ ಬಲರಾಮನು ಹೇಳುತ್ತಾನೆ - ನಾನು ಲೋಕೆ 
ಶಿಕ್ಷಣಕ್ಕಾಗಿ ಮತ್ತು ಲೊಕಾನುಗ್ರಹಕ್ಕಾಗಿ ಬ್ರಹ್ಮಹತ್ಯಾಪಾಪಕ್ಕೆ 
ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತೇನೆ. ಆದುದರಿಂದ ಪ್ರಥಮ 
ಶ್ರೇಣಿಯ ಪ್ರಾಯಶ್ಚಿತ್ತದ ವಿಧಿ-ವಿಧಾನಗಳನ್ನು ನೀವು ನನಗೆ 
ಹೇಳಿರಿ. ॥ ೩೩ ॥ 





514 


ಶ್ರೀಮದ್ಭಾಗವತ 


[ಅಧ್ಯಾಯ 78 





ದೀರ್ಫಮಾಯುಬರ್ಬತೈತಸ್ಯ ಸತ್ತ್ಯಮಿಂದ್ರಿಯಯೇವ ಚ। 
ಆಾಸಿತಂ ಯತ್ತದ್‌ ಬ್ರೂತ ಸಾಧಯೇ ಯೋಗಮಾಯಯಾ 
॥೩೪॥ 


ಯಷಯ ಊಜುಃ 


ಅಸ್ವಸ್ಥ ತವ ನೀರ್ಯಸ್ಥ ಮೃತ್ಯೋವಸ್ಥಾಕಮೇವ ಚ। 
ಯಥಾ ಭವೇದ್ವಚ ಸತ್ಯಂ ತಥಾ ರಾಮ ವಿಧೀಯತಾಮ್‌ 
॥೩೫॥ 


ಶ್ರೀಭಗವಾನುವಾಚ 
ಆತ್ಮಾ ವೈ ಪುತ್ರ. ಉತ್ಪನ್ನ ಇತಿ ವೇದಾನುಶಾಸನಮ್‌ । 
ತಸ್ಮಾದಸ್ಥ ಭವೇದ್ದಕ್ತಾ ಆಯುರಿಂದ್ರಿಯಸತ್ತ್ವವಾನ್‌ 
॥೩೬॥ 
ಕೆಂ ವಃ ಕಾಮೋ ಮುನಿಶ್ರೇಷ್ಠಾ ಬ್ರೂತಾಹಂ ಕರವಾಣ್ಯಥ । 


ಅಜಾನತಸ್ತೃಪಚಿತಿಂ ಯಥಾ ಮೇ ಚಿಂತ್ಯತಾಂ ಬುಧಾಃ 
॥8೩೭॥ 


*ಯಷಯ ಊಚುಃ 
ಇಲ್ಬಬಸ್ಥ ಸುತೋ ಘೋರೋ ಬಲ್ಜರೋ ನಾಮ ದಾನವಃ। 


ಸ ದೂಷಯತಿ ನಃ ಸತ್ರಮೇತ್ಯ ಪರ್ವಣಿ ಪರ್ವಣಿ 
(೩೮/ 


ತಂಪಾಪಂ ಜಹಿ ದಾಶಾರ್ಹ ತನ್ನು ಶುಶ್ರೂಷಣಂ ಪರಮ್‌ । 
ಪೂಯಶೋಣಿತವಿಣ್ಳೂತ್ರಸುರಾಮಾಂಸಾಭಿವರ್ಷಿಣಮ್‌ 
॥೩೯॥ 


ತತಶ್ಚ ಭಾರತಂ ವರ್ಷಂ ಪರೀತ್ಯ ಸುಸಮಾಹಿತಃ | 
ಚರಿತ್ವಾ ದ್ವಾದಶ ಮಾಸಾಂಸ್ರೀರ್ಥಸ್ನಾಯೀ ವಿಶುದ್ಧಸೇ 
॥೪೦॥ 





ಈ ರೋಮಹರ್ಷನಿಗೆ ನೀವು ಕೊಡಲು ಬಯಸಿದ. 
ದೀರ್ಭಾಯುನ್ಯವನ್ನು ಶರೀರ ಬಲವನ್ನೂ ಇಂದ್ರಿಯಕ್ತಾಯನ್ನೂ 
ನನಗೆ ಹೇಳಿಂ. ನನ್ನ ಯೋಗಮಾಯೆಯಿಂದ ಅದೆಲ್ಲವನ್ನು ಸಾಧಿ. 
ಕೊಡುತ್ತೇನೆ. ॥ ೩೪ ॥| 

ಜುಷಿಗಳು ಹೇಳಿದರು - ಬಲರಾಮನೇ! ನಿನ್ನ ಆಸ್ವ್ರ, 
ಪರಾಕ್ರಮ ಮತ್ತು ಇವನ ಮೃತ್ಯುವು ವ್ಯರ್ಥವಾಗಬಾರದು. 
ನಾವು ಇವನಿಗೆ ಕೊಟ್ಟವರದಾನವೂ ಸತ್ಯವಾಗಬೇಕು. ನಿನ್ನ ಯೋಗ. 
ಮಾಯೆಯಿಂದ ಇದನ್ನು ಸಾಧಿಸಿಕೊಡು ಪ್ರಭುವೇ। ॥ ೩೫॥ 

ಭಗವಾನ್‌ ಬಲರಾಮನು ಹೇಳಿದನು - ಯುಸಿಗಳಿರಾ! 
ತಾನೇ (ಆತ್ಮನು) ಪುತ್ರನ ರೂಪದಲ್ಲಿ ಹುಟ್ಟುವನೆಂದು ವೇದವು 
ಹೇಳುತ್ತದೆ. ಅದಕ್ಕಾಗಿ ರೋಮಹರ್ಷಣನ ಸ್ಥಾನದಲ್ಲಿ ಅವನ. 
ಮಗನು ನಿನಗೆ ಪುರಾಣಕಥೆಗಳನ್ನು ಹೇಳುವನು. ಅವನಿಗೆ ನಾನು 
ನನ್ನ ಶ್ರಿಯಿಂದ ದೀರ್ಫಾಯುಸ್ಸು ಇಂದ್ರಿಯಪಟುತ್ವ ಮತ್ತು 
ಬಲವನ್ನು ಕರುಣಿಸುತ್ತೇನೆ. ॥ ೩೬ ॥ ಮಹರ್ಷಿಗಳೇ। ಇದಲ್ಲದೆ. 
ಇನ್ನೆನು ನೀವುಗಳು ಬಯಸುವಿರೋ ಅದನ್ನು ಹೇಳಿರಿ. ನಾನು 
ನಿಮ್ಮಗಳ ಇಚ್ಛೆಯನ್ನು ಪೂರ್ಣಗೊಳಿಸುವೆನು, ತಿಳಿಯದೆ. 
ನನ್ನಿಂದಾದ ಅಪರಾಧಕ್ಕೆ ಪ್ರಾಯೃ್ನತ್ವವನ್ನೂ ಹೇಳಿರಿ. ಏಕೆಂದರೆ, 
ತಾವು ಈ ವಿಷಯದಲ್ಲಿ ವಿದ್ವಾಂಸರಾಗಿದ್ದೀರಿ. ॥ ೩೭ ॥ 

ಉುಷಿಗಳು ಹೇಳಿದರು - ಇಲ್ವಲನ ಮಗ ಬಲ್ಜಲ ಎಂಬ 
ಭಯಂಕರನಾದ ದಾನವನಿರುವನು. ಅವನು ಪ್ರತಿಯೊಂದು. 
ಪರ್ವಗಳಲ್ಲಿಯೂ (ಅಮಾವಾಸ್ಯೆ ಮತ್ತು ಪೌರ್ಣಿಮೆ) ಇಲ್ಲಿಗೆ. 
ಬಂದು ನಮ್ಮ ಸತ್ತವನ್ನು ಕೆಡಿಸುತ್ತಾನೆ. ॥ ೩೮ ॥ ಯದು. 
ನಂದನನೇ! ಅವನು ಇಲ್ಲಿಗೆ ಬಂದು ಕೀವ್ರ, ರಕ್ತ, ಅಮೇಧ್ಯ, 
ಮೂತ್ರ, ಮದ್ಯ, ಮಾಂಸ ಇವುಗಳನ್ನು ಯಜ್ಞವೇದಿಕೆಯಲ್ಲಿ ಸುರಿ. 
ಯುತ್ತಾನೆ. ನೀನು ಆಪಾಪಿಯನ್ನುಸಂಹರಿಸಿದರೆ ನಮ್ಮಗಳ ದೊಡ್ಡ 
ಸೇವೆ ಮಾಡಿದಂತಾಗುವುದು. ॥ ೩೯ ॥ ಅನಂತರ ನೀನು ಏಕಾಗ್ರ 
ಮನಸಿನಿಂದ ತೀರ್ಥಗಳಲ್ಲಿ, ಸ್ನಾನ ಮಾಡುತ್ತಾ ಹನ್ನೆರಡು ತಿಂಗಳ 
ವರೆಗೆ ಭಾರತವರ್ಷವನ್ನು ಸಂಚರಿಸು, ಇದರಿಂದ ನಿನ್ನ ಶುದ್ಧಿ 
ಯಾಗುವುದು. ॥ ೪೦ ॥ 


ಎಪ್ಪಕ್ರೆಟನೆಯ ಅಧ್ಯಾಯವು ಮುಗಿಯಿತು. 1 ೭೮ ॥! 


ಇತಿತ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಯಂಥೇ ಉತ್ತರಾರ್ಧೇ 
ಬಲಡೇವಚರತ್ರೇ ಬಲ್ಬಂವಧೋಪಿಕ್ರಮೋನಾಮಾಜ್ಛಸಪ್ರತಿತರೋಂಧ್ಯಾಯಃ॥ ೭೮ ॥ 


ಕಾ ರ್ಟ 








79 ಅಧ್ಯಾಯ] ವಶಮಸ್ಕಂಧ (ಉತ್ತರಾರ್ಧ) 515 
ಎಪ್ಪತ್ತೊಂಭತ್ತನೆಯ ಅಧ್ಯಾಯ 
ಬಲರಾಮನಿಂದ ಬಲ್ವಲನ ಸಂಹಾರ - ತೀರ್ಥಯಾತ್ರೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ | 
ಪರ್ವದಿವಸವು ಬಂದಾಗ ಭಯಂಕರ ಗಾಳಿಯು ಬೀಸ ತೊಡ 
ತತಃ ಪರ್ವಣ್ಯುಪಾವೃತ್ತೇ ಪ್ರಚಂಡಃ ಪಾಂಸುವರ್ಷಣಃ । 
ಭೀಮೋ ವಾ ದ್ರಾಜನ್‌ ಪೂಯಗಂಧಸ್ತು ಗಿತು. ಧೂಳಿನ ಮಳೆಯು ಸುರಿಯತೊಡಗಿತು. ಎಲ್ಲ ಕಡೆಯಿಂದ 


॥೧॥ 


ತತೋರಮೇಧೃಮಯಂವರ್ಷಂ ಬಲ್ಬಬೇನವಿನಿರ್ಮಿತಮ್‌ 
ಅಭವದ್ಯಜ್ಞಶಾಲಾಯಾಂ ಸೋರನ್ವದೃಶ್ಯತ ಶೂಲಧ್ಭಕ್‌ 

॥೨॥ 

ತಂ ವಿಲೋಕ್ಕ ಬೃಹತ್ಯಾಯಂ ಭಿನ್ನಾಂಜನಚಯೋಪಮಮ್‌ । 
ತಪ್ಪತಾಮ್ರಶಿಖಾತ್ಮಕ್ರುಂ ದಂಷ್ಟೋಗ್ರಭ್ರುಕುಟೀಮುಖಮ್‌ 

॥೩॥ 

ಸಸ್ಥಾರ ಮುಸಲಂ ರಾಮಃ ಪರಸ್ಥೆನ್ಕವಿದಾರಣಮ್‌ । 
ಹಲಂ ಚ ದೈತ್ಯದಮನಂ ತೇ ತೂರ್ಣಮುಪತಸ್ಥತು: 

ತೆ ॥೪॥ 


ತಮಾಕೃಷ್ಯ ಹಲಾಗ್ರೇಣ ಬಲ್ಬಲಂ ಗಗನೇಚರಮ್‌ ॥ 
ಮುಸಲೇನಾಹನತ್ಯುದ್ಧೋ ಮೂರ್ಧ್ನಿ ಬ್ರಹ್ಮದ್ರುಹಂ ಬಲಃ 
॥೫॥ 


ಸೋ5ಪತದ್ದುವಿ ನಿರ್ಭಿನ್ನ ಲಲಾಟೋಕಸ್ಕಕ್ಷಮುತ್ಸೃಜನ್‌ 
ಮುಂಚನ್ನಾರ್ತಸ್ಥರಂ ಶೈಲೋ ಯಥಾ ವಜ್ರಹತೋತಿರುಣಃ 
॥ ೬ ॥ 


ಸಂಸ್ತುತ್ಯ ಮುನಯೋ ರಾಮಂ ಪ್ರಯುಚ್ಯಾವಿತಥಾಶಿಷಃ | 
ಅಭ್ಯಪಿಂಚನ್ಮಹಾಭಾಗಾ ವೃತ್ರಫ್ನಂ ಎಬುಧಾ ಯಥಾ 
॥| ೭॥ 


ವೈಜಯಂತೀಂ ದದುರ್ಮಾಲಾಂಶ್ರೀಧಾಮಾಮ್ಹಾನಪಂಕಜಾಮ್‌ | 


ರಾಮಾಯ ವಾಸಸೀ ದಿವ್ಯೇ ದಿವ್ಯಾನ್ಯಾಭರಣಾನಿ ಚ 
॥೮॥ 


ಅಥ ತೈರಭ್ಯನುಜ್ನಾತಃ ಕೌಶಿಕೀಮೇತ್ಯ ಬ್ರಾಹ್ಮಣೈಃ । 
ಸ್ನಾತ್ವಾ ಸರೋವರಮಗಾದ್ಯತಃ ಸರಯುರಾಸ್ರವತ್‌ 
॥೯॥ 
ಅನುಸ್ರೋತೇನ ಸರಯೂಂ ಪ್ರಯಾಗಮುಷಗನ್ಕು ಸಃ । 
ಸ್ಥಾತ್ವಾಸಂತರ್ಷ್ಯ ದೇವಾದೀನ್ನಗಾಮ ಪುಲಹಾತ್ರಮಮ್‌ 
॥ ೧೦೫ 





ಕೀವಿನ ದುರ್ಗಂಧವು ಹರಡಿಕೊಂಡಿತು. ॥ ೧॥ ಬಳಿಕ ಬಲ್ವಲ 
ರಾಕ್ಷಸನು ಯಜ್ಞಶಾಲೆಯಲ್ಲಿ ಮಲ-ಮೂತ್ರಾದಿ ಅಪವಿತ್ರ ವಸ್ತ್ರ 
ಗಳನ್ನು ಸುರಿಸಿದನು. ಅನಂತರ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು 
ಕೊಂಡು ಕಾಣಿಸಿಕೊಂಡನು. ॥ ೨ ॥ ದೊಡ್ಡದಾದ ಶರೀರವನ್ನು 
ಹೊಂದಿದ್ದು ಅವನು ಕಾಡಿಗೆಯ ಬೆಟ್ಟದಂತೆ ಕಪ್ಪಾಗಿದ್ದು. 
ಕಾಯಿಸಿದ ತಾಮ್ರದಂತೆ ಕೆಂಪಾದ ತಲೆದೂದಲು, ಗಡ್ಡ-ಮೀಸೆ. 
ಗಳನ್ನು ಹೊಂದಿದ್ದನು. ದೊಡ್ಡ-ದೊಡ್ಡ ಕೋರೆದಾಡೆಗಳಿಂದಲೂ, 
ಗಂಟಕ್ಕಿದ ಹುಬ್ಬುಗಳಿಂದಲೂ ಅವನ ಮುಖವು ಭಯಂಕರವಾಗಿ 
ಕಾಣುತ್ತಿತ್ತು. ಅವನನ್ನು ನೋಡಿದೊಡನೆ ಬಲರಾಮನು ಶಶ್ರುಸೈನ 
ವನ್ನು ಧ್ವಂಸಗೊಳಿಸುವ ಮುಸಲಾಯುಧವನ್ನು, ದೈತ್ಯರನ್ನು 
ಸಂಹೆಂಸುವ ಹಲಾಯುಧ ವನ್ನು ಸ್ಥರಿಸಿಕೊಂಡನು. ಸ್ಥರಿಸದಾಕ್ಚಣ. 
ದಲ್ಲೇ ಆ ದಿವ್ಯಾಯುಧಗಳು ಬಲರಾಮನ ಕೈಗಳನ್ನು ಅಲಂಕರಿಸಿ 
ದುವು. ॥ ೩-೪ ॥ ಬಲರಾಮನು ಆಕಾಶದಲ್ಲಿ ಸಂಚರಿಸುವ 
ಬಲ್ವಲ ದೈತ್ಯನನ್ನು ತನ್ನ ಹಲಾಯುಧದಿಂದ ಸೆಳೆದುಕೊಂಡು ಆ 
ಬ್ರಹ್ಮದ್ರೋಹಿಯ ಶಿರಸ್ಸಿನಲ್ಲಿ ಅಕ್ಕಂತ ಕ್ರೋಧಗೊಂಡು ಮುಸಲಾ 
ಯುಧದಿಂದ ಬಲವಾಗಿ ಹೊಡೆದನು. ಇದರಿಂದ ಅವನ ಹಣೆ. 
ಒಡೆದು, ರಕ್ತವನ್ನು ಉಗುಳುತ್ತಾ ವಜ್ರಘಾತದಿಂದ ಗೈರಿಕಾದಿ 
ಧಾತುಗಳಿಂದ ಕೆಂಪಾದ ಪರ್ವತವು ಉರುಳುವಂತೆ ಆರ್ತಸ್ವರ 
ದಿಂದ ಬೊಬ್ಬಿರಿದು ಸತ್ತು ನೆಲಕ್ಕೆ ಉರುಳಿದನು. ॥ ೫-೬ ॥ 
ನೈಮಿಷುರಣ್ಯ ನಿವಾಸಿಗಳಾದ ಮಹಾಭಾಗ್ಯ ಶಾಲಿಗಳಾದ 


ಅಭಿಷೇಕ ಮಾಡಿದಂತೆಯೇ ಬಲರಾಮನಿಗೆ ಅಭಿಷೇಕ ಮಾಡಿ 
ದರು. ॥ ೭ ॥ ಅನಂತರ ಯಷಿಗಳು ಬಲರಾಮನಿಗೆ ದಿವ್ಯವಾದ 
ವಸ್ಟ್ರಾಭೂಷಣಗಳನ್ನು ಸಮರ್ಪಿಸಿ, ಎಂದೂ ಬಾಡದಿರುವ, 
ಸೌಂದರ್ಯಕ್ಕೆ ಆಶ್ರಯವಾದ ಕಮಲ ಪುಷ್ಪಗಳಿಂದ ಕೂಡಿದ. 
ವೈಜಯಂತಿ ಮಾಲೆಯನ್ನು ಅರ್ಪಿಸಿದರು. ॥ ೮॥ 

ಅನಂತರ ಸೈಮಿಷಾರಣ್ಯವಾಸಿಗಳಾದ ಬುಸಿಗಳಿಂದ ಬೀಳ್ಕೊಂಡು, 
ಅವರೆ ಆಜ್ಞೆಯಂತೆ ಬಲರಾಮನು ಬ್ರಾಹ್ಮಣರೊಡನೆ ಕೌಶಿಕೀ 
ನದಿಯ ತೀರಕ್ಕೆ ಬಂದನು. ಅಲ್ಲಿ ಸ್ಥಾನ ಮಾಡಿ, ಸರಯೂ ನದಿಯ 
ಉಗಮವಾದ ಮಾನಸ ಸರೋದವರಕ್ಕೆ ಹೋದನು. 1 ೯॥ 
ಅಲ್ಲಿಂದ ಸರಯೂ ತೀರದಲ್ಲೇ ಮುಂದರಿಯುತ್ತಾ ತೀರ್ಥರಾಜ 
ಪ್ರಯಾಗಕ್ಕೆ ಬಂದರು. ಅಲ್ಲಿ ಸ್ನಾನಮಾಡಿ, ದೇವ-ಬುಷಿ 
ಪಶ್ಯ ತರ್ಪಣಗಳನ್ನು ಮಾಡಿ ಅಲ್ಲಿಂದ ಪುಲಹಾಶ್ರಮಕ್ಕೆ 
ಹೋದನು. ॥ ೧೦ ॥ 


516 


ಶ್ರೀಮದ್ಭಾಗವತ 


[ಅಧ್ಯಾಯ79 





ಗೋಮತೀಂ ಗಂಡಕೀಂಸ್ವಾತ್ವಾವಿಪಾಶಾಂ ಶೋಣ ಆಪ್ಪತಃ । 
ಗಯಾಂ ಗತ್ವಾ ಪಿತ್ಥ ನಿಷ್ಟ್ಯಾ ಗಂಗಾಸಾಗರಸಂಗಮೇ 
|| ೧೧ ॥| 


ಉಪಸ್ಪಶ್ಶ ಮಹೇಂದ್ರಾದ್ರೌ ರಾಮಂ ದೃಷ್ಟಾಭಿವಾದ್ಯ ಚ। 
ಸಪ್ತಗೋದಾವರೀಂ ವೇಣಾಂ ಪಂಪಾಂ ಭೀಮರಥೀಂ ತತಃ 
॥೧೨॥ 


ಸ್ಕಂದಂ ದೃಷ್ಟ್ವಾಯಯೌ ರಾಮಃ ಶ್ರೀಶೈಲಂ ಗಿರಿಶಾಲಯಮ್‌ । 
ಪ್ರವಿಡೇಷು ಮಹಾಪುಣ್ಯಂ ದೃಷ್ಟಾದ್ರಿಂ ವೇಂಕಟಂ ಪ್ರಭುಃ 
॥೧೩॥ 


ಕಾಮಕೋಷ್ಟೀಂ ಪುರೀಂಕಾಂಚೀಂಕಾವೇರೀಂ ಚಸರಿದ್ದರಾಮ್‌ । 
ಶ್ರೀರಂಗಾಖ್ಯಂ ಮಹಾಪುಣ್ಯಂ ಯತ್ರ ಸನ್ನಿಹಿತೋ ಹರಿಃ 
॥೧೪॥ 


ಚುಷಭಾದ್ರಿಂ ಹರೇಃ ಕ್ಷೇತ್ರಂ ದಕ್ಷಿಣಾಂ ಮಥುರಾಂ ತಥಾ | 
ಸಾಮುದ್ರಂ ಸೇತು ಗನಸ್ತಹಾವಾಶತನಾತನವನ್‌ 
॥೧೫॥ 


ತತ್ರಾಯುತಮದಾದ್ವೇನೂರ್ಬ್ರಾಹ್ಮಣೇಭ್ಯೋ ಹಲಾಯುಧ: | 
ಕೃತಮಾಲಾಂ ತಾಮ್ರಪರ್ಣೀಂ ಮಲಯಂ ಚ ಕುಲಾಚಲಮ್‌ 
॥೧೬॥ 


ತತ್ರಾಗಸ್ತ್ಯಂ ಸಮಾಸೀನಂ ನಮಸ್ಕೃತ್ಯಾಭಿವಾದ್ಯ ಚ। 
ಯೋಜಿತಸ್ತೇನ ಚಾಶೀರ್ಭಿರನುಜ್ನಾತೋ ಗತೋಂರ್ಣವಮ್‌ । 


ದಕ್ಷಣ ತತ್ರ ಕನ್ಯಾಖ್ಯಾಂ ದುರ್ಗಾಂ ದೇವೀಂ ದದರ್ಶ ಸ: 
॥ ೧೭॥ 


ತತಃ ಫಾಲ್ಗುನಮಾಸಾದ್ಯ ಪಂಚಾಪರಸಮುತ್ತಮಮ್‌ । 
ಎಷ್ಟು ಸನ್ನಿಜಿತೋ ಯತ್ರ ಸ್ಮಾತ್ವಾಸ್ಪರ್ಶದ್ಧವಾಯುತಮ್‌ 
॥ ೧೮ ॥ 


ತತೋಶ5ಭಿವ್ರಜ್ಯ ಭಗವಾನ್‌ ಕೇರಲಾಂಸ್ತು ತ್ರಿಗರ್ತಕಾನ್‌ । 
ಗೋಕರ್ಣಾಖ್ಯಂತಿವಕ್ಷೀತ್ರಂಸಾನ್ನಿಧ್ಯಂ ಯತ್ರ ಧೂರ್ಜಟೇಃ 
॥೧೯॥ 


ಆರ್ಯಾಂ ದ್ವ ಬಪಾಯನೀಂ. ದೃಷ್ಟ್ವಾ 2ಶೂರ್ಪಾರಕಮಗಾದ್ದಲು॥ 
ತಾಪೀಂಪಯೋಜ್ಜಂನಿರ್ವಿಂದ್ಯಾಮೆಪಸ್ಸಶ್ಕಾಥ ದಂಡತಮ್‌ 
॥೨೦॥ 





ಅಲ್ಲಿಂದ ಮುಂದೆ ಗಂಡಕೀ, ಗೋಮತೀ, ವಿಪಾಶಾ, ಶೋಣಾ 
ಮುಂತಾದ ಪುಣ್ಯನದಿಗಳಲ್ಲಿ ಸ್ನಾನಮಾಡಿ, ಗಯಾ ಕ್ಷೇತ್ರಕ್ಕೆ ಬಂದು 
ಅಲ್ಲಿ ಪಿತೃಗಳಿಗೆ ಶ್ರಾದ್ಧಮಾಡಿ, ತರ್ಪಣಾದಿಗಳನ್ನಿತ್ತು ಮುಂದೆ. 
ಪ್ರಯಾಣ ಮಾಡುತ್ತಾ ಗಂಗಾ-ಸಾಗರ ಸಂಗಮಕ್ಕೆ ಹೋಗಿ ಅಲ್ಲಿ 
ಸ್ನಾನಾದಿ ತೀರ್ಥಕರ್ಮಗಳನ್ನಾಚರಿಸಿ, ಮಹೇಂದ್ರ ಪರ್ವತಕ್ಕೆ 
ಹೋದನು. ಅಲ್ಲಿ ಪರಶುರಾಮರ ದರ್ಶನ ಮತ್ತು ಅಭಿವಾದನ 
ಮಾಡಿದನು. ಆನಂತರ ಸಪ್ತಗೋದಾವರೀ, ವೇಣಾ, ಪಂಪಾ. 
ಭೀಮರಥೀ ಮುಂತಾದವುಗಳಲ್ಲಿ ಸ್ನಾನಮಾಡಿ, ಕಾರ್ತಿಕ ಸ್ವಾಮಿ 
ಯನ್ನು ದರ್ಶಿಸಿ ಪರಶಿವನ ನಿವಾಸವಾದ ಶ್ರೀಶೈಲಕ್ಕೆ ತಲುಪಿದನು. 
ಬಳಿಕ. ಬಲರಾಮನು ದ್ರವಿಡ ದೇಶದ ಪರಮ ಪುಣ್ಯಮಯ 
ವೇಂಕಟಾದ್ರಿ ಕ್ಷೇತ್ರವನ್ನು ದರ್ಶನಮಾಡಿ ಅಲ್ಲಿಂದ ಅವನು ಕಂಚಿ 
ಕಾಮಾಕ್ಷಿ. ಶಿವಕಾಂಚಿ, ವಿಷ್ಣುಕಾಂಚಿ ದರ್ಶನ ಮಾಡುತ್ತಾ 
ಶ್ರೇಷ್ಠನಾದ ಕಾವೇರಿ ನದಿಯಲ್ಲಿ ಸ್ನಾನಮಾಡಿ, ಪುಣ್ಯಪ್ರದವಾದ, 
ಶ್ರೀಹರಿಯ ಸಾಕ್ಟಾತ್‌ ಸಾನ್ನಿದ್ಯವಿರುವ .ಶ್ರೀರೆಗಕ್ಷತ್ರಕ್ಕ. 
ಆಗಮಿಸಿದನು. ॥ ೧೧-೧೪ ॥| ಅಲ್ಲಿ ರಂಗನಾಥ ಸ್ವಾಮಿಯನ್ನು 
ಸಂದರ್ಶಿಸಿ ಅಲ್ಲಿಂದ ಭಗವಾನ್‌ ವಿಷ್ಣುವಿನ ಮತ್ತೊಂದು 
ಕ್ಷೇತ್ರವಾದ ಯಷಭ ಪರ್ವತ, ದಕ್ಷಿಣ ಮಥುರೆ ಹಾಗೂ ಮಹಾ 
ಮಹಾ ಪಾಪಗಳನ್ನು ನಾಶಗೊಳಿಸುವ ಸೇತುಬಂಧದ ಯಾತ್ರೆ 
ಮಾಡಿದನು. ॥ ೧೫ ॥ ಅಲ್ಲಿ ಬಲರಾಮನು ಬ್ರಾಹ್ಮಣರಿಗೆ ಹತ್ತು 
ಸಾವಿರೆ ಗೋವುಗಳನ್ನು ದಾನಮಾಡಿದನು. ಪುನಃ ಅಲ್ಲಿಂದ 
ಕೃತಮಾಲಾ, ತಾಮ್ರಪರ್ಣಿ ನದಿಗಳಲ್ಲಿ ಸ್ನಾನಮಾಡಿ ಮತ್ತೆ 
ಮಲಯಾಚಲಕ್ಕೆ ಹೋದನು. ಆ ಪರ್ವತವು ಏಳು ಕುಲಪರ್ವತ 
ಗಳಲ್ಲಿ ಒಂದಾಗಿದೆ. ॥ ೧೬ ॥ ಅಲ್ಲಿ ವಿರಾಜಮಾನರಾದ ಅಗಸ್ಟ್ಯ 
ಮುನಿಗಳನ್ನು ಅಭಿವಾದನ - ನಮಸ್ಕಾರಮಾಡಿ, 'ಅವರಿಂದ' 
ಆಶೀರ್ವಾದ. ಅನುಸ್ಣೆಯನ್ನು ಪಡೆದು. ಬಲರಾಮನು ದಕ್ಷಿಣ 
ಸಮುದ್ರದ ಯುತ್ರೆ ಗೈದನು. ಅಲ್ಲಿ ಅವನು ದುರ್ಗಾದೇವಿಯನ್ನು 
ಕನ್ಯಾಕುಮಾರಿಯ ರೂಪದಲ್ಲಿ ದರ್ಶಿಸಿದನು. ॥ ೧೭ ॥ ಅನಂತರ. 
ಅವನು ಫಾಲ್ಗುಂತೀರ್ಥವಾದ ಅನಂತಶಯನ ಕ್ವತ್ರಕ್ಕೆ ಹೋಗಿ 
ಅಲ್ಲಿಯ ಪಂಚಾಪ್ಪರನ ತೀರ್ಥದಲ್ಲಿ ಸ್ನಾನಮಾಡಿದನು. ಆ ತೀರ್ಥ 
ದಲ್ಲಿ ಭಗವಾನ್‌ ವಿಷ್ಣುವಿನ ಸದಾ ಸಾನ್ನದೃವಿರುತ್ತದೆ. ಅಲ್ಲಿ ಬಲ 
ರಾಮನು ಹತ್ತು ಸಾವಿರ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ 
ಮಾಡಿದನು. ॥ ೧೮ ॥ 

ಅನಂತರ ಭಗವಾನ್‌ ಬಲರಾಮನು ಅಲ್ಲಿಂದ ಹೊರಟು 
ಕೇರಳ ಮತ್ತು ತ್ರಿಗರ್ತದೇಶಗಳನ್ನು ಸಂಚರಿಸಿ ಸದಾ-ಸರ್ವದಾ 
ಶ್ರೀಶಂಕರನ . ಸಾನ್ನಿಧ್ಯವಿರುವ.. ಗೋಕರ್ಣಕ್ಷೇತ್ರಕ್ಕೆ ಹೋಗಿ. 
ಮಹಾಬಲೇಶ್ವರನದರ್ಶನ ಮಾಡಿದನು. ॥ ೧೯ ॥. ಅಲ್ಲಿಂದ. 
ಮುಂದೆ ನೀರಿನಿಂದಾವೃತವಾದ ದ್ವೀಪದಲ್ಲಿ ನಿವಾಸ ಮಾಡಿದ್ದ 
ಆರ್ಯಾ ದುರ್ಗೆಯ ದರ್ಶನಮಾಡಲು ಕೊಂಕಣ ಪ್ರದೇಶಕ್ಕೆ 
ಹೋದನು ಮತ್ತೆ ಅಲ್ಲಿಂದ ಹೊರಟು ಶೂರ್ಪಾರಕೆ ಕ್ಷೇತ್ರದ 
ಯಾತ್ರೆ ಮಾಡಿದನು. ಬಳಿಕ ತಾಪೀ, ಪಯೋಷ್ಟಿ ಮತ್ತು 
ನಿರ್ವಿಂಧ್ಯಾ ನದಿಗಳಲ್ಲಿ ಸ್ನಾನಮಾಡಿ ದಂಡಕಾರಣ್ಯಕ್ಕೆ. 
ಹೋದನು.॥ ೨೦ ॥ 


79 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ). 


517 





ಪ್ರವಿಶ್ಯ ರೇವಾಮಗಮದ್ಯತ್ರ ಮಾಹಿಷ್ಯತೀ ಪುರೀ 
ಮನುತೀರ್ಥಮುಪಸ್ಟೃಶ್ಯ ಪ್ರಭಾಸಂ ಪುನರಾಗಮತ್‌ 
॥೨೧॥ 


ಪುತ್ವಾ ದ್ವಿಜೈಃ ಕಥ್ಳಮಾನಂ ಕುರುಪಾಂಡವಸಂಯುಗೇ। 
ಸರ್ವರಾಜನ್ಯನಿಧನಂ ಭಾರಂ ಮೇನೇ ಹೃತಂ ಭುವಃ 


1 ೨೨॥ 
ಸ ಭೀಮದುರ್ಯೋಧನಯೋರ್ಗದಾಭ್ಯಾಂ ಯುದ್ಧತೋರ್ಮ್ಯಧೇ | 
ವಾರಯಿಷ್ಯನ್ದಿನನನಂ ಜಗಾಮ ಯದುನಂದನಃ 

॥೨೩॥ 


ಯುಧಿಷ್ಠಿರಸ್ತು ತಂ ದೃಷ್ಟ್ವಾ ಯಮೌ ಕೃಷ್ಣಾರ್ಜುನಾವಪಿ | 
ಅಭಿವಾದ್ಯಾಭವಂಸ್ತೂಷ್ಲೀಂ ಕಿಂವಿವಕ್ಚುರಿಹಾಗತಃ 
॥೨೪॥ 


ಗದಾಪಾಣೀ ಉಭೌ ದೃಷ್ಟ್ವಾಸಂರಬ್ಬ್‌ ವಿಜಯೈಪಿಣೌ । 
ಮಂಡಲಾನಿ ವಿಚಿತ್ರಾಣಿ ಚರಂತಾವಿದಮಬ್ರವೀತ್‌ 
1 ೨೫ ॥ 


ಯುವಾಂ ತುಲ್ಕಬಲೌ ವೀರೌ ಹೇ ರಾಜನ್‌ ಹೇ ವೃಕೋದರ । 
ಏಕಂ ಪ್ರಾಣಾಧಿಕಂ ಮನ್ಯೇ ಉತ್ಪೆಕಂ ಶಿಕ್ಷಯಾಧಿಕಮ್‌ 
॥ ೨೬ ॥ 


ತಸ್ಮಾದೇಕತರಸ್ಯೇಹ ಯುವಯೋಃ ಸಮವೀರ್ಯಯೋಃ | 
ನ ಲಕ್ಟೃತೇ ಜಯೋ5ನ್ಯೋ ವಾ ವಿರಮತ್ತಫಲೋ ರಣಃ 
॥೨೭॥॥ 


ನ ತದ್ದಾಕ್ರಂ ಜಗಹತುರ್ಬದ್ಯವೈರೌ ನೃಪಾರ್ಥವತ್‌ । 
ಅನುಸ್ಕರಂತಾವನ್ಯೋನ್ಯಂ ದುರುಕ್ತಂ ದುಷ್ಕತಾನಿ ಚ 
॥ ೨೮ ॥ 


ದಿಷ್ಟಂತವನುಮನ್ವಾನೋ ರಾಮೋ ದ್ಹಾರವತೀಂಯಯೌ । 
ಉಗ್ರಸೇನಾದಿಭಿಃ : ಪ್ರೀತೈರ್ಜಾತಿಭಿ: ಸಮುಪಾಗತಃ 
॥೨೯॥ 


ತಂಪುನರ್ನೈಮಿಷಂ ಪ್ರಾಪ್ತಮೃಷಯೋ5ಯಾಜಯನ್ನುದಾ | 
ಕ್ರತ್ವಂಗಂ. ಕ್ರತುಭಿಃ ' ಸರ್ವೈರ್ನಿವೃತ್ತಾಖಿಲವಿಗ್ರಹಮ್‌ 
॥೩೦॥ 





ಅಲ್ಲಿಂದ ನರ್ಮದಾ ತೀರದಲ್ಲಿರುವ ಮಾಹಿಷ್ಠತಿಪುರಿಗೆ ಹೋಗಿ. 
ಅಲ್ಲಿ ಮನುತೀರ್ಥದಲ್ಲಿ ಸ್ನಾನಮಾಡಿ ಮತ್ತೆ ಪ್ರಭಾಸ ಕ್ಷೇತ್ರಕ್ಕೆ 
ಹೊರಟುಬಂದನು. ॥ ೨೧ ॥ ಅಲ್ಲಿ ಅವನು ಕೌರವ-ಪಾಂಡವರ 
ಯುದ್ಧದಲ್ಲಿ ಅಧಿಕಾಂಶ ಕೃತ್ರಿಯರ ಸಂಹಾರವಾಗಿದೆ. ಎಂದು 
ಬ್ರಾಹ್ಮಣರಿಂದ ಕೇಳಿದನು. ಈಗ ಬಹಳಷ್ಟುಭೂಭಾರವು ತೆ್ಗಿಕೆಂದು 
ಅವನು ಅಂದುಕೊಂಡನು. ॥ ೨೨ ॥ ಮಹಾಭಾರತ ಸಂಗ್ರಾಮದ 
ಕೊನೆಯ ದಿನ ರಣರಂಗದಲ್ಲಿ ಭೀಮಸೇನ ಮತ್ತು ದುರ್ಯೋಧನರ 
ಗದಾಯುದ್ಧ ನಡೆಯುತ್ತಿದ್ದಾಗಲೇ ಬಲರಾಮನು ಅವರನ್ನು 
ತಡೆಯಲು ಕುರುಕ್ಷೇತ್ರಕ್ಕೆ ಹೋದನು. ॥ ೨೩ ॥ 

ಬಲರಾಮನನ್ನು ನೋಡಿ ಮಹಾರಾಜಯುಧಿಷ್ಠಿರ, ನಕುಲ, 
ಸೆಹದೇವ, ಭಗವಾನ್‌ ಶ್ರೀಕೃಷ್ಣ ಅರ್ಜುನ - ಇವರೆಲ್ಲರೂ 
ಅವನಿಗೆ ನಮಸ್ಕಾರ ಮಾಡಿ ಸುಮ್ಮನೇ ಇದ್ದರು. ಇವನು ಏನು 
ಹೇಳಲು ಇಲ್ಲಿಗೆ ಬಂದಿರುವನೋ ಎಂದು ಹೆದರುತ್ತಲೇ ಮನ್ಸು 
ನಲ್ಲಿ ಯೋಚಿಸುತ್ತಿದ್ದರು. ॥ ೨೪ ॥ ಆ ಸಮಯದಲ್ಲಿ ಭೀಮಸೇನ 
ಮತ್ತು ದುರ್ಯೋಧನ ಇಬ್ಬರೂ ಕೈಗಳಲ್ಲಿ ಗದೆಗಳನ್ನು ಹಿಡಿದು 
ಕೊಂಡು ಕ್ರೋಧಾಭಿಭೂತರಾಗಿ ಒಬ್ಬರು ಮತ್ತೊಬ್ಬರನ್ನು ಗೆಲ್ಲ 
ಬೇಕೆಂಬ ಆಶಯದಿಂದ ಮಂಡಲಾಕಾರವಾಗಿ ಹೆಜ್ಜೆಯ ನ್ನಿಡುತ್ತಾ 
ನಾನಾ ರೀತಿಯ ಪಟ್ಟುಗಳನ್ನು ಪ್ರಯೋಗಿಸುತ್ತಾ ಕಾದಾಡುತ್ತಿದ್ದರು. 
ಅವರನ್ನು ನೋಡಿ ಬಲರಾಮನು ಹೇಳಿದನು - ॥ ೨೫ ॥ ಭೀಮ 
ದುರ್ಬೋಧನರೇ | ನೀವಿಬ್ಬರು ವೀರರಿದ್ದೀಿ. ನಿಮ್ಮಿಬ್ಬರಲ್ಲಿಯೂ 
ಬಲ-ಪೌರುಷಗಳು ಸಮಾನವಾಗಿವೆ. ಭೀಮಸೇನನಲ್ಲಿ ಬಲವು. 
ಹೆಚ್ಚಾಗಿದೆ ಮತ್ತು ದುರ್ಯೋಧನನು ಗದಾಯುದ್ಧದಲ್ಲಿ ಹೆಚ್ಚಿನ 
ಶಿಕ್ಷಣ ಪಡೆದಿರುವನೆಂದು ನಾನು ತಿಳಿಯುತ್ತೇನೆ. ॥ ೨೬ 
ಆದ್ದರಿಂದ ನಿಮ್ಮಂತಹ ಸಮಾನ ಬಲಶಾಲಿಗಳಲ್ಲಿ ಯಾರೇ ಒಬ್ಬನ. 
ವಿಜಯ ಅಥವಾ ಪರಾಜಯವಾಗುವುದು ಕಾಣುವುದಿಲ್ಲ ಆದ್ದ. 
ರಿಂದ ನೀವು ವ್ಯರ್ಥವಾಗಿ ಯುದ್ಧಮಾಡಬೇಡಿ. ಈಗ ಇದನ್ನು 
ನಿಲ್ಲಿಸಿ: ಬಿಡಿರಿ. ॥ ೨೭ ॥ ಪರೀಕ್ಷಿತನೇ। ಬಲರಾಮನ ಮಾತು. 
ಇಬ್ಬರಿಗೂ ಹಿತಕರವಾಗಿತ್ತು. ಆದರೆ ಅವರಿಬ್ಬರ ವೈರಭಾವವು 
ಅಶೀವದೃಢವಾಗಿದ್ದರಿಂದ ಅವರು ಬಲರಾಮನ ಮಾತನ್ನು ಪುರ 
ಸ್ಫರಿಸಲಿಲ್ಲ ಅವರು ಹಿಂದಿನ ದುರ್ವೃ್ಯವಹಾರಗಳನ್ನು ನೆನೆಯುತ್ತಾ 
ಕಟುಮಾತುಗಳನ್ನಾಡುತ್ತಾ ಉನ್ಪತ್ತರಾಗಿಯೇ ಇದ್ದರು. ॥ ೨೮ ॥ 
ಭಗವಾನ್‌ ಬಲರಾಮನು - "ಇವರ ಪ್ರಾರಬ್ಬವೇ ಹೀಗಿದೆ' ಎಂದು 
ನಿಶ್ಚಯಿಸಿ, ಈ ವಿಷಯದಲ್ಲಿ ಆಗ್ರಹ ಮಾಡದೆ. ದ್ವಾರಕೆಗೆ 
ಹೊರಟುಹೋದನು. ದ್ವಾರಕೆಯಲ್ಲಿ ಉಗ್ರಸೇನರೇ ಮುಂತಾದ. 
ಹಿರಿಯರೂ ಹಾಗೂ ಇತರ ಸಂಬಂಧಿಗಳು ಆತ್ಮಂತ ಪ್ರೇಮದಿಂದ 
ಮುಂದೆ. ಬಂದು ಬಲರಾಮನನ್ನು ಸ್ವಾಗತಿಸಿದರು. ॥ ೨೯ ॥ 
ಅಲ್ಲಿಂದ ಪುನಃ ಬಲರಾಮನು ನೈಮಿಷಾರಣ್ಯ ಕ್ಷೇತ್ರಕ್ಕೆ ಹೋದನು. 
ಅಲ್ಲಿಯ ಖುಷಿಗಳು ಯುದ್ಧಾದಿಗಳಿಂದ ನಿವೃತ್ತನಾದ ಬಲರಾಮ 
ನಿಂದ ತುಂಬು ಪ್ರೇಮದಿಂದ ಎಲ್ಲ ಪ್ರಕಾರದ ಯಜ್ಞಗಳನ್ನು 
ಮಾಡಿಸಿದರು. ಪರೀಕ್ಷಿತನೇ | ನಿಜಹೇಳಬೇಕೆಂದರೆ, ಇರುವ ಎಲ್ಲ 
ಯಜ್ಞಗಳು ಬಲರಾಮನ ಅಂಗಭೂತವೇ ಆಗಿವೆ. ಅದಕ್ಕಾಗಿ 
ಆವನ ಈ ಯಜ್ಞಾನುಷ್ಠಾನವು ಕೇವಲ ಲೋಕಸಂಗ್ರಹಕ್ಕಾಗಿಯೇ 


ಇತ್ತು. ॥೩೦॥ 


518 


ಶ್ರೀಮದ್ಭಾಗವತ 


| ಅಧ್ಯಾಯ 80 





ತೇಳ್ಯೋ ವಿಶುದ್ಧವಿಜ್ನಾನಂ ಭಗವಾನ್‌ ವ್ಯತರದ್ದಿಧು 
ಯೇಸೈವಾತ್ಮನ್ಯದೋ ವಿಶ್ವಮಾತ್ಕಾನಂ ವಿಶ್ವಗಂ ವಿದುಃ 


1೩೧ 


ಸ್ವಹತ್ನ್ವಾವಭೃಥಸ್ಥಾತೋ ' ಜ್ಲಾತಿಬಂಧುಸುಷ್ಮದ್ದತಃ ! 
ಕೇಜೇ ಸ್ವತ್ಯೋತ್ಸಯೇವೇಂದುಃ ಸುವಾಸಾಃ ಸುಷ್ಮ್‌ ಲತ: 
॥೩೨॥ 


ಈದೃಗ್ವಿಧಾನ್ಯಸಂಖ್ಯಾನಿ _ ಬಲಸ್ಯ ಬಲಶಾಲಿನಃ । 
ಅನಂತಸ್ಯಾಪ್ರಮೇಯಸ್ಯ ಮಾಯಾಮರ್ತ್ಯಸ್ಥ ಸಂತಿ ಹಿ 


॥೩೩॥ 


ಯೋಕನುಸ್ಥರೇತ ರಾಮಸ್ಕ ಕರ್ಮಾಣ್ಯದ್ಭುತಕರ್ಮಣಃ॥ 
ಸಾಯಂ ಪ್ರಾತರನೆಂತಸ್ಥ ವಿಷ್ಣೋ:ಸ ದಯಿತೋ ಭವೇತ್‌ 
॥೩೪॥ 





ಸರ್ವಸಮರ್ಶನಾದ ಬಲಭದ್ರನು ಆ ಯಸಿಗಳಿಗೆ ವಿಶುದ್ಧ 
ತತ್ತ್ವಜ್ಞಾನದ ಉಪದೇಶ ಮಾಡಿದನು. ಇದರಿಂದ ಆ ಜನೆ 
ಕೆಲ್ಚರೂ ಈ ಸಮಸ್ತ ವಿಶ್ವವು ತನ್ನಲ್ಲಿ ಮತ್ತು ತನ್ನಪ್ಟು ಸಮಸ್ವ 
ಎಿ್ವದಲ್ಲಿ ಅನುಭನಿಸತೊಡಗಿದರು. ॥ ೩೧ ॥ ಆನಂತರ ಬಲ. 
ರಾಮಸು ತನ್ನ ಪತ್ನೀ ರೇಪತಿಯೊಂದಿಗೆ ಯಜ್ಞಾಂತ್ನಾನ 
(ಅವ್ಛತೈ ಮಾಡಿ," ಸುಂದರವಾದ . ವಸ್ಟಾಲಂಕಾರಗಳಿಂದ 
ಸ್ವಜನ-ಸಂಬಂಧಿಗಳೊಡನೆ - ' ತನ್ನ ಬೆಳದಿಂಗ 
೪೦ದ ನಕ್ತತ್ರಗಳೊಡನೆ. ಬೆಳಗುವ ಚಂದ್ರನಂತೆ ಶೋಭಾಯ 
ಮಾನನಾದನು. ೩೨ ॥ ಪರೀಕ್ಷಿತನೇ! ಭಗವಾನ್‌. ಬಲ 
ರಾಮನು ಸಾಕ್ಷಾತ್‌ ಅನಂಸನೇ ಆಗಿದ್ದಾನೆ. ಅವನ ಸ್ವರೂಪವು 
ಮನ-ವಚನಗಳಿಗೆ ಆತೀತವಾದುದು. ಅವನು ಲೀಲೆಗಾಗಿಯೆ. 
ಮನುಷ್ಯ ಶರೀರವನ್ನು ಧರಿಸಿರುವನು. ಆ ಮಹಾಬಲಶಾಲಿಯಾದೆ. 
ಬಲರಾಮನ ಇಂತಹ ಆನಂತ ಚೆರತ್ರೆಗಳನ್ನು ಯಾರು ತಾನೇ 
ಎಣಿಸಬಲ್ಲರು ? ॥ ೩, ॥ ಅನಂತನೂ, ಸರ್ವವ್ಯಾಪಕನೂ, ಆದ 
ಅದ್ಭುತ ಕರ್ಮಗಳನ್ನು ಮಾಡಿದ ಭಗವಾನ್‌ ಬಲರಾಮನ 
ಚೆತ್ರೆಗಳನ್ನು ಸಾಯಂಕಾಲ-ಪ್ರಾತಣಾಲಗಳಲ್ಲಿ ಸ್ಥಂಸುವ ಮನು. 
ಷ್ಯನು ಭಗವಂತನಿಗೆ ಆತ್ಯಂತ ಪ್ರಿಯನೆನಿಸುವನು. ॥ ೩೪ ॥ 


ಎಪ್ಪಕ್ತೊಂಭತ್ತನೆಯ ಅಧ್ಯಾಚವು ಮುಗಿಯಿತು. ॥ ೭೯ ॥ 


ಇತಿ ಶ್ರೀಮದ್ಭಾಗವತೇಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಓಿತಾಯಾಂ ದಶಮಸ್ಕಂಧೇ ಉತ್ತರಾರ್ಧ 
* `ಬಲದೇವತೀರ್ಥಯಾತ್ರಾ ನಿರೂಪಣಂ ನಾಮ ಏಕೋನಾಶೀತಿತಮೋಂಧ್ಯಾಯಃ॥ ೭೯ ॥. 


ಕಾರಾ 
ಎಂಭತ್ತನೆಯ ಅಧ್ಯಾಯ 
ಶ್ರೀಕೃಷ್ಣನಿಂದ ಸುದಾಮನ ಸ್ವಾಸತ 
ರಾಜೋವಾಚ ||. ಪರೀಕ್ಣಿದ್ರಾಜನು ಕೇಳಿದನು - ಮಹಾಕ್ಮಲೇ। ಪ್ರೇಮ ಮತ್ತು 
ಮುಕ್ತಿಯನ್ನು ಕರುಣಿಸುವ ಪರಬ್ರಹ್ಮ ಪರಮಾತ್ಮನಾದ ಭಗವಾನ್‌ 
ಲೋ ಟು  ಊ೪ಂಡ ಶ್ರೀಕೃಷ್ಣನ ಶಕ್ತಿಯು ಗ್ರ ಆದಕ್ಕಾಗಿ ಮಾಧುರ್ಯ 
ಮಹಮ ಮಹಾತ್ಮ ಹಾಗೂ ಐಶ್ವೆರ್ಯಗಳಿಂದ ಕೂಡಿದ ಲೀಲೆಗಳೂ ಅನಂತವಾಗಿವೆ. 
ವೀರ್ಯಾಣ್ಯನಂತವೀರ್ಯಸ್ಯ ತಾವು ಇದುವರಗೂ ವರ್ಣಿಸಿರುವ ಅವನ ಇತರ ಲೀಲೆಗಳನ್ನೂ 
ಶ್ರೋತುಮಿಚ್ಛಾಮಹೇ ಪ್ರಭೋ ॥। ೧ ॥ | ಕೇಳಲು ನಾವು ಬಯಸ್ತುತ್ತಿದ್ದೇವೆ. ॥। ೧ ॥ ಬ್ರಾಹ್ಮಣೋತ್ತಮರೇ | 


ಕೋ ನು ಶುತ್ವಾಸಕೃದ್‌ ಬ್ರಹ್ಮಸ್ನುತ್ತಮಶ್ಲೋಕಸತ್ಯಥಾಃ | 
ವಿರಮೇತ ವಿಶೇಷಚ್ನೋ ವಿಷಣ್ಣ ಕಾಸುಮಾರ್ಗಣ್ಕೆಃ 
॥ವಿ॥ 


ಸಾ ವಾಗ್ಯಯಾ ತಸ್ಕ ಗುಣಾನ್‌ ಗೃಣೀತೇ 

ಕರೌ ಚ ತತ್ಯರ್ಮಕರೌ ಮನಶ್ಚ। 
ಸ್ಮರೇದ್ವಸಂತಂ. ಸ್ಥಿರಜಂಗಮೇಷು. 

ಶೃಣೋತಿ ತತ್ತುಣ್ಯಕಥಾ: ಸ ಕರ್ಣಃ॥ ೩0 





ಈ ಜೀವನು ವಿಷಯ ಸುಖವನ್ನು ಅರಸುತ್ತಾ-ಅರಸುತ್ತಾ ಅಕ್ಮಂತ 
ದುಃಖತನಾಗಿದ್ದಾನೆ. ಅವು. ಜಾಣಗಳಂತೆ ಇವನ ಮನಸಿಗೆ 
ವಾಟುತ್ತಾ ಇರುತ್ತವೆ. ಇಂತಹ ಸ್ಥಿತಿಯಲ್ಲಿ ಪವಿತ್ರಕೀರ್ತಿ ಭಗವಾನ್‌ 
ಶ್ರೀಕೃಷ್ಣನ ಮಂಗಳಮಯ ಲೀಲೆಗಳನ್ನು ಪದೇ-ಪದೇ ಶ್ರವಣಿಸಿದ 

ಆದರಿಂದ ಹೇಗೆ ತಾನೇ ವಿಮುಖನಾದಾನು? ॥ ೨॥ 
ಭಗವಂತನ ಗುಣಗಳನ್ನು ಹಾಡುತ್ತಿರುವ ವಾಣಿಯೆ ನಿಜಸಾದ 
ವಾಣಿಯು. ಭಗವಂತನ ಸೇವೆಗಾಗಿ ದುಡಿಯುವ ಕೈಗಳೇ ನಿಜ 
ವಾದ ಕೈಗಳು. ಚರಾಚರ ಪ್ರಾಣಿಗಳಲ್ಲಿ ವಾಸಿಸುವ ಭಗವಂತನನ್ನು 
ಸ್ಮರಿಸುವ ಮನಸ್ಸೇ ನಿಜವಾದ ಮನಸ್ಸು ಭಗವಂತನ ಪುಣ್ಯಮಯ. 
ಕಥೆಗಳನ್ನುತೇಳುವ ಕವಿಗಳೇ ನಿಜವಾದ ಕಿವಿಗಳಿಂದು ಕರೆಯಲು. 
ವವು 1೩॥ 





8೫ ಅಧ್ಯಾಯ] 


ಪಶಮಸ್ಥಂಧ (ಉತ್ತರಾರ್ಧ) 


519 





ಶಿಸ್ತು. ತಸ್ಕೋಭಯಲಿಂಗಮಾನಮೇ- 
ತ್ರದೇನ ಯತ್ನಕೃತಿ ತದ್ದಿ ಚಕ್ಷು 

ಅಂಗಾನಿ ವಿಷ್ಣೋರಥ ತಜ್ಞನಾನಾಂ 
ಪಾದೋದಕಂ ಯಾನಿ ಭಜಂತಿ ನಿತ್ಯಮ್‌ 


॥೪॥ 


ಸೂತ ಉವಾಚ 


ವಿಷ್ಣುರಾತೇನ ಸಂಪೃಷ್ಟೋ ಭಗವಾನ್‌ ಬಾದರಾಯಣಿಃ । 
ವಾಸುದೇವೇ ಭಗವತಿ ನಿಮಗ್ಗಹೃದಯೋಂಬ್ರವೀತ್‌ 
॥೫॥ 


ಶ್ರೀಶುಕ ಉವಾಚ 
ಕೃಷ್ಣಸ್ಯಾಸೀತ್ಸಬಾ ಕಶ್ಚಿದ್‌ ಬ್ರಾಹ್ಮಣೋ ಬ್ರಹ್ಮವಿತ್ತಮಃ | 
ವಿರಕ್ತ ಇಂದ್ರಿಯಾರ್ಥೇಷು ಪ್ರಶಾಂತಾತ್ಮಾ ಜಿತೇಂದ್ರಿಯಃ 
॥೬॥ 


ಯದೃಚ್ಛಯೋಪಪನ್ನೇನ ವರ್ತಮಾನೋ ಗೃಹಾಶ್ರಮೀ | 
ತನ್ಕ ಭಾರ್ಯಾ ಕುಚ್ಛೆಲಸ್ಕ ಕುತ್ತ್ವಾಮಾ ಚ ತಥಾವಿಧಾ 


॥೭॥ 


ಪತಿವ್ರತಾ ಪತಿಂ ಪ್ರಾಹ ಮ್ಲಾಯತಾ ವದನೇನ ಸಾ। 
ದರಿದ್ರಾ ಸೀದಮಾನಾ ಸಾ. ವೇಪಮಾನಾಭಿಗಮ್ಮ ಚ 
॥೮॥ 


ನನು ಬ್ರಹ್ಮನ್‌ ಭಗವತಃ ಸಖಾ ಸಾಕ್ಷಾಚ್ಛಿಯಃ ಪಃ 
ಬ್ರಹ್ಮಣ್ಯತ್ವ ಶರಣ್ಯಶ್ಚ ಭಗವಾನ್‌ ಸಾತೃತರ್ಹಭ: 


॥೯॥ 


ತಮುಸ್ಥೆಹಿ ಮಹಾಭಾಗ ಸಾಧೂನಾಂ ಚ ಪರಾಯಣಮ್‌ । 
ದಾಸೃತಿ ದ್ರವಿಣಂ ಭೂರಿ ಸೀದತೇ ತೇ ಕುಟುಂಬಿನೇ 
॥೧೦॥ 


ಆಸ್ತ್ರೇ5ಥುನಾ ದ್ವಾರವತ್ಯಾಂ ಭೋಜವೃಷ್ಟ್ಯಂಧಕೇಶ್ವರ। 
ಸ್ಫರತಃ ಪಾದಕಮಃ ನಮಪಿ' 


ಸಏವಂ ಭಾರ್ಯಯಾ ವಿಪ್ರೋ ಬಹುಶಃ ಪ್ರಾರ್ಥಿತೋ ಮೃದು॥ 
ಅಯಂ ಹಿ ಪರಮೋ ಲಾಭ ಉತ್ತಮಶ್ಲೋಕದರ್ಶನಮ್‌ 
॥೧೨॥ 





ಚರಾಚರ ಜಗತ್ತನ್ನು ಭಗವಂತನ ಅಚಲ ಪ್ರತಿಮೆ ಎಂದು. 
ಅರಿತು ನಮಸ್ಕರಿಸುವ ತಲೆಯೇ ಸಾರ್ಥಕವಾದ ತಲೆಯು. 
ಸರ್ವತ್ರ ಭಗವದ್ವಿಹಗ್ರವನ್ನು ದರ್ಶಿಸುವ ಕಣ್ಣುಗಳೇ ವಾಸ್ತವವಾದ 
ಕಣ್ಣುಗಳು. ಭಗವಂತನ ಮತ್ತು ಅವನ ಭಕ್ತರ ಚರಣೊದಕವನ್ನು 
ಸೇವಿಸುವ ಅಂಗಗಳೇ ನಿಜವಾದ ಅಂಗಗಳು. ನಿಜಹೇಳ 
ಬೇಕೆಂದರೆ ಅವನವರಾಗುವುದೇ ಸಾರ್ಥಕ ಜೀವನವು. ಆದುದ 
ರಿಂದ ಅವನ ಕಥಾಮೃತವನ್ನು ವರ್ಣಿಸಿರಿ. ॥ ೪ ॥ 

ಸೂತ ಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷಿಗಳಿರಾ ! 
ಪರೀಕ್ಷಿದ್ರಾಜನು ಹೀಗೆ ಪ್ರಶ್ನಿಸಿದಾಗೆ ಪೂಜ್ಯರಾದ ಭಕ್ತಶಿರೋಮಣಿ. 
ಗಳಾದ ಶ್ರೀಶುಕಮುನಿಗಳ ಮನಸ್ಸು ಶ್ರೀಕೃಷ್ಣನಲ್ಲೇ ತಲ್ಲೀನವಾಗಿ 
ಹೋಯಿತು. ಸ್ವಲ್ಪ ಹೊತ್ತು ತಡೆದು ಅವರು ಪರೀಕ್ಚತನಿಗೆ 
ಹೇಳತೊಡಗಿದರು. ॥ ೫ ॥ 

ಶ್ರೀಶುಕಮಹಾಮುನಿಗಳು ಹೇಳಿದರು - ಪರೀಕ್ಷಿತನೇ 
ಭಗವಾನ್‌ ಶ್ರೀಕೃಷ್ಣನಿಗೆ ಪರಮಮಿತ್ರನಾದ ಬ್ರಾಹ್ಮಣನೊಬ್ಬನಿದ್ದನು. 
ಅನನು ಮಹಾಬ್ರಹ್ಮಜ್ಞಾನಿಯೂ, ವಿಷಯಗಳಿಂದ ವಿರಕ್ಷನೂ, 
ಶಾಂತಚಿತ್ತನೂ, ಜೀತೇಂದ್ರಿಯನೂ ಆಗಿದ್ದನು. ॥ ೬ ॥ ಅವನು. 
ಗೃಹಸ್ಥನಾಗಿದ್ದರೂ ಯಾವುದೇ ಪ್ರಕಾರದ ಸಂಗ್ರಹ- ಪರಿಗ್ರಹ 
ವಿಲ್ಲದೆ ಪ್ರಾರಬ್ಧಕ್ಷನುಸಾರ ದೊರೆತುದರಲ್ಲಿ ಸಂತುಷ್ಣನಾಗಿರುತ್ತಿ 
ದ್ವನು. ಅವನ ವಸ್ಟೆಗಳು ಹರಿದು - ಹಳೆಯದಾಗಿದ್ದು ಕುಚೇಲ 
ನೆಂದೇ ಜನರು ಅವನನ್ನು ಕರೆಯುತ್ತಿದ್ದರು. ಆವನ ಪತ್ನಿಯೂ 
ಅವನಂತೇ ಇದ್ದು ಪತಿಯಂತೆ-ಹಸಿವೆಯಿಂದ ಕೃಶಳಾಗಿದ್ದಳು! ೭ ॥ 
ದರಿದ್ರತೆಯ ಪ್ರತಿಮೂರ್ತಿಯಂತಿದ್ದ ದುಃಖಿತಳಾದ. 
ಯಾದ ಆಕೆಯು ಹುವಿನಿಂದ ಕಂಗೆಟ್ಟು ಒಂದು ದಿನ ತನ್ನಪತಿಯ 
ಬಳಿಗೆ ಹೋಗಿ ಬಾಡಿದ ಮುಖದಿಂದ ಸಂಕೋಚದಿಂದಲೇ 
ಹೀಗೆಂದಳು - ॥ ೮ ॥ ಬ್ರಾಹ್ಮಣೋತ್ತಮರೇ ಸಾಕ್ಟಾತ್‌ ಲಕ್ಷ್ಮೀಪತಿ 
ಯಾದ ಭಗವಾನ್‌ ಶ್ರೀಕೃಷ್ಣನು ನಿಮಗೆ ಸ್ನೇಹಿತನಾಗಿರುವನು. 
ಅವನು ವಾಂಛಾಕಲ್ಪತರುವೂ, ಶರಣಾಗತವತ್ತಲನೂ, ಬ್ರಾಹ್ಮಣರ 
ಪರಮಭಕ್ತನೂ ಆಗಿರುವನು. ॥ ೯ ॥ ಪರಮಭಾಗ್ಯಶಾಲಿಗಳಾದ 
ಆರ್ಯಪುತ್ರರೇ | ಆ ಭಗವಂತನು ಸಂತರ ಏಕಮಾತ್ರ ಆಶ್ರಯ 
ನಾಗಿರುವನು. ತಾವು ದಯವಿಟ್ಟು ಅವನ ಬಳಿಗೆ ಹೋಗಿರಿ. ನೀವು. 
ಕುಟುಂಬಿಗಳಾಗಿದ್ದೀರಿ, ಅನ್ನದಿಲ್ಲದೆ ದುಃಖಿತರಾಗಿರುವಿರಿ ಎಂದು 
ತಿಳಿದಾಗ ಅವನು ನಿಮಗೆ ಬಹಳಷ್ಟುಧನವನ್ನು ಕೊಡುವನು. ॥ ೧೦ ॥ 
ಭೋಜ, ವೃಷ್ಟಿ ಅಂಧಕ ಇವರೇ ಮೊದಲಾದ ಯಾದವರಿಗೆ 





ಯ ನ ವಶ್ವ 
ಪಾಲಿಸುವುದರಲ್ಲಿ ಆಶ್ಚರ್ಯವೇನಿದೆ 9 ॥ ೧೧॥ ಹೀಗೆ ಆ ಪತಿ 


ಪ್ರತೆಯು ತನ್ನ ಪತಿಯಲ್ಲಿ ಹಲವುಬಾರಿ ನಮ್ರತೆಯಿಂದ ಪ್ರಾರ್ಥಿಸಿ 
ದಾಗ್ಗ ಸುದಾಮನೂ - ಧನದ ಮಾತಿರಲಿ, ಆದರೆ ಭಗವಾನ್‌ 
ಶ್ರೀಕೃಷ್ಣನ ದರ್ಶನವಾಗುವುದೇ | ಇಡೀ ಜೀವನದ ಬಹಳ ದೊಡ್ಡ 
ಲಾಭವಾಗಿದೆ ಎಂದು ಯೋಚಿಸಿದನು. ॥ ೧೨ ॥ 





520. 


ಶ್ರೀಮದ್ಭಾಗವತ. 


[ಅಧ್ಯಾಯ ೫ 





ಇತಿ ಸಂಚಿಂತ್ಯ ಮನಸಾ ಗಮನಾಯ ಮತಿಂ ದಧೇ। 
ಅಪ್ಪಸ್ತ್ಯಪಾಯನಾಂಕಿಂಚಿದ್ಛಹೇಕಲ್ಯಾಣಿ ದೀಯತಾಮ್‌ 
॥೧೩॥ 


ಯಾಚತ್ವಾಚತುರೋಮುಷ್ಛಿನ್‌ ವಿಪ್ರಾನ್‌ ಪೃಥುತಂಡುಲಾನ್‌ | 
ಚೈಲಖಂಡೇನ ತಾನ್ಪನ್ಹ್ಯಾ ಭರ್ತೇೇ ಪ್ರಾದಾದುಪಾಯನಮ್‌ 
1 ೧೪॥ 


ಸತಾನಾದಾಯ ವಿಪ್ರಾಗ್ರ್ಯಃ ಪ್ರಯಯೌ ದ್ವಾರಕಾಂ ಕಿಲ 
ಕೃಷ್ಣಸಂದರ್ಶನಂ ಕ್‌ ಕಥಂ ಸ್ಥಾದಿತಿ ಚಿಂತಯನ್‌ 
॥ ೧೫ ॥ 


ತ್ರೀಣಿ ಗುಲ್ಫಾನೃತೀಯಾಯ ತಿಸ್ರಃ ಕಕ್ಪಾಶ್ಸ್ನ ಸ ದ್ವಿಜಃ । 
ವಿಸ್ರೋ5ಗಮ್ಯಾಂಧಕವೃಷ್ಟೀನಾಂ ಸೃಹೇಷ್ಟುತ್ಯುತಧರ್ಮಣಾಮ್‌ 


॥೧೬॥ 


ಗೃಹಂ ದ್ವೃಷ್ಟಸಹಸ್ರಾಣಾಂ ಮಹಿಷೀಣಾಂ ಹರೇದ್ದ್ವಿಜಃ 
ವಿವೇಶೈಕತಮಂ ಶ್ರೀಮದ್ಭಹ್ಮಾನಂದಂ ಗತೋ ಯಥಾ 
॥೧೭॥ 


ತಂ ವಿಲೋಕ್ಯಾಚೃುತೋದೂರಾತ್‌ಪ್ರಿಯಾಪರ್ಯಂಕಮಾಸ್ಟಿತ: | 
ಸಹಸೋತ್ಥಾಯ ಚಾಧ್ಛೇತ್ಯ ದೋರ್ಭ್ಯಾಂಪರ್ಯಗ್ರಹೀನ್ನುದಾ 
॥೧೮॥ 


ಸಖ್ಯುಃ ಪ್ರಿಯಸ್ಯ ವಿಪ್ರರ್ಷೇರಂಗನಂಗಾತಿನಿರ್ವತಃ | 
ಸ್ರೀಚೊೋ ವೃಮೂಂತಿದಲ್ಲಂದೂನ್ನೇಶಾಬ್ಸಾರ ಪ್ರಜ್ಕರೀಕ್ಷಣ 


॥೧೯॥ 


ಅಥೋಪನೇಶ್ಯ ಪರ್ಯಂಕೇ ಸ್ವಯಂ ಸಖ್ಯುಃ ಸಮರ್ಹಣಮ್‌ । 
ಉಪಹೃತ್ಯಾವನಿಜ್ಛಾಸ್ಯ ಪಾದೌ ಪಾದಾವನೇಜನೀಃ 
॥೨೦॥ 


ಅಗ್ರಹೀಚ್ಛೆರಸಾ ರಾಜನ್‌ ಭಗವಾನ್‌ ಲೋಕಪಾವನಃ । 
ವ್ಯಲಿಂಪದ್ದಿವ್ಯಗಂಧೇನ. ಚಂದನಾಗುರುಕುಂಕುಮೈಃ 


॥೨೧॥ 


ಧೂಪೈಃ ಸುರಭಿಭಿರ್ಮಿತ್ರಂ ಪ್ರದೀಪಾವಲಿಭಿರ್ಮುದಾ । 
ಅರ್ಚಿತ್ವಾರರವೇದ್ಯ ತಾಂಬೂಲಂ ಗಾಂ ಚಸ್ವಾಗತಮಬ್ರವೀತ್‌ 
॥೨೨॥ 





ಹೀಗೆ ವಿಚಾರಮಾಡಿ ಅವನು ದ್ವಾರಕೆಗೆ ಹೋಗಲು ನಿಶ್ಚಯ 
ಸಿದನು ಮತ್ತು ಪತ್ನಿಯಲ್ಲಿ ಕೇಳಿದನು - ಕಲ್ಯಾಣೀ | ಶ್ರೀಕೃಷ್ಣನಿಗೆ 
ಕೊಡಲು ಯೋಗ್ಯವಾದ ಏನಾದರೂ ವಸ್ತು ಮನೆಯಲ್ಲಿದೆಯೇ ? 
ಇದ್ದರೆ ಕೊಡು. ಸ್ನೇಹಿತನನ್ನು ಬರಿಗೈಯಿಂದ ಎಂತು ಕಾಣು 
ವುದು?॥೧೩॥ ಆಗ ಆ ಬ್ರಾಹ್ಮಣಿಯು ಅಕ್ಕ-ಪಕ್ಕದ 
ಬ್ರಾಹ್ಮಣರ ಮನೆಗಳಿಂದ ನಾಲ್ಕು ಮುಷ್ಟಿ ಅವಲಕ್ಕಿಯನ್ನು ಬೇಡಿ. 
ತಂದು, ಒಂದು ಹರಕು ಬಟ್ಟೆಯಲ್ಲಿ ಕಟ್ಟಿ ಭಗವಂತನಿಗೆ ಕೊಡಲಿ 
ಕ್ಯಾಗಿ ಗಂಡನ ಕೈಯಲ್ಲಿಟ್ಟಳು. ॥ ೧೪ ॥: ಅನಂತರ ಆ ಅವಲಕ್ಕಿ 
ಯನ್ನುಕಂಕುಳಲ್ಲಿಟ್ಟುಕೊಂಡು ಸುದಾಮನು ದ್ವಾರಕೆಗೆ ಹೊರಟನು. 
ನನಗೆ ಭಗವಾನ್‌ ಶ್ರೀಕೃಷ್ಣನ ದರ್ಶನ ಎಂತಾಗುವುದು ಎಂದು 
ದಾರಿಯಲ್ಲಿ ಯೋಚಿಸುತ್ತಾ ಹೋಗುತ್ತಿದ್ದನು. ॥ ೧೫ ॥ 
ಪರೀಕ್ಷಿತನೇ। ದ್ವಾರಕೆಯನ್ನು ತಲುಪಿದೊಡನೆ ಆ ಬ್ರಾಹ್ಮಣೋ 
ತ್ರಮನು ಇತರ ಬ್ರಾಹ್ಮಣರೊಂದಿಗೆ ಮೂರು ಸೇನಾ ತುಕಡಿಗಳನ್ನು 
ಮೂರು ಪ್ರಾಕಾರವನ್ನು ದಾಟಿ, ಪ್ರವೇಶಿಸಲು ಅತ್ಯಂತ ಕಠಿಣವಾದ 
ವಸ್ಪರ್ಷವನ್ನು ಪಾಲಿಸುವ ಅಂಧಕ, ವೃಷ್ಟಿ ವಂಶೀಯ 
ಯಾದವರ ಅರಮನೆಗಳನ್ನು ತಲುಪಿದನು. ॥ ೧೬ ॥ ಅವುಗಳ 
ನಡುವೆ ಭಗವಾನ್‌ ಶ್ರೀಕೃಷ್ಣನ ಹದಿನಾರು ಸಾವಿರ ರಾಣಿಯರ 
ಅರಮನೆಗಳಿದ್ದವು. ಅವುಗಳಲ್ಲಿ ಬಹಳವಾಗಿ ಅಲಂಕರಿಸಲ್ಪಟ್ಟು 
ಅತ್ಯಂತ ಶೋಭಾಯುಸ್ತವಾಗಿದ್ದ ಅರಮನೆಯೊಂದರೊಳಗೆ 
ಬ್ರಾಹ್ಮಣನು ಪ್ರವೇಶಿಸಿದನು. ಅದನ್ನು ಪ್ರವೇಶಿಸುತ್ತಲೇ ಅವನಿಗೆ. 
ಬ್ರಹ್ಮಾನಂದದ ಸಮುದ್ರದಲ್ಲಿ ತೇಲಾಡಿದಂತೆ ಅನಿಸಿತು. ॥ ೧೭ ॥ 
ಆ ಸಮಯದಲ್ಲಿ ಭಗವಾನ್‌ ಶ್ರೀಕೃಷ್ಣನು ತನ್ನ ಪ್ರಾಣಪ್ರಿಯಳಾದ 
ರುಕ್ಮಿಣಿಯ ಮಂಚದಲ್ಲಿ ವಿರಾಜಮಾನನಾಗಿದ್ದನ್ನ. ತನ್ನಡೆಗೆ 
ಬರುತ್ತಿದ್ದ ವಿಪ್ರೋತ್ತಮನನ್ನು ದೂರದಲ್ಲೇ ಕಂಡು ಮಂಚದಿಂದ. 
ಇಳಿದು ಅವನ ಬಳಿಗೆ ತೆರಳಿ ಅತ್ಯಂತ ಆನಂದದಿಂದ ಅವನನ್ನು 
ಬಿಗಿದಪ್ಟಿಕೊಂಡನು. ॥ ೧೮ ॥ ಪರೀಕ್ಮಿತನೇ! ಪರಮಾನಂದ. 
ಸ್ವರೂಪನಾದ ಶ್ರೀಕೃಷ್ಠನು ತನ್ನ ಪ್ರಿಯಸುಖನಾದ ವಿಪ್ರೋತ್ತಮನ 
ಆಂಗಸಂಗದಿಂದ ಅತ್ಯಂತ ಆನಂದಿತನಾದನು. ಅವನ ಕಮಲ 
ದಂತಿರುವ ಕೋಮಲ ನೇತ್ರಗಳಿಂದ ಪ್ರೇಮಾಶ್ರುಗಳು ಸುರಿಯ 
ತೊಡಗಿದುವು. ॥ ೧೯ ॥ ಬಳಿಕ ಭಗವಾನ್‌ ಶ್ರೀಕೃಷ್ಣನು ಅವನನ್ನು 
ಕರೆತಂದು ತನ್ನ ಪರ್ಯಂಕದಲ್ಲಿ ಕಳ್ಳಿರಿಸಿದನು. ಸ್ವತಃ ತಾನೇ 
ಪೂಜಾಸಾಮಗ್ರಿಗಳನ್ನು ತಂದು. ಅವನನ್ನು ಪೂಜಿಸಿದನು. 
ಪರೀಕ್ಷಿತನೇ! ಭಗವಾನ್‌ ಶ್ರೀಕೃಷ್ಣನು ಎಲ್ಲರನ್ನು ಪವಿಶ್ರಗೊಳಿಸುವ 
ವನಾಗಿದ್ದರೂ ಅವನು ತ್ನ್ನ ಕೈಗಳಿಂದಲೇ ಬ್ರಾಹ್ಮಣೋತ್ತಮನ. 
ಕಾಲುಗಳನ್ನು ತೊಳೆದು, ಆ ಚರಣೋದಕವನ್ನು ತನ್ನ ತಲೆಯಲ್ಲಿ 
ಧರಿಸಿಕೊಂಡನು ಹಾಗೂ ಅವನ ಶರೀರಕ್ಕೆ ಚಂದನ, ಅಗರು, 
ಕೇಸರಿ ಮುಂತಾದ ದಿವ್ಯ ಸುಗಂಧ ದ್ರವ್ಯಗಳನ್ನು ಲೇಪಿಸಿ. 
ವನು. ॥ ೨೦-೨೧ ॥ ಮತ್ತೆ ಅವನು ಬಹಳ ಆನಂದದಿಂದ 
ಸುಗಂಧಿತ ಧೂಪದಿಂದ, ದೀಪಾವಳಿಗಳಿಂದ ಆರತಿಯನ್ನೆಕ್ಕಿ 
ಪೂಜೆಮಾಡಿ, ತಾಂಬೂಲ ಮತ್ತು ಗೋವನ್ನು ಕೊಟ್ಟುಸುಮಧುರ 
ವಚನಗಳಿಂದ ಮಿತ್ರನೇ! ನೀನು ಬಂದುದು ಬಹಳ ಒಳ್ಳೆಯ 
ದಾಯಿತು ಎಂದು ಹೇಳುತ್ತಾ ಸ್ವಾಗತಿಸಿದನು. ॥ ೨೨ ॥ 





80 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


5621 








ಕುಚ್ಛೆಲಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿಸಂತತಮ್‌ । 
ದೇವೀ ಪರ್ಯಚರತ್ಸಾಕ್ಟಾಚ್ಚಾಮರವೃಜನೇನ ವೈ 
॥ ೨೩ ॥ 


ಅಂತಃಪುರಜನೋ ದೃಷ್ಟ್ವಾ ಕೃಷ್ಣೇನಾಮಲಕೀರ್ತಿನಾ | 
ವಿಸ್ಕಿತೋರಭೂದತಿಪ್ರೀತ್ಯಾ ಅವಧೂತಂ ಸಭಾಜಿತಮ್‌ 
॥ ೨೪ ॥ 


ಕಿಮನೇನ ಕೃತಂ ಪುಣ್ಯಮವಧೂತೇನ ಭಿಕ್ಷುಣಾ । 
ಶ್ರಿಯಾ ಹೀನೇನ ಲೋಕೇಶಸ್ಟಿನ್‌ ಗರ್ಜಿತೇನಾಧಮೇನ ಚ 
॥ ೨೫ ॥ 


ಯೋಶಸೌ ತ್ರಿಲೋಕಗುರುಣಾ ಶ್ರೀನಿವಾಸೇನ ಸಂಭೃತಃ । 
ಪರ್ಯಂಕನ್ಯಾಂಶ್ರಿಯಂಹಿತ್ವಾಪರಿಷ್ಟ್ಟೋಂಗ್ರಚೋ ಯಥಾ 
॥೨೬॥ 


ಕಥಯಾಂಚಕ್ರತುರ್ಗಾಥಾಃ ಪೂರ್ವಾ ಗುರುಕುಲೇಸತೋಃ । 
ಆತ್ಮನೋ ಲಲಿತಾ ರಾಜನ್ಫರೌ ಗೃಹ್ಯ ಪರಸ್ಪರಮ್‌ 
॥೨೭॥ 


ಶ್ರೀಭಗವಾನುವಾಚ 
ಅಸಿ ಬ್ರಹ್ಮನ್ನುರುಕುಲಾದ್ಧವತಾ॥ ಲಬ್ಬದಕ್ಷಿಣಾತ್‌ । 
ಸಮಾವೃತ್ತೇನ ಧರ್ಮಜ್ಞಭಾರ್ಯೊೋಢಾ ಸದೃಶೀನವಾ 
॥ ೨೮ ॥ 


ಪ್ರಾಯೋ ಗೃಹೇಷು ತೇ ಚಿತ್ತಮಕಾಮವಿಹತಂ ತಥಾ | 
ನೈವಾತಿಪ್ರೀಯಸೇ ವಿದ್ವನ್‌ಧನೇಷು ವಿದಿತಂ ಹಿ ಮೇ 
॥೨೯॥ 


ಕೇಚಿತ್ಯುರ್ವಂತಿ. ಕರ್ಮಾಣಿ ಕಾಮೈರಹತಚೇತಸಃ । 
ತ್ಯಜಂತಃ ಪ್ರಕೃತೀರ್ದೈವೀರ್ಯಥಾಹಂ ಲೋಕಸಂಗ್ರಹಮ್‌ 
॥೩೦॥ 


ಕಚ್ಚಿದ್ದುರುಕುಲೇ ವಾಸಂ ಬ್ರಹ್ಮನ್ಷ್ಯರಸಿ ನೌ ಯತಃ 
ದ್ವಿಜೋ ವಿಜ್ಞಾಯ ವಿಜ್ಞೇಯಂ ತಮಸಃ ಪಾರಮಶ್ನುತೇ 
॥೩೧॥ 


ಸ ವೈ ಸತ್ಯರ್ಮಣಾಂ ಸಾಕ್ಷಾತ್‌ ದ್ವಿಜಾತೇರಿಹ ಸಂಭವಃ । 
ಆದ್ಯೋತಂಗಯತ್ರಾಶ್ರಮಿಣಾಂ ಯಥಾಹಂಜ್ಞಾನದೋಗುರು: 
11೩೨॥॥| 





ಕುಚೇಲನು ಹರಿದ-ಹಳೆಯ ವಸ್ತಗಳ್ನುತ್ತ್ದನು. ಅವನ ಶರೀರವು. 
ದುರ್ಬಲವೂ ಮಲಿನವೂ ಆಗಿದ್ದಿತು. ಶರೀರದ ನರಗಳಿಲ್ಲ ಎದ್ದು 
ಕಾಣುತ್ತಿದ್ದವು. ಅಂತಹವನಿಗೆ ಸಾಕ್ಟಾಶ್‌ ರುಕ್ಮಿಣೀ ದೇವಿಯೇ 
ಚಾಮರವನ್ನು ಬೀಸುತ್ತಾ ಸೇವೆ ಮಾಡುತ್ತಿದ್ದಳು. ॥ ೨೩ ॥ ಪವಿತ್ರ 
ಕೀರ್ತಿಯಾದ ಭಗವಾನ್‌ ಶ್ರೀಕೃಷ್ಣನು ಅತಿಶಯ ಪ್ರೀತ್ಯಾದರಗಳಿಂದ 
ಈ ಕುಚೇಲನಾದ ಅವಧೂತ ಬ್ರಾಹ್ಮಣನ ಸೇವೆ ಮಾಡುತ್ತಿರು. 
ವುದನ್ನು. ಕಂಡು ಅಂತಪುರದ. ಸ್ವ್ರೀಯರೆಲ್ಲ ಅಚ್ಚಂ 
ಗೊಂಡರು. ॥ ೨೪ ॥ ಅವರು ಪರಸ್ಪರ ಹೇಳಿಕೊಂಡರು - 'ಈ 
ನಿರ್ಧನನೂ, ನಿಂದನೀಯನೂ, ನಿಕೃಷ್ಟನೂ, ಭಿಕ್ತುಕನೂ ಆದ ಈ 
ಅವಧೂತ ಬ್ರಾಹ್ಮಣನು ಏನು ಪುಣ್ಯಮಾಡಿದ್ದನೋ | ಆದರಿಂದ 
ಮೂರುಲೋಕದ ಗುರುವಾದ ಶ್ರೀನಿವಾಸ ಶ್ರೀಕೃಷ್ಣನು ಸ್ವತಃ ಇವನ 
ಆದರ-ಸತ್ಯಾರವನ್ನು ಮಾಡುತ್ತಿರುವನಲ್ಲ! ನೋಡೇ! ಇವನು ತನ್ನ 
ಪರ್ಯಂತದಲ್ಲಿ ಸೇವಮಾಡುತ್ತಿದ್ದ ಸಾಕ್ಟಾತ್‌ ಲಕ್ಷ್ಮೀರೂಪಳಾದ. 
ರಕ್ಕಿಣೀದೇವಿಯನ್ನು ಬಟ್ಟು ಈ ಬ್ರಾಹ್ಮಣನು ತನ್ನಣ್ಣ 
ಬಲರಾಮನಂತೆ ಆಲಿಂಗಿಸಿಕೊಂಡನಲ್ಲ!' ॥ ೨೫-೨೬ ॥ ಪ್ರಿಯ 
ಪರಣತ! ಭಗವಾನ್‌ ಶ್ರೀಕೃಷ್ಣನು ಮತ್ತು ಆ ಬ್ರಾಹ್ಮಣನು 
ಇಬ್ಬರೂ ಕೈ ಕೈಹಿಡಿದುಕೊಂಡು ತಮ್ಮ ಬಾಲ್ಯದ ಜೀವನದ ಆನಂದ 
ದಾಯಕ ಘಟನೆಗಳನ್ನು ಸ್ಥರಿಸಿಕೊಳ್ಳುತ್ತ, ಗುರುಕುಲದಲ್ಲಿದ್ದಾಗ 
ನಡೆದ ಘಟನೆಗಳನ್ನು ಮೆಲುಕುಹಾಕತೊಡಗಿದರು. ॥ ೨೭ ॥ 
ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಧರ್ಮಜ್ಞನಾದ 
ಬ್ರಾಹ್ಮಣನೇ | ಗುರುದಕ್ಷಿಣೆಯನ್ನು ಸಮರ್ಪಿಸಿ ಗುರುಕುಲದಿಂದ 
ಹಿಂದಿರುಗಿದ ನಂತರ ನೀನು ತನಗೆ ಅನುರೂಪಳಾದ ಭಾರ್ಯೆ 
ಯನ್ನು ವಿದಾಹವಾದೆಯಲ್ಲವೇ ? ॥ ೨೮ ॥ ವಿವಾಹಿತನಾಗಿ 
ಗೃಹಸ್ಥರರ್ಮದಲ್ಲಿದ್ದರೂ ಕೂಡ ಪ್ರಾಯಶ! ನಿನ್ನ ಮನಸ್ಸುವಿಷಯ 
ಭೋಗಗಳಲ್ಲಿ ಆಸ್ತ್ರವಾಗಿಲ್ಲವಂದು ನಾನು ಭಾವಿಸಿದ್ದೆ. ವಿದ್ವಾಂನೇ | 
ಕೂಡ ನಿನಗೆ ಯಾವ ಪ್ರೀತಿಯು ಇಲ್ಲ 
ವೆಂಬುದು ನನಗೆ ತಿಳಿದಿದೆ. ॥ ೨೯ ॥ ಪ್ರಪಂಚದಲ್ಲಿ ಕೆಲವೇ ಜನರು. 
ಮಾಯೆಯಿಂದ ನಿರ್ಮಿತವಾದ ವಿಷಯ ಸಂಬಂಧವಾದ ವಾಸನೆ 
ಗಳನ್ನು ದೂರಮಾಡಿ, ವಿಷಯ ವಾಸನೆಯು ಕಿಂಚಿತ್ತಾದರೂ 
ಮನಸ್ಸಿನಲ್ಲಿ ಇರದಿದ್ದರೂ ನನ್ನಂತೆ ಲೋಕಸಂಗ್ರಹಕ್ಕಾಗಿ ಕರ್ತವ್ಯ 
ಕರ್ಮಗಳನ್ನು ಮಾಡುತ್ತಿರುತ್ತಾರೆ. ॥ ೩೦ ॥ ಬ್ರಾಹ್ಮಣ ಶ್ರೇಷ್ಠನೇ | 
ಒಟ್ಟಿಗೆ ಗುರುಕುಲದಲ್ಲಿ. ವಾಸಸುತ್ತಿದ್ದಾಗಿನ 
ಮಾತುಗಳು ನೆನಪಿದೆಯೆ 9 ನಿಜವಾಗಿ ಗುರುಕುಲದಲ್ಲೇ ದ್ವಿಜರಿಗೆ 
ತಾವು ತಿಳಿಯಬೇಕಾದ ಜ್ಞಾನವುಂಟಾಗುತ್ತದೆ. ಅದರ ಮೂಲಕ 
ಅವರು. ಅಜ್ಞಾನಾಂಧಕಾರದಿಂದ. ಪಾರಾಗಿ ಹೋಗು 
ವರು. ॥ ೩೧॥ ಮಿತ್ರನೇ! ಈ ಪ್ರಪಂಚದಲ್ಲಿ ಶರೀರಕ್ಕೆ ಕಾರಣ 
ನಾದ ಜನ್ಮದಾತ ತಂದೆಯು ಮೊದಲನೆಯ ಗುರು. 'ಅನಂತರ 
ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿ ಸತ್ಕರ್ಮಗಳ ಶಿಕ್ಷಣ 
ವನ್ನು ಕೊಡುವವನು ಎರಡನೆಯ ಗುರುವು ಪೂಜ್ಯನೇ ಆಗಿರು 
ವನು. ಬಂಕ ಜ್ಞಾನೋಪದೇಶವನ್ನು ಮಾಡಿ ಪರಮಾತ್ಮನನ್ನು 
ಸಾಕ್ಷಾತರಿಸಿಕೊಡುವ ಗುರುವು ಪರಮಾತ್ಮತ್ವೆರೂಪನೇ ಆಗಿರು. 
ವನು. ವರ್ಣಾಶ್ರಮಿಗಳಿಗೆ ಹೀಗೆ ಮೂರು ಗುರುಗಳಿರುತ್ತಾರೆ ೩೨ ॥ 


522 


ಶ್ರೀಮದ್ಭಾಗವತ. 


[ಅಧ್ಯಾಯ ೫0 





ನನ್ನರ್ಥಕೋವಿದಾ ಬ್ರಹ್ಮನ್‌ ವರ್ಣಾಶ್ರಮವತಾಮಿಹ ॥ 
ಯೇಮಯಾಗುರುಣಾವಾಚಾತರಂತೃಂಚೋಭವಾರ್ಣವಮ್‌ 
॥೩೩॥ 


ನಾಹಮಿಜ್ಯಾಪ್ರಜಾತಿಭ್ಯಾಂ ತಸಸೋಪತಮೇನ ವಾ 
ತುಸ್ಕೇಯಂ ಸರ್ವಭೂತಾತ್ಮಾ ಗುರುತುತ್ರೂಷಯಾ ಯಥಾ 


॥೩೪॥ 


ಅಸಿ ನಃ ಸ್ಮರ್ಯತೇ ಬ್ರಹ್ಮನ್ಮೃತ್ರಂ ನಿವಸತಾಂ ಗುರೌ । 
ಗುರುದಾರೈಶ್ಟೋದಿತಾನಾಮಿಂಧನಾನಯನೇ ಕೃಚಿತ್‌ 
॥೩೫। 


ಪ್ರವಿಷ್ಠಾನಾಂ ಮಹಾರಣ್ಯಮಪರ್ತೌ ಸುಮಹದ್ದಿಜ । 
ವಾತವರ್ಷಮಭೂತ್ವೀವ್ರಂ ನಿಷ್ಠುರಾಃ ಸ್ತನಯಿತ್ನವಃ 
॥೩೬/ 


ಸೂರ್ಯಶ್ಚಾಸ್ತಂ ಗತಸ್ತಾವತ್ತಮಸಾ ಚಾವೃತಾ ದಿಶಃ 
ನಿಮ್ನಂ ಕೂಲಂ ಜಲಮಯಂ ನ ಪ್ರಾಜ್ಞಾಯತ ಕಿಂಚನ 
* ॥೩೭॥ 


ವಯಂ ಭೃಶಂ ತತ್ರ ಮಹಾನಿಲಾಂಬುಭಿ- 
ರ್ನಿಹನ್ಯಮಾನಾ ಮುಹುರಂಬುಸಂಪ್ಪದೇ । 

ದಿಶೋತವಿದಂತೋರಥ ಪರಸ್ಪರಂ ವನೇ 
ಗೃಹೀತಹಸ್ತಾಃ. ಪರಿಬಬ್ಬಮಾತುರಾಃ ॥ ೩೮ ॥ 


ಏತದ್ದಿದಿತ್ವಾ. ಉದಿತೇ ರವೌ ಸಾಂದೀಪನಿರ್ಗುರುಃ । 
ಅನ್ಡೇಷಮಾಣೋ ನಃಶಿಷ್ಠಾನಾಚಾರ್ಯೋಂಪಶ್ಯದಾತುರಾನ್‌ 
॥೩೯॥ 


ಅಹೋಹೇಪುತ್ರಕಾ ಯೂಯಮಸ್ಕದರ್ಥೆಂತಿದುುತಾಃ | 
ಆತಾ ವೈ ಪ್ರಾಣಿನಾಂ ಪ್ರೇಷ್ರಮನಾದ್ಯತ್ಯ ಮತ್ತರಾಃ 


॥೪೦॥ 


ಏತದೇವ ಹಿ ಸಚ್ಛಿಷೈಃ ಕರ್ತವ್ಯಂ ಗುರುನಿಷ್ಯತಮ್‌ । 


ಯದ್ದೈ ವಿಶುದ್ಧಭಾವೇನ ಸರ್ವಾರ್ಥಾತ್ಮಾರ್ಪಣಂ ಗುರೌ 
॥೪೧॥ 


ತುಣ್ಬೋಂಹಂಭೋದ್ವಿಸಸ್ರೇಷ್ಠಾಸತ್ಯಾಃಸಂತುಮನೋರಥಾಃ | 


ಛಂದಾಂಸ್ಕಯಾತಯಾಮಾನಿ ಭವನ್‌ತ್ವಿಹ ಪರತ್ರ ಚ 
(1 ೪೨॥ 





ಪ್ರಿಯಸಖನೇ। ಗುರುವಿನ ಸ್ವರೂಪದಲ್ಲಿ ಸಾಕ್ಷಾತ್‌ ನಾನೇ 
ಆಗಿರುವೆನು. ಈ ಜಗತ್ತಿನ ವರ್ಣಾಶ್ರಮಿಗಳಲ್ಲಿ ತನ್ನ ಸದ್ಗುರುವಿನ 
ಉಪದೇಶದಂತೆ ಆಯಾಸವಿಲ್ಲದೆಯೇ ಭವಸಾಗರವನ್ನು ದಾಟು 
ವವರೇ ತನ್ನ ಸ್ವಾರ್ಥ ಮತ್ತು ಪರಮಾರ್ಥದ ನಿಜವಾದ ಕೋವಿ 
ದರಲ್ಲವೇ? ॥೩೩॥ ಪ್ರಿಯ ಮಿತ್ರನೇ। ನಾನು ಸಮಸ್ತ 
ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿರೂಪದಿಂದ ಆತ್ಮನಾಗಿ 
ಎರಾಜಸುತ್ತಿರುವನು. ಸೇವಾ ಶುಶ್ರೂಷೆಗಳಿಂದ 
ನಾನು ಸಂತುಷ್ಠನಾಗುವಂತೆ, ಗೃಹಸ್ಮರ ಧರ್ಮವಾದ ಪಂಚಮಹಾ 
ಯಜ್ಞಾದಿಗಳನ್ನು ಮಾಡುವುದರಿಂದಾಗಲೀ, ಬ್ರಹ್ಮಚಾರಿಯ 
ಧರ್ಮವಾದ ವೇದಾಧ್ಯಯನದಿಂದಾಗಲೀ, 
ಧರ್ಮವಾದ ತಪಸ್ಸಿನಿಂದಾಗಲೀ, ಸಂನ್ಯಾಸೀಗಳ ಧರ್ಮವಾದ 
ವಿರಕ್ತತೆಯಿಂದಾಗಲೀ ನನಗೆ ತೃಪ್ತಿಯಾಗುವುದಿಲ್ಲ ॥ ೩೪ ॥ 
'ಬ್ರಾಹ್ಮಣೋತ್ತಮನೇ 1 ನಾವಿಬ್ಬರೂ ಗುರುಕುಲದಲ್ಲಿದ್ದಾಗ 
ನಡೆದ ಒಂದು ಪ್ರಸಂಗವು ನಿನಗೆ ನೆನಪಿದೆಯೇ | ಒಂದು ದಿನ 
ಗುರುಪತ್ನೀಯರು ಸೌದೆಯನ್ನು ತರಲು ಕಾಡಿಗೆ 
ಕಳಿಸಿದ್ದರು. ॥ 3 ॥ ಆಗ ನಾವುಗಳು ನಿಬಿಡವಾದ ಕಾಡೊಂದನ್ನು 
ಪ್ರವೇಶಿಸಿದೆವು. ಅದು ಮಳೆಗಾಲವಲ್ಲದಿದ್ದರೂ ಭಯಂಕರವಾದ 
ಬಿರುಗಾಳಿಯೊಂದಿಗೆ ಧಾರಾಕಾರ ಮಳೆಯು ಸುರಿಯ 
ತೊಡಗಿತು. ಆಕಾಶದಲ್ಲಿ ಗುಡುಗು-ಸಿಡಿಲುಗಳು ಆರ್ಭಟಸುತ್ತಿ. 
ದ್ವವು. ॥ ೩೬ ॥ ಸೂರ್ಯನಾರಾಯಣನು ಆಸ್ತಮಿಸಿದನು. ಎಲ್ಲೆಡೆ 
ಗಾಢಾಂಧಕಾರವು ಕವಿಯಿತು. ಅತಿವೃಷ್ಟಿಯಿಂದಾಗಿ ಎಲ್ಲಾ ಕಡೆ 
ನೀರು ತುಂಬಿಹೋಗಿ ಹಳ್ಳವೆಲ್ಲದೆ ? ತಿಟ್ಟೆಲ್ಲಿದೆ? ಎಂಬುದೇ 
ತಿಳಿಯುತ್ತಿರಲಿಲ್ಲ ॥ ೩೭ ॥ ಅದೊಂದು ಸಣ್ಣ ಪ್ರಳಯದಂತೆ 
ಇತ್ತು. ಬಿರುಗಾಳಿಯ ಮತ್ತು ಮಳೆಯ ನೀರಿನ ಹೊಡೆತದಿಂದ 
ನಮಗೆ ಆತ್ಯಂತ ಪೀಡೆಯುಂಟಾಗಿ ದಿಕ್ಕುಗಾಣದೆ ಪರಸ್ಫರ ಕೈ ಕೈ 
ಹಿಡಿದುಕೊಂಡು ಭಯಗೊಂಡವರಾಗಿ ಅರಣ್ಯದಲ್ಲಿ, ಅತ್ತ-ಇತ್ತ 
ಅಲೆಯುತ್ತಿದ್ದೆವು. ॥ ೩೮ ॥ ರಾತ್ರಿಯಲ್ಲಿ ನಾವು ಆಶ್ರಮಕ್ಕೆ 
ಹಿಂದಿರುಗಲಿಲ್ಲವೆಂದು ತಿಳಿದ ಸಾಂದೀಪನಿಮುನಿಗಳು ಸೂರ್ಯೋ 
ದಯವಾಗುತ್ತಲೇ ಶಿಷ್ಯರೊಡನೆ ನಮ್ಮನ್ನು ಹುಡುಕುತ್ತಾ ಬಂದು 
ಭಯಗೊಂಡಿದ್ದ ನಮ್ಮನ್ನು ನೋಡಿದರು. ॥ ೩೯॥ ಅವರು 
ಹೇಳಿದರು - ಆಶ್ಚರ್ಯ | ಏನಚ್ಚರಿ] ಮಕ್ಕಳೇ | ನೀವು ನಮ್ಮ. 
ಸಲುವಾಗಿ ಬಹಳವಾಗಿ ಕಷ್ಟಪಡುತ್ತಿರುವಿರಿ. ಎಲ್ಲ ಪ್ರಾಣಿಗಳಿಗೂ 
ಅವರವರ ಶರೀರವು ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾಗಿರುತ್ತದೆ. ಆದರೆ 
ನೀವಿಬ್ಬರೂ ಅದನ್ನು ನಮ್ಮ ಸೇವೆಯಲ್ಲಿ ತತ್ತರ 
ರಾಗಿರುವಿರ. ॥ ೪೦॥ ಸತ್‌ ಶಿಷ್ಯರಿಗೆ. ವಿಶುದ್ಧಧಾವದಿಂದ ತ್ನ್ನ 
ಸಮಸ್ತವನ್ನೂ ಮತ್ತು ಶರೀರವನ್ನುಗುರುಗಳ ಸೇವೆಯಲ್ಲಿ ಸಮರ್ಪಿ 
ಸುವುದೇ ಗುರುಗಳ ಯಣದಿಂದ ಮುಸ್ತರಾಗಲು ಇರುವ ಕರ್ತವೃ 
ವಾಗಿದೆ. ॥ ೪೧॥ ದ್ವಿಜ ಶಿರೋಮಣಿಗಳೇ।| ನಾನು ನಿಮ್ಮ 
ವಿಷಯದಲ್ಲಿ ಸಂತುಷ್ಣನಾಗಿದ್ದೇನೆ. ನಿಮ್ಮ ಸಮಸ್ತ ಮನೋರಥಗಳು 
ಪೂರ್ಣಗೊಳ್ಳಲಿ. ನೀವುಗಳು ನಮ್ಮಿಂದ ಮಾಡಿರುವ ವೇದಾ 
ಧ್ವಯನವು ನಿಮಗೆ ಸದಾಕಾಲ ಕ ಈ ಲೋಕ-ಪರ. 
ಲೋಕಗಳಲ್ಲಿ ಎಲ್ಲಿಯೂ ನಿಷ್ಠಲವಾಗದಿರಲಿ. ॥ ೪೨ ॥ 


81 ಅಧ್ಯಾಯ] 


ದಶಮಸ್ಯಂಧ (ಉತ್ತರಾರ್ಧ) 


523 





ಇತ್ವಂವಿಧಾನ್ಯನೇಕಾನಿ/_ವಸತಾಂ ಗುರುವೇಶ್ವಸು | 
ಗುರೋರನುಗ್ರಹೇಣೈವ ಪುಮಾನ್ದೂರ್ಣಃ ಪ್ರಶಾಂತಯೇ 
॥೪೩॥ 


ಬ್ರಾಹ್ಮಣ ಉವಾಚ 


ಕಿಮಸ್ಕಾಭಿರನಿರ್ವತ್ತಂ |. ದೇವದೇವ ಜಗದ್ಗುರೋ।| 
ಭವತಾಸತ್ಯಕಾಮೇನಯೇಷಾಂವಾಸೋಸುರಾವಭೂತ್‌ 
॥೪೪॥ 


ಯಸ್ಫಚ್ಛಂದೋಮಯಂ ಬ್ರಹ್ಮ ದೇಹ ಆವಸನಂ ವಿಭೋ| 
ಶ್ರೇಯಸಾಂ ತಸ್ಯ ಗುರುಷು ವಾಸೋಅತ್ಯಂತವಿಡಂಬನಮ್‌ 
11 ೪೫॥ 





ಪ್ರಿಯಮಿತ್ರನೇ | ನಾವುಗಳು ಗುರುಕುಲದಲ್ಲಿ ವಾಸವಾಗಿ. 
ದ್ವಾಗ ನಮ್ಮ ಜೀವನದಲ್ಲಿ ಇಂತಹ ಅನೇಕ ಘಟನೆಗಳು ಘಟಿಸಿ 
ದ್ದವು ಸದ್ಗುರುವಿನ ಕೃಪೆಯಿಂದಲೇ ಮನುಷ್ಯನು ಶಾಂತಿಯ ಅಧಿ 
ಕಾರಿಯಾಗುತ್ತಾನೆ ಮತ್ತು ಪೂರ್ಣತೆಗೆ ತಲುಪುತ್ತಾನೆ ಇದರಲ್ಲಿ 
ಸಂದೇಹವೇ ಇಲ್ಲ ॥ ೪೩ ॥ 

ಸುದಾಮ ಬ್ರಾಹ್ಮಣನು ಹೇಳಿದನು - ದೇವ ದೇವನಾದ 
ಜಗದ್ಗುರು ಶ್ರೀಕೃಷ್ಣನೇ! ಸತ್ಯಸಂಕಲ್ಪನಾದ, ಪರಮಾತ್ಮನಾದ 
ನಿನ್ನೊಡನೆ. ಗುರುಕುಲದಲ್ಲಿ ವಾಸಮಾಡುವ ಸೌಭಾಗ್ಯವು ಸಿಕ್ಕಿದ 
ನನಗೆ. ಇನ್ನು ಏನು ತಾನೇ ಮಾಡಲು ಉಳಿದಿದೆ ? ಎಲ್ಲ ಬ್ಲ ಕರ್ತವ್ಯ 
ಗಳನ್ನು ಮುಗಿಸಿದಂತಾಗಿದೆ. ॥೪೪॥ ಪ್ರಭುವೇ। ಛಂದೋ 
ಮಯವಾದ ವೇದವು ಚಕುರ್ವಿಧ ಪುರುಷಾರ್ಥಗಳಿಗೂ 
ಮೂಲಸ್ರೋತವಾಗಿದೆ ಹಾಗೂ ಅದು ನಿನ್ನ ಶರೀರವೇ ಆಗಿದೆ. 
ಅಂತಹ ನೀನು ವೇದಾಧ್ಯಯನಕ್ಕಾಗಿ ಗುರುಕುಲದಲ್ಲಿ ವಾಸಿಸು 
ವುದು ಮನುಷ್ಯಲೀಲೆಯ ಅಭಿನಯವಲ್ಲದೆ ಮತ್ತೇನಿದೆ ? ॥ ೪೫ ॥ 


ಎಂಛತ್ತನೆಯ ಅಧ್ಯಾಯವು ಮುಗಿಯಿತು. ॥/ ೮೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂ ದಶಮಸ್ಕಂಧೇ ಉತ್ತರಾರ್ಧೇ 
ಶ್ರೀದಾಮಚರಿತೇ ಅಶೀತಿತಮೋ5ಧ್ಯಾಯಃ॥ ೮೦ ॥। 


ಅಮಾನಿ 
ಎಂಭತ್ತೊಂದನೆಯ ಅಧ್ಯಾಯ 
ಸುದಾಮನಿಗೆ ಐಶ್ಚರ್ಯದ ಪ್ರಾಪ್ತಿ 


ಶ್ರೀಶುಕ ಉವಾಚ 
ಸ ಇತ್ಛಂ ದ್ವಿಜಮುಖ್ಯೇನ ಸಹ ಸಂಕಥಯನ್‌ ಹರಿಃ 
ಸರ್ವಭೂತಮನೋರಭಿಜ್ಞ್ನಸ್ಥಯಮಾನಉವಾಚತಮ್‌ 
॥೧॥ 
ಬ್ರಹ್ಮಣ್ಯೋ ಬ್ರಾಹ್ಮಣಂ ಕೃಷ್ಣೋ ಭಗವಾನ್ಮಹಸನ್ಮಿಯಮ್‌ । 
ಪ್ರೇಮ್ಲಾ ನಿರೀಕೃಣೇನೈವ ಪ್ರೇಕ್ಟನ್‌ಖಲು ಸತಾಂ ಗತಿ: 
॥೨॥ 
ಶ್ರೀಭಗವಾನುವಾಚ 
ಕಿಮುಹಾಯನಮಾನೀತಂ ಬ್ರಹ್ಮನ್‌ ಮೇ ಭವತಾ ಗೃಹಾತ್‌ । 
ಅಣ್ಯಪೃಪಾಹೃತಂ ಭಕ್ತಃ ಪ್ರೇಮ್ಲಾಭೂರ್ಯೇವ ಮೇ ಭವೇತ್‌ । 
ಭೂರ್ಯಪ್ಯಭಕ್ತೋಪಹೃತಂನಮೇತೋಷಾಯ ಕಲ್ಪತೇ 
॥೩॥ 
ಪತ್ರಂ ಪುಷ್ಪ್ಫಫಲಂತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ । 
ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ 
॥೪॥ 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪ್ರಿಯಪರೀಕ್ಷಿತನೇ | 
ಭಗವಾನ್‌ ್ರೀಕೃಷ್ಣಮು ಸಮಸ್ತರ ಮನುನ ಮಾತನ್ನು ತಿಂದಿ. 
ರುತ್ತಾನೆ. ಅವನು ಬ್ರಾಹ್ಮಣರ 'ಪರಮಭಕ್ತನಾಗಿದ್ದು, ಅವರ ಕ್ಲೇಶ 
ಗಳ ನಾಶಕನೂ, ಸಂತರ ಏಕಮಾತ್ರ ಆಶ್ರಯನೂ ಆಗಿರುವ 
ಶ್ರೀಕೃಷ್ಣನು ಹಿಂದೆ ಹೇಳಿದಂತೆ ತನ್ನ ಪ್ರಿಯಸಖನೊಂದಿಗೆ ಬಹಳ 
ಹೊತ್ತಿನವರೆಗೆ ಮಾತನಾಡುತ್ತಾ ಇದ್ದನು. ಅವನು ತನ್ನ ಪ್ರಿಯಸಖ 
ನಾದ ಸುದಾಮನನ್ನು ಪ್ರೇಮಪೂರ್ಣವಾದ ದೃಷ್ಟಿಯಿಂದ ನೋಡುತ್ತಾ 
ಸ್ವಲ್ಪ ಮುಗುಳ್ತಿಬ್ಬಿ ವಿನೋದದಿಂದ ಇಂತೆಂದನು. ॥ ೧-೨ ॥ 

'ಭಗವಾನ್‌. ಶ್ರೀಕೃಷ್ಣನು ಹೇಳಿದನು - ಪ್ರಿಯಸಖನೇ! 
ನನಗಾಗಿ ನೀನು ಮನೆಯಿಂದ ಯಾವ ಉಪಹಾರವನ್ನು 
ತಂದಿರುವೆ ? ನನ್ನಪ್ರಿಯಭಕ್ತರು ಪ್ರೇಮದಿಂದ ಸಣ್ಣದಾದ ವಸ್ತುವನ್ನು 
ಅರ್ಪಿಸಿದರೂ ನನಗೆ ಅದು ಬಹುದೊಡ್ಡದಾಗಿ ಹೋಗುತ್ತದೆ. 
ಆದರೆ ಭಕ್ತಿಯಿಲ್ಲದವರು ಬಹಳಷ್ಟು ವಸ್ತುಗಳನ್ನು ಕಾಣಿಕೆಯಾಗಿ 
ಕೊಟ್ಟರೂ ನಾನು ಅದರಿಂದ ಸಂತುಷ್ಣನಾಗುವುದಿಲ್ಲ ॥ ೩ ॥ ಭಕ್ತ 
ಪರವಶನಾಗಿ ಫಲ, ಪುಷ್ಪ ಪತ್ತೆ, ನೀರು - ಇವುಗಳಲ್ಲಿಯಾವುದೇ 
ವಸ್ತುವನ್ನು ನನಗೆ ಅರ್ಪಿಸುವ ಆ ಶುದ್ಧ ಹೃದಯದ ಭಕ್ತನ 
ಪ್ರೇಮೋಷಹಾರವನ್ನುನಾನು ಸ್ವೀಕರಸುತ್ತೇನೆ ಮಾತ್ರವಲ್ಲ ಅದನ್ನು 
ಆದರದಿಂದ ಸೇವಿಸುತ್ತೇನೆ. ॥ ೪ ॥ 


524 


ಇತ್ಯುಕ್ತೋಶಪಿ ದ್ವಿಜಸ್ತಸ್ಥೈ ವ್ರೀಡಿತ: ಪತಯೇ ಶ್ರಿಯಃ । 
ಪೃಥುಕಪ್ರಸೃತಿಂ ರಾಜನ್‌ ನ ಪ್ರಾಯಚ್ಛದವಾಜ್ಕುಖಃ 
॥೫॥ 
ಸರ್ವಭೂತಾತ್ಮದ್ಧಕ್‌ ಸಾಕ್ಟಾತ್‌ ತಸ್ಯಾಗಮನಕಾರಣಮ್‌ । 
ವಿಜ್ಞಾಯಾಚಿಂತಯನ್ನಾಯಂ ಶ್ರೀಕಾಮೋ ಮಾಭಜತ್ತುರಾ 
॥೬॥ 
ಪತ್ತ್ಯಾಃ ಪತಿವ್ರತಾಯಾಸ್ತು ಸಖಾ ಪ್ರಿಯಚಿಕೀರ್ಷಯಾ ॥ 
ಪ್ರಾಪ್ತೋ ಮಾಮಸ್ಥ ದಾಸ್ಯಾಮಿಸಂಪದೋರಮರ್ತ್ಯದುರ್ಲಭಾಃ 


॥ ೭॥ 
ಇತ್ತೂ. ವಿಚಿತ್ರ ವಸನಾಚ್ಛೀರಬದ್ದಾನ್‌. ದ್ವಜಸನಃ। 
ಸ್ವಯಂ ಜಹಾರ ಕಿಮಿದಮಿತಿ ಪೃಥುಕತಂಡುಲಾನ್‌ 

॥೮॥ 


ನನ್ಹೇತದುಪನೀತಂ ಮೇ ಪರಮಪ್ರೀಣನಂ ಸಖೇ । 
ತರ್ಪಯಂತ್ಯಂಗ ಮಾಂ ವಿಶ್ವಮೇತೇ ಪೃಥುಕತಂಡುಲಾಃ 
॥೯॥ 


ಇತಿ ಮುಷ್ಟಿ ಸಕೃಜ್ಜೆಗ್ಹ್ಯಾ ದ್ವಿತೀಯಾಂ ಜಗ್ಗುಮಾದದೇ । 
ತಾವಚ್ಛರ್ಜಗೃಹೇ ಹಸ್ತಂ 'ತತ್ಪರಾ ಪರಮೇಷ್ಠಿ ನಃ 


॥೧೦॥ 
ಏತಾವತಾಲಂ ವಿಶ್ವಾತ್ಮನ್ಪರ್ವಸಂಪತ್ನಮೃದ್ದಯೇ । 
ಅಸ್ಥಿನ್ಲೋಕೇರಥವಾಮುಷ್ಠಿನ್ಪುಂಸಸ್ತತ್ತೋಷಕಾರಣಮ್‌ 

॥೧೧॥ 
ಬ್ರಾಹ್ಮಣಸ್ತಾಂ ತು. ರಜನೀಮುಸಿತ್ವಾಚ್ಯುತಮಂದಿರೇ । 
ಭುಕ್ತ್ವಾಪೀತ್ವಾಸುಖಂ ಮೇನೇ ಆತ್ಮಾನಂಸ್ಪರ್ಗತಂ ಯಥಾ 

॥೧೨॥ 


ಶ್ವೋಭೂತೇ ವಿಶ್ವಭಾವೇನ ಸ್ವಸುಖೇನಾಭಿವಂದಿತಃ । 
ಜಗಾಮ ಸ್ಟಾಲಯಂ ತಾತ ಪಥ್ಯನುವ್ರಜ್ಯ ನಂದಿತಃ 


॥ ೧೩॥ 
ಸ ಚಾಲಬ್ಚ್ಯಾಧನ  ಕೃಷ್ಣಾನ್ನತು ಯಾಚತವಾನ್‌ ಸ್ವಯಮ್‌ । 
ಸ್ವಶ್ಟಹಾನ್‌.. ವ್ರೀಡಿತೋರಗಚ್ಛನ್ನಹದ್ದರ್ಶನನಿರ್ವತಃ 

॥೧೪॥ 


ಅಹೋ ಬ್ರಹ್ಮಣ್ಯದೇವಸ್ಥ ದೃಷ್ಟಾ ಬ್ರಹ್ಮಣ್ಯತಾ ಮಯಾ । 
ಯದ್ದರಿದ್ರತಮೋ ಲಕ್ಷ್ಮೀಮಾಸ್ರಿಷ್ಟೋ ಬಿಭ್ತತೋರಸಿ 
॥೧೫॥ 


ಶ್ರೀಮದ್ಭಾಗವತ 





[ಅಧ್ಯಾಯ 81 


ಪರೀಕ್ಮಿತನೇ! ಭಗವಾನ್‌ ಶ್ರೀಕೃಷ್ಣನು ಹೀಗೆ ಹೇಳಿದ್ದರೂ ಆ 
ಬ್ರಾಹ್ಮಣನು ನಾಚಿಕೆಯಿಂದಾಗಿ ಶ್ರೀಯಸಪತಿಯಾದ ತನ್ನ ಮಿತ್ರನಿಗೆ 
ನಾಲ್ಕು ಮುಷ್ಟಿ ಅವಲಕ್ಕಿಯನ್ನು ಕೊಡಲಿಲ್ಲ ಸಂಕೋಚದಿಂದ 
ನ್ಯ ಕುಳಿತುಬಟ್ಟನು. ಪರೀಕ್ಷಿತ | ಶ್ರೀಕೃಷ್ಣನು ಸಮಸ್ತ ಪ್ರಾಣಿಗಳ 

ಏನಿರುವುದೆಂಬುದನ್ನು ಸಾಕ್ಟಾಶ್ಟಾಗಿ' ಕಾಣುವ: 
ರ ಹೊಂದಿದವನು.  ಸುದಾಮನ ಆಗಮನದ. 
ಕಾರಣವನ್ನು ತಿಳಿದುಕೊಂಡನು, ಅವಹ ಹೃದಯದ ಮಾತೂ 
ಅರ್ಥವಾಗಿತ್ತು. 'ಇವನಾದರೋ ನನ್ನ ಪ್ರಿಯಮಿತ್ರನಾಗಿರುವನು. 
ಅಲ್ಲದೆ ಇವನು ಎಂದಿಗೂ ಶ್ರೀಕಾಮನಾಗಿ ನನ್ನನು ಭಜಸಲಿಲ್ಲ ಈ 
ಸಮಯದಲ್ಲಿತನ್ನಪತಿವ್ರತೆಯಾದ ಪಶ್ನಿಯ ಮನಹಂತೋಷಕ್ಕಾಗಿ, 
ಆಕೆಯ ಆಗ್ರಹದಿಂದ ಇಲ್ಲಿಗೆ ಬಂದಿರುವನು. ಈಗ ನಾನು ಇವನಿಗೆ 
ದೇವತೆಗಳಿಗೂ ಅತ್ಯಂತ ದುರ್ಲಭವಾದ ಸಂಪತ್ತನ್ನು ಅನುಗೃಹಿ 
ಸುವನು' ಎಂದು ಯೋಚಿಸಿದನು. ॥ ೫-೭ ॥ ಭಗವಾನ್‌ ಶ್ರೀಕೃಷ್ಣನು 
ಹೀಗೆ ವಿಚಾರಮಾಡಿ ಅವನ ಕಂಕುಳಲ್ಲಿದ್ದ ಅವಲಕ್ಕಿಯ ಬಟ್ಟೆ 
ಗಂಟನ್ನು. 'ಇದೇನಿದು?'. ಎಂದು .. ಹೇಳುತ್ತಾ ಕದು. 
ಕೊಂಡನು. ॥ ೮ ॥ ಪ್ರಿಯ ಮಿತ್ರನೇ | ನಾನಾದರೋ ನನಗೆ ಆತ್ಯಂತ. 
ಪ್ರಿಯವಾದ ತಿಂಡಿಯನ್ನೇ ತಂದಿರುವೆಯಲ್ಲ! ಸುದಾಮಾ | ಈ 
ಅವಲಕ್ಕೆಯು ಕೇವಲ ನನ್ನನ್ನೇ ಅಲ್ಲ ಇಡೀ ಪ್ರಪಂಚವನ್ನೇ ತೃಕ್ತಿ 
ಪಡಿಸಲು ಸಾಕಾ! ಎಂದು. ಅತ್ಯಾದರದಿಂದ 
ನುಡಿದನು. ॥ ೯ ॥ ಹೀಗೆ ಹೇಳಿ ಶ್ರೀಕೃಷ್ಣನು ಅದರಲ್ಲಿ ಒಂದು 
ಮುಷ್ಟಿ ಅವಲಕ್ಕಿಯನ್ನು ತೆಗೆದು ತಿಂದುಬಿಟ್ಟನು ಮತ್ತು ಇನ್ನೊಂದು. 
ಮುಷ್ಟಿಯನ್ನು ಎತ್ತಿಕೊಂಡಾಗ ಸಾಕ್ಷಾತ್‌ ಲಕ್ಷ್ಮೀದೇವಿಯಾದ 
ರುಕ್ಮಿಣೀಯು ಭಗವಾನ್‌ ಶ್ರೀಕೃಷ್ಣನ ಕೈಯನ್ನು ಹಿಡಿದುಕೊಂಡಳು. 
ಏಕೆಂದರೆ, ಆಕೆಯು ಏಕಮಾತ್ರ ಭಗವಂತನಲ್ಲೇ ಪರಾಯಣ 
ಇಗಿದ್ದಳು. ಅವನನ್ನು ಬಿಟ್ಟು ಬೇರೆಲ್ಲಿಗೂ ಹೋಗಲಾರಳು. ॥ ೧೦ ॥ 
ರುಕ್ಕಿಣಿಯು ಹೇಳಿದಳು - ವಿಶ್ವಾತ್ಮನೇ। ಸಾಕು, ಸಾಕು! 
ಮನುಷ್ಯನಿಗೆ ಈ ಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಸಮಸ್ತ 
ಸಂಪತ್ತಮೃದ್ಧಿಯನ್ನು ಹೊಂದಲು ನೀನು ತಿಂದಿರುವ ಈ ಒಂದು. 
ಮುಷ್ಟಿ ಅವರಕ್ಕಯೇ ಹೆಚ್ಚಾಗಿದೆ. ಏಕೆಂದರೆ, ಇಷ್ಟರಿಂದಲೇ ನೀನು. 
ಸಂತುಪ್ಯನಾಗಿರುವ. ॥ ೧೧ ॥ 

ಪರೀಕ್ಷಿತನೇ | ಸುದಾಮನು ಅಂದಿನ ಇರುಳನ್ನು ಭಗವಾನ್‌ 
ಶ್ರೀಕೃಷ್ಣನ 'ಅರಮನೆಯಲ್ಲೇ ಕಳೆದನು. ಆದರ ಪೂರ್ವಕವಾಗಿ 
ಶ್ರೀಕೃಷ್ಣನಿತ್ತ ಮೃಷ್ಟಾನವನ್ನು ತಿಂದು, ಪಾನೀಯಗಳನ್ನು ಕುಡಿದು, 
ನಾನು. ವೈಕುಂಠವನ್ನೇ ಸೇರಿರುವೆನೋ ಎಂಬಂತೆ ಅನುಭವಿಸಿ 
ದನು. ॥ ೧೨ ॥ ಪರೀಕ್ಷಿತನೇ! ಶ್ರೀಕೃಷ್ಣನಿಂದ ಸುದಾಮನಿಗೆ ಪ್ರತ್ಯಕ್ಷ 
ವಾಗಿ ಏನೂ ಸಿಗದಿದ್ದರೂ ಅವನು ಮಿತ್ತನಲ್ಲಿ ಏನನ್ನೂ ಬೇಡಲಿಲ್ಲ. 
ಅವನು ತನ್ನ ಚಿತ್ತದ ಕಾರ್ಯದ ಬಗ್ಗೆ ಸ್ವಲ್ಪ ಲಜ್ಜಿತನಾಗಿ ಭಗವಂತನ 
ದರ್ಶನದಿಂದ ಉಂಟಾದ ಆನಂದಾಂಬುಧಿಯಲ್ಲಿ ಮುಳುಗಿ, 
ತೇಲುತ್ತಾ ತನ್ನ ಮನೆಯ ಕಡೆಗೆ ಹೊರಟನು. ॥ ೧೩-೧೪ ॥ 
ಅವನು ಮನಸ್ಸಿನಲ್ಲೇ ಯೋಚಿಸತೊಡಗಿದನು - ಆಹಾ! ಎಂತಹ 
ಆನಂದದ ಮತ್ತು ಆಶ್ಚರ್ಯದ ಮಾತಾಗಿದೆ! ಬ್ರಾಹ್ಮಣರನ್ನು ತನ್ನ 

ದು ತಿಳಿಯುವ ಭಗವಾನ್‌ ಶ್ರೀಕೃಷ್ಣನ. ಬ್ರಾಹ್ಮಣ. 
ಭ್ರ ಯನ್ನು ಂದುನಾನು. ಕಣ್ಣಾರೆ ಕಂಡೆನು. ಧನ್ಯ, ಧನ್ಯನಿವನು | 
ವಸ್ಷ್ನಳದಲ್ಲಿ ಸಾಕಾ ಲಕ್ಷ್ಮೀಯನ್ನು ಧದ ಶ್ರೀಕೃಷ್ಣನು 
ನನ್ನಂತಹ ಕಡುಬಡವನನ್ನು ಆಲಿಂಗಿಸಿಕೊಂಡುಬಟ್ಟನಲ್ಲ!॥ ೧೫ ॥ 


81 ಅಧ್ಯಾಯ] 


ದಶಮಸ್ಕಂಧ (ಉತ್ತರಾರ್ಧ) 


525 





ಕಾಹಂ ದರಿದ್ರಃ ಪಾಪೀಯಾನ್‌ ಕ್ಚ 
ಬ್ರಹ್ಮಬಂಧುರಿತಿ ಸ್ಥಾಹಂ ಬಾಹುಭ್ಯಾಂ ಪರಿರಂಭಿತಃ 
॥೧೬॥ 


ನಿವಾಸಿತು ಪ್ರಿಯಾದಪಷ್ಟೇ ಪರ್ಯಂಕೇ ಭ್ರಾತತೋ ಯಥಾ । 
ಮಹಿಷ್ಯಾ ವೀಜಿತಃ ಶ್ರಾಡೋ ವಾಲಪ್ಯಜನಹಸ್ತಯಾ 
॥0೭॥ 


ಶುಶ್ರೂಷಯಾ ಪರಮಯಾ ಪಾದಸಂವಾಹನಾದಿಭಿಃ 
ಪೂಜಿತೋ ದೇವದೇವೇನ ವಿಪ್ರದೇವೇನ ದೇವವತ್‌ 
॥೧೮॥ 


ಸ್ವರ್ಣಾಪವರ್ಗಯೋಃ ಪ್ರಯಾಂರಸಾಯಾಂ ಭವಿಸಂಪದಾಮ್‌। 
ಸರ್ಪಾಸಾಮಪಿಸಿದ್ದೀನಾಂಮೂಲಂ ತಚ್ಛರಣಾರ್ಚನಮ್‌ 
॥೧೯॥ 


ಅಥನೋಂಯಂಧನಂಪ್ರಾಶ್ಯಮಾಡ್ಯನ್ನುಚ್ಚೈರ್ನ ಮಾಂಸ್ಟರೇತ್‌ । 
ಇತಿ ಕಾರುಣಿಕೋ ನೂನಂ ಧನಂ ಮೇರಭೂರಿ ನಾದದಾತ್‌ 
ಛ್‌ ॥ ೨೦ ॥ 


ಇತಿ ತಚ್ಚಿಂತಯನ್ನಂತಃ ಪ್ರಾಪ್ರೋ ನಿಜಗೃಹಾಂತಿಕಮ್‌ । 


ಸೂರ್ಯಾನಲೇಂದುಸಂತಾಶೈರ್ವಿಮಾನೈಃ ಸರ್ವತೋವೃತಮ್‌ 


॥ ೨೧ 


ವಿಚಿತ್ರೋಪವನೋದ್ಯಾನೈಃ ಕೂಜದ್ದಿಜಕುಲಾಕುಲೈಃ । 
ಪ್ರೋತ್ಸುಲ್ಬಕುಮುದಾಂಭೋಜಕಹ್ಲಾರೋಷ್ಟಲವಾರಿಭಿ: 
॥೨೨॥ 


ಜುಪ್ಪಂ ಸ್ವಲಂಕೃತ್ಯಃ ಪುಂಭಿಃ ಸ್ವೀಭಿಶ್ಚ ಹರಿಣಾಕ್ಷಿಭಿಃ 
ಕಿಮಿದಂ ಕಸ್ಕ ವಾ ಸ್ಥಾನಂ ಕಥಂ ತದಿದಮಿತ್ಯಭೂತ್‌ 
॥1೨೩॥ 


ವಿವಂಮಾಮಾಂಸಮಾನಂತಂ ನರಾನಾರ್ಯೋರಮರಪ್ರಭಾಃ । 
ಪ್ರತ್ಯಗೃಷ್ಣನೃಹಾಭಾಗಂ ಗೀತವಾದ್ಯೇನ ಭೂಯಸಾ 


॥೨೪॥ 
ಪತಿಮಾಗತಮಾಕರ್ಣ್ಯ ಪತ್ತ್ರುದ್ಧರ್ಥಾತಿಸಂಭ್ರಮಾ। 
ವಿಶ್ರಾಮ ಸೃಹಾತ್ತೂರ್ಣಂರೂಪಿಣೀ ಶ್ರೀರಿವಾಲಯಾತ್‌ 

11 ೨೫ ॥ 





ನಿಕೇತನಃ । | ತ ಸ್ತದ್ರಸನ ರ ನತ ಟ್ಯಪತು 
ಕ ಕೃಷ್ಣ ಶಿ 


ಏಕಮಾತ್ರ ಆಶ್ರಯನಾದ ಭಗವಾನ್‌ ಶ್ರೀಕೃಷ್ಣನೆಲ್ಲಿ! ಆದರೂ 
ಅವನು 'ಇವನು ಬ್ರಾಹ್ಮಣ ಎಂದು ಭಾವಿಸಿ ನನ್ನನ್ನು ತನ್ನ 
ನಳಿತೋಳುಗಳಂದ ಅಪ್ಪಿಕೊಂಡನು. ॥ ೧೬ ॥ ಇಷ್ಟೇ ಅಲ್ಲ ತನ್ನ. 
ಪ್ರಾಣಪ್ರಿಯಳಾದ ರುಕ್ಮಿಣೀ ದೇವಿಯು ಮಲಗುವ ಶ್ರೇಷ್ಠವಾದ. 
ಮಂಚದಲ್ಲಿ ತನ್ನ ನಿಜ ಸಹೋದರನಂತೆ ನನ್ನನ್ನು ಮಲಗಿಸಿದನು. 
ಪರ್ಯಂಕದಲ್ಲಿ ಎಷ್ಟೊಂದು ಹೇಳಲೀ | ಬಳಲಿದ್ದ ನನಗೆ ಸಾಕ್ಟಾತ್‌ 
ಅವನ ಪಟ್ಟರರಸಿಯಾದ ರುಕ್ಕಿಣಿಯೇ ತನ್ನ ಕೈಯಾರೆ 
ಚಾಮರಬೀಸಿ ನನ್ನ ಸೇವೆಮಾಡಿದಳು. ॥ ೧೭ ॥ ಆಹಾ! ದೇವತೆ. 
9ನೆ ಆದಧ್ಯಾಗಿದ್ದರೂ ಬ್ರಾಹ್ಯಣರ್ನು ತನ್ನ ಇಷ್ಟರೇವರೆಂದು 
ಭಾವಿಸಿರುವ ಪ್ರಭುವು ನನ್ನ ಕಾಲನ್ನ, ತನ್ನ ಕೈಯಿಂದ. 
ಊಟೋಪಚಾರ ಮಾಡಿಸಿ ಅತ್ಯಂತ ಆದರದಿಂದ ದೇವತೆಯಂತೆ 
ಪೂಜಿಸಿ ಸೇವೆ ಮಾಡಿದನು. ॥ ೧೮ ॥ ಸ್ವರ್ಗ, ಮೋಕ್ಷ ಪೃಥಿವಿ 
ಮತ್ತು ರಸಾತಲದ ಸಮಸ್ತ ಸಂಪತ್ತು ಹಾಗೂ ಸಮಸ್ತ ಯೋಗ. 
ಸಿದ್ಧಿಗಳ ಪ್ರಾಪ್ತಿಯ ಮೂಲಸಾಧನೆ ಶ್ರೀಕೃಷ್ಣನ ಚರಣ ಕಮಲಗಳ 
ಪೂಜೆಯೇ ಆಗಿದೆ. ॥ ೧೯ ॥ ಹೀಗಿದ್ದರೂ ಪರಮ ದಯಾಳು. 
ವಾದ ಶ್ರೀಕೃಷ್ಣನು - ಎಲ್ಲಾದರೂ ಈ ದರಿದ್ರನು ಧನವನ್ನು ಪಡೆದು 
ಧನಮದದಿಂದ ತನ್ನನ್ನು ಮರೆಯದಿರಲಿ ಎಂದು ಭಾವಿಸಿಯೇ 
ನನೆಗೆ ಸ್ವಲ್ಪವೂ ಧನವನ್ನು ಕೊಡಲಿಲ್ಲ ॥ ೨೦ ॥ 

ಸುದಾಮನು ಹೀಗೆ ಆನಂದ ಮಗ್ನನಾಗಿ ಯೋಚಸತ್ತಾ ಶ್ರೀಕೃಷ್ಣನ 
ಆತಿಥ್ಯವನ್ನು ಬಾರಿ-ಬಾರಿಗೂ ಸ್ಪರಿಸುತ್ತಾ ತನ್ನ ಮನೆಯ ಬಳಗೆ. 
ಬಂದನು. 'ಅಲ್ಲಿ ತಾನು ಹಿಂದೆ ವಾಸವಾಗಿದ್ದೆ ಜೋಪಡಿಯು 
ಕಾಣಿಸಲೇ ಇಲ್ಲ ಸೂರ್ಯಾಗ್ನಿ-ಚಂದ್ರರ ತೇಜಸ್ಸಿಗೆ ಸಮಾನವಾದ 
ತೇಜಸ್ಸಿನ ರತ್ನಗಳಿಂದ ನಿರ್ಮಿತವಾದ ಗೋಪುರಗಳಿಂದ ಆ ಸ್ಥಳವು 
ಸಮಾಪೃತವಾಗಿತ್ತು. ಆ ಅರಮನೆಯ ಸುತ್ತಲೂ ಉಪವನಗಳೂ, 
ಉದ್ಯಾನಗಳೂ ಕಂಗೊಳಿಸುತ್ತಿದ್ದು ಅಲ್ಲಿದ್ದ ಮರಗಳ ಮೇಲೆ 
ಎ. ವಿಧವಾದ ಬಣ್ಣದ ಶಕ್ತಿಗಳು ಗುಂಪು-ಸುಂಪಾಗ ಚಲ-ಲಿ 
ಸುಟ್ಟುತ್ತಿದ್ದವ. ಆ ಉದ್ಯಾನಗಳಲ್ಲಿನ ಸರೋವರಗಳಲ್ಲಿ ಅರಳಿದ 
ಕನ್ಸೈನಿಲೆ ತಾವರೆ, ಕೆಂದಾವರೆಗಳೂ ಇದ್ದು ಅಪು. ಅತ್ಯಂತ 
ಶೋಭಾಯಮಾನವಾಗಿದ್ದವು. ಇವರತ್ತ ಪುರುಷ: 
ಸಿಂಹರೂ ಸುಂದರವಾದ ಮಸ್ಟಾಭರಣಗಳಿಂದ ತರಾಗಿ. 
ಅಲ್ಲಲ್ಲಿ ಓಡುತ್ತಿದ್ದರು. ನಡ ಸುಡದು ಇದೇ 
ನಿದು 9 ಇದು ಯಾರ ನಿವಾಸ 9 ನಾನಿದ್ದಮನೆಯೇ ಇದಾಗಿದ್ದರೆ 
ಇದು ಹೇಗಾಯಿತು? ಹೀಗೆ ಪರಿ-ಪರಿಯಾಗಿ, ಯೋಜಕ 
ದನು. ॥೨೧-೨೩ ॥ ಹೀಗೆ ಚಂತಿಸುತ್ತಿರುವಾಗಲೇ ಅಲ್ಲಿದ್ದ 
ದೇವತೆಗಳಂತೆಯೇ ಪ್ರಕಾಶಮಾನರಾಗಿದ್ದ ನರ-ನಾರಿಯರು ಮಂಗಳ 
ಗೀತ-ವಾದ್ರಗಳೊಂದಿಗೆ ಬಂದು ಮಹಾಭಾಗ್ಯಶಾಲಿ ಯಾದ 
ಸುದಾಮನನ್ನು ಸ್ವಾಗತಿಸಿದರು. ॥ ೨೪ ॥ ಪತಿದೇವನ ಆಗಮನ 
ದಿಂದ ಸುದಾಮನ ಪತ್ನಿಗೆ ಪರಮಾನಂದವಾಯಿತು. ಆಕೆಯು 
ಪತಿಯನ್ನು ಸ್ವಾಗತಿಸಲು ಸಂಭ್ರಮದಿಂದಲೂ, ಲಗು-ಬಗ್ಗೆ 
ಯಿಂದಲೂ ಮೇಲೆದ್ದು ಹೊರಗೆ ಬಂದಳು. ಅವಳಾಗ ಕಮಲ 
ವನದಿಂದ ಆಗಮಿಸಿದ್ದ ಸಾಕ್ಷಾತ್‌ ಲಕ್ಷ್ಮೀದೇವಿಯಂತೆ ಕಾಣುತ್ತಿ 


ದಳು. ॥ ೨೫ ॥ 


ಶ್ರೀಮದ್ಭಾಗವತ. 


[ಅಧ್ಯಾಯ81 





ಪತಿವ್ರತಾಪಶಿಂ ದೃಷ್ಟ್ಟಾಪ್ರೇಮೋತ್ಯಂತಾಶ್ರುಲೋಚನಾ | 
ಮೀಲಿಶಾಕ್ಟ್ಯನಮದ್ದುದ್ದ್ಯಾ/ ಮನಸಾ 
1 ೨೬ ॥ 


ಪತ್ನೀಂ ನೀಕ್ಚೃ ವಿಸ್ಫುರಂತೀಂ ದೇವೀಂ ವೈಮಾನಿಕೀಮಿವ । 
ದಾಸೀನಾಂ ನಿಷ್ಠಕಂಠೀನಾಂ ಮಧ್ಯೇ ಭಾಂತೀಂ ಸ ವಿಸ್ಥಿತ: 
॥೨೭॥ 


ಪ್ರೀತಃ ಸ್ವಯಂ ತಯಾ ಯಸ: ಪ್ರವಿಷ್ಟೋ ನಿಜಮಂದಿರಮ್‌ । 
ಮಣಿಸ್ತಂಭಶತೋಪೇತಂ' ಮಹೇಂದ್ರಭವನಂ ಯಥಾ 
॥ ೨೮ ॥ 


ಪಯಃಫೇನನಿಭಾ: ಶಯ್ಯಾ ಜಾಂತಾ ದುಕ್ಮಪರಿಚ್ಛದಾಃ । 
ಪರ್ಯಂಕಾ ಹೇಮದಂಡಾನಿ ಚಾಮರವ್ಯಜನಾನಿ ಚ 
॥೨೯॥ 


ಆಸನಾನಿ ಚ ಹೈಮಾನಿ ಮೃದೂಪಸ್ತರಣಾನಿ ಚ।॥ 
ಮುಕ್ತಾದಾಮವಿಲಂಬೀನಿ ವಿತಾನಾನಿ ದ್ಯುಮಂತಿ ಚ 
॥೩೦॥ 


ಷು ಮಹಾಮಾರಕತೇಷು.. ಚ। 
ರತ್ನದೀಷಾ ಭ್ರಾಜಮಾನಾ ಲಲನಾರತ್ನ ಸಂಯುತಾಃ 
॥೩೧॥ 


ವಿಲೋಕ್ಕ ಬ್ರಾಹ್ಮಣಸ್ಪತ್ರ ಸಮೃದ್ಧೀಃ ಸರ್ವಸಂಪದಾಮ್‌ 
ತರ್ಕಯಾಮಾಸ ನಿರ್ವ್ವಗ್ರಃ ಸ್ವಸಮೃದ್ಧಿಮಜೈತುಕೀಮ್‌ 


॥೩೨॥ 


ನೂನಂ. ಬತ್ತಿತನ್ನಮ.ದುರ್ಭಗಸ್ಥ 


ಶಶ್ವದ್ಧಂದ್ರಸ್ಥ ಸಮೃದ್ಧಿಹೇತುಃ 1 
ಮಹಾವಿಭೂತೇರವಲೋಕತೋ5ನ್ಯೋ 
ನೈವೋಪಪದ್ಯೇತ ಯದೂತ್ತಮಸ್ಯ ॥ ೩೩ ॥ 


ನನ್ಹಮುವಾಜೋ ದಿಶತೇ ಸಮಕ್ಷಂ 
'ಯಾಚಿಷ್ಠವೇ ಭೂರ್ಯಪಿ ಭೂರಿಭೋಜಃ ॥ 
ಪರ್ಜನ್ಯವತ್ತತ್ತ್ವಯಮೀಕ್ಷಮಾಣೋ 


ಪಾಶಾರ್ಹಕಾಣಾಮೃಷಭಃ ಸಖಾ ಮೇ ॥೩೪॥ 





ಪತಿದೇವನನ್ನು ನೋಡುತ್ತಲೇ ಪ್ರೇಮದ ಔಶ್ಯಕದಿಂದ ಆಕೆಯ. 
ಕಣ್ಣುಗಳಲ್ಲಿ ಆನಂದದಾಷ್ಟಗಳು ಜಮ್ಮಿದುವು. ಕಣ್ಣುಗಳನ್ನು ಮುಚ್ಚ, 
ಕೊಂಡು ಆಕೆಯು ಪತಿದೇವನಿಗೆ ನಮಸ್ಕರಿಸಿ, ಮನಸ್ಸಿನಿಂದಲೇ 
ಅವನನ್ನು ಆಲಿಗಿಸಿಕೊಂಡಳು. ॥ ೨೬ ॥ 

ಪ್ರಿಯ ಸರೀಕ್ಟಿತನೇ! ಬ್ರಾಹ್ಮಣನ ಪತ್ನಿಯು ಚಿನ್ನದ ಹಾರ 
ಗಳನ್ನು ಧರಿಸಿದ್ದ ಸೇವಕಿಯರ ಮಧ್ಯದಲ್ಲಿ ವಿಮಾನಸ್ಥಾದ 
ಜೀವಾಂಗನೆಯಂತೆಯೆ ಅತ್ಯಂತ ಶೋಭಾಯಮಾನಳಾಗಿ ಕಾಣು 
ತ್ತಿದ್ದನು. ಆಕೆಯನ್ನು ಈ ರೂಪದಲ್ಲಿ ನೋಡಿದ ಸುದಾಮನು 
'ವ್ಯತನಾದನು..॥ ೨೭॥ ಅವನು. ತನ್ನ ಪಸ್ನಿಯೊಂದಿಗೆ 
ದೇವೇಂದ್ರನ ನಿವಾಸಸ್ಥಾನದಂತಿರುವ ಸಾವಿರಾರು ಮಣಿಮಯ 
ಕಂಬಗಳಿಂದ ಕೂಡಿದ ಆ ಸರ್ವಾಂಗ ಸುಂದರನಾದ ಅರಮನೆ 
ಯನ್ನು ಪರಮ ಪ್ರೀತನಾಗಿ ಪ್ರವೇಶಿಸಿದನು. ॥ ೨೮ ॥ ಅಲ್ಲಿ 
ಹಸ್ತಿದಂತಗಳಿಂದ ನಿರ್ಮಿತವಾಗಿದ್ದ ಸ್ವರ್ಣ ಖಚಿತವಾದ ಮಂಚ 
ಗಳಲ್ಲಿ ಹಾಲಿನ ನೊರೆಯಂತಿದ್ದ ಬಿಳಿಯ ಹಂಸತೂಲಿಕಾ ತಲ್ಪಗಳು 
ಹಾಸಿದ್ದವು. ಚಿನ್ನದ ಹಿಡಿಗಳಿದ್ದ ಛತ್ರ-ಚಾನುರಗಳು ಅಲ್ಲಿ 
ಇಡಲ್ಪಟ್ಟಿದ್ದವು. ॥ ೨೯॥ ಸ್ವರ್ಣ ಸಿಂಹಾಸನದಲ್ಲಿ ಮೃದುವಾದ. 
ಮತ್ತೆಗಳು, ಮೇಲ್ಭಾಗದಲ್ಲಿ ತೂಗುಹಾಕಿದ್ದ ಮುತ್ತಿನ ಗೊಂಚಲು 
ಗಳಿಂದ. ಅಲಂಕೃತವಾದ ಮೇಲ್ಮಟ್ಟುಗಳೂ ಇದ್ದವು. ॥ ೩೦ ॥ 
ಆ ಆರಮನೆಯಲ್ಲಿ ಸ್ವಚ್ಛನಾದ ಸ್ಫಟಕದ ಗೋಡೆಗಳು ಮರಕತ. 
ಮಣಿಗಳಿಂದ ಚಿತ್ರಿತವಾಗಿದ್ದವು. ರತ್ನನಿರ್ಮಿತವಾದ ಸ್ವೀವಿಗ್ರಹಗಳ 
ಕೈಗಳಲ್ಲಿ ರಕ್ತಮಣಿ ದೀಪಗಳು ಬೆಳಗುತ್ತಿದ್ದವು. ॥ 3೧॥ ಹೀಗೆ 
ಸಮಸ್ತ ಸಂಪತ್ತುಗಳ ಸಮೃದ್ಧಿಯನ್ನು ನೋಡಿ, ಆದರ ಪ್ರತ್ಯಕ್ಷನಾದ 
ಯಾವ ಕಾರಣವನ್ನು ಕಾಣದೆ ಬ್ರಾಹ್ಮಣ ಸುದಾಮನು - ನನ್ನ ಬಳಿ 
ಇಷ್ಟೊಂದು ಸಂಪತ್ತು ಹೇಗೆ ಬಂತು? ಎಂದು ಗಹನವಾಗಿ. 
ಯೋಚಿಸತೊಡಗಿದನು. ॥ ೩೨ ॥ ನಾನು ಹುಟ್ಟಿನಿಂದಲೇ ಭಾಗ್ಯ 
ಹೀನನಾದ ದರಿದ್ರನು. ಹೀಗಿದ್ದರೂ ನನ್ನ ಸಂಪತ್ತಿನ ಸಮೃದ್ಧಕಗೆ 
ಕಾರಣವೇನಿರಬಹುದು ಎಂದು ಮನಸ್ಸಿನಲ್ಲೆ ಅಂದುಕೊಂಡನು. 
ಪರಮೈಶ್ವರ್ಯಶಾಲಿಯಾದ ಯದುವಂಶ ಶಿರೋಮಣಿ ಭಗವಾನ್‌ 
ಶ್ರೀಕೃಷ್ಣನ ಕೃಪಾಕಟಾಕ್ಟವಲ್ಲದೆ ಬೇರೆ ಯಾವ ಕಾರಣವೂ ಖಂಡಿತ 
ವಾಗಿಯೂ ಇರಲಾರದು. ॥ ೩೩ ॥ ಇದೆಲ್ಲವೂ ಅವನ ಕರುಣಾ 
ಪ್ರಸಾದವೇ ಆಗಿದೆ. ಸಾಕ್ಸಾಶ್‌ ಭಗವಾನ್‌ ್ರೀಕೃಷ್ಣಮು ಪೂರ್ಣ 
ಕಾಮನೂ, ಲಕ್ಷ್ಮೀಪತಿಯೂ ಆಗಿರುವುದರಿಂದಲೇ ಅನಂತ ಭೋಗ. 
ಸಾಮಗ್ರಿಗಳಿಂದ ಕೊಡಿರುವನು. ಅದಕ್ಕಾಗಿ ಅವನು ಬೇಡುವ 
ಭಕ್ತನಿಗೆ ಅವನ ಮನಸ್ಸಿನ ಭಾವವನ್ನಂತು ಬಹಳಷ್ಟು ಕೊಡುತ್ತಾನೆ; 
ಆದರೆ ಕೊಟ್ಟಿದ್ದು ಸ್ವಲ್ಪವೇ ಎಂದು ಭಾವಿಸಿ ಮುಂದುಗಡೆ ಏನನ್ನೂ 
ಆಡುವುದಿಲ್ಲ ನನ್ನ ಮಿತ್ರನಾದ ಯದುವಂಶಭೂಷಣ ಶ್ಯಾಮ 
ಸುಂದರನು ನಿಜವಾಗಿ - ಸಮುದ್ರವನ್ನೇ ತುಂಬುವ ಸಾಮರ್ಥ್ಯ 
ವಿದ್ಧರೂ ಮೇಘಗಳು ರೈಕನಿಗೆ ಕಾಣಿಸದೆ ಅವನು ಮಲಗಿದಾಗ 
ರಾಶ್ರಿಯಲ್ಲ ಮಳೆಸುರಿಸಿದರೂ ನಾನು ಸ್ವಲ್ಪವೇ ಕೊಟ್ಟಿರುವೆನು. 
ಎಂದುತಿಳಿಯುವಂತೆ, ಆ ಮೇಘಗಳಿಂದಲೂ ಮಿಗಿಲಾದ. 
ಉದಾರನಾಗಿದ್ದಾನೆ. ॥ ೩೪ ॥ 





81 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


527 





ಕಿಂಚಿತ್ಯರೋತ್ಯುರ್ವಪಿ 
ಸುಹೃತ್ಯತಂ ಫಲ್ಲೃಹಿ ಭೂರಿಕಾರೀ | 
ಮಯೋಪನೀತಾಂ ಪೃಥುಕ್ಕಿಕಮುಸ್ಟಿಂ 


ಪ್ರತ್ಯಗ್ರಹೀತ್‌ -ಪ್ರೀತಿಯುತೋ ಮಹಾತ್ಮಾ ॥ ೩೫ ॥ 


ಯತ್ನ್ಪದತ್ತಂ 


ತಕ್ಕೈವ ಮೇ ಸೌಹೃನಸ್ಯಮ್ಮತ್ತೀ 
ಜಾಸ್ಕಂ ಪುನರ್ಜನ್ಮನಿ ಜನ್ಮನಿ ಸ್ಕಾತ್‌ । 
ಮಹಾನುಭಾವೇನ ಗುಣಾಲಯೇನ 


ವಿಷಜ್ಯತಸ್ತತ್ದುರುಷಪ್ರಸಂಗ: 


॥೩೬॥/ 


ಭಕ್ತಾಯ ಚಿತ್ರಾ ಭಗವಾನ್‌ ಹಿ ಸಂಪದೋ 

ರಾಜ್ಯಂ ವಿಭೂತೀರ್ನ ಸಮರ್ಥಯತ್ಯಜಃ 1 
ಅದೀರ್ಫ್ಥಬೋಧಾಯ ಎಚಕ್ಚಣಃ ಸ್ವಯಂ 

ಪಶ್ಯನ್ನಿಪಾತಂ ಧನಿನಾಂ ಮದೋದ್ಧವಮ್‌ ॥೩೭ ॥। 


ಇತಂ ವ್ಯವಸಿತೋ ಬುದ್ಧ್ಯಾ ಭಕ್ತೋತತೀವ ಜನಾರ್ಹನೇ । 
ವಿಷಯಾನ್‌ಜಾಯಯಾತತೃಕ್ರ್ಯನ್‌ ಬುಭುಚೇನಾಶಿಲಂಪಟ: 
1೩೮॥ 


ತಕ್ಕ ವೈ ದೇವದೇವಸ್ಥ ಹರೇರ್ಯಜಪತೇಃ ಪ್ರಭೋಃ | 
ಬ್ರಾಹ್ಮಣಾಃ ಪ್ರಭವೋ ದೈವಂ ನತೇಭ್ಯೋ ವಿದ್ಯತೇ ಪರಮ್‌ 
॥೩೯॥ 


ದೃಷ್ಟ್ವಾ ಸ್ಪತ್ಛತ್ಯೈರಜತಂ ಸರಾಜಿತಮ್‌ | 
ತದ್ದಾ ್ರಾನವೇಗೋದ್ಗ ಢಿತಾಶ್ಮಬಂ ಧನ- 
ಸ್ಪ್ಧಾಮ ಲೇಭ5ಚರತಃ ಸತಾಂ ಗತಿಮ್‌ ॥ ೪೦॥ 


ವಿತದ್ವಹ್ಮಣ್ಯದೇವಸ್ಯ ಶುತ್ವಾ ಬ್ರಹ್ಮಣ್ಯತಾಂ ನರಃ 
ಲಬ್ಧಭಾವೋ ಭಗವತಿ ಕರ್ಮಬಂಧಾದ್ವಿಮುಚ್ಛತೇ 
॥೪೧॥ 





ನನ್ನ ಪ್ರಿಯ ಸಖನಾದ ಶ್ರೀಕೃಷ್ಣನು ಅನಂತವಾಗಿ ಕರುಣಿಸಿ 
ದರೂ ಆಲ್ಪವಂದೇ ಭಾವಿಸುವನು. ಅವನ ಪ್ರೇಮಿಭಕ್ತರು ಆವನಿ 
ಗಾಗಿ ಏನಾದರೂ ಕಿಂಚಿತ್‌ ಕೊಟ್ಟರೂ ಆಪನು ಅಪಾರನೆಂದು 
ಭಾವಿಸಿಕೊಳ್ಳುತ್ತಾನೆ. ನಾನು ಅವನಿಗೆ ಕೇವಲ ಒಂದು ಹಿಡಿ 
ಅವಲಕ್ಕಿಯನ್ನು ಕೊಟ್ಟಿದ್ದು; ಆದರೆ ಉದಾರಶಿರೋಮಣಿಯಾದೆ 
ಶ್ರೀಕೃಷ್ಣನು ಅದನ್ನು ಅತಿದೊಡ್ಡ ಕಾಣಿಕೆ ಎಂದು ಭಾವಿಸಿ ಅತ್ಯಂತ 
ಆದರ. ಪ್ರೀತಿಯಿಂದ ತಿಂದುಬಿಟ್ಟನಲ್ಲ! 3೫ ॥ ಜಸ್ವ-ಜನ್ಮ 
ಗಳಲ್ಲಿಯೂ ನನಗೆ ನನ್ನ ಪ್ರಿಯಸಖನಾದ, ಮಹಾನುಭಾವನಾದ, 
ಸಮಸ್ತ್ರ ಗುಣಗಳಿಗೂ ಏಕಮಾತ್ರ ನಿವಾಸಸ್ಥಾನನಾದ ಶ್ರೀಕೃಷ್ಣ 
ನೊಬ್ಬನ ಸೌಹೃದ, ಸಖ್ಯ, ಮೈತ್ರಿ, ದಾಸ್ಯಗಳು ಲಭಿಸಲಿ, 
ಭಗವಾನ್‌ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿಯೇ ನನ್ನೆ ಅನು 
ರಾಗವು ಬೆಳೆಯುತ್ತಾ ಇರಲಿ. ಅವನ ಪ್ರೇಮಿ ಭಕ್ತರ ಸತ್ಸಂಗ 
ದೊರೆಯುತ್ತಾ ಇರಲಿ ॥ ೩೬ ॥ ಅಜನ್ಮನಾದ ಭಗವಾನ್‌ ಶ್ರೀಕೃಷ್ಣನು 
ಸಂಪತ್ತು ಮುಂತಾದವುಗಳ ದೋಷವನ್ನು ತಿಳಿದಿರುವನು. ದೊಡ್ಡ 
ದೊಡ್ಡ ಶ್ರೀಮಂತರಿಗೆ ಧನಮದದಿಂದ ಉಂಟಾಗುವ ಅಧಜತನ' 
ವನ್ನು ನೋಡುತ್ತಾನೆ. ಆದಕ್ಕಾಗಿ ಅವನು ದೂರದೃಷ್ವಿಯಿಲ್ಲದ ತನ್ನ 
ಭಕ್ತವು ಬಯಸಿದರೂ ನಾನಾ ರೀತಿಯ ರಾಜ್ಯ, ಸಂಪತ್ತು, 
ಐಕ್ವೆರ್ಯ ಮುಂಜಾದವುಗಳನ್ನು ಅವನಿಗೆ ಕೂಡುವುದಿಲ್ಲ ಇದು 
ಅವನ ಪರಮ ಕರುಣೆಯೇ ಆಗಿದೆ. ॥ ೩೭ ॥ ಪರೀಶ್ಡಿತನೇ! 
ಸುದಾಮನು ಹೀಗೆ ತನ್ನ ಬುದ್ಧಿಯಿಂದ ನಿಶ್ಚಯಿಸಿ, ತ್ಯಾಗಪೂರ್ವಕ 
ಅನಾಸಕ್ತಿ ಭಾವದಿಂದ. ತನ್ನ ಪತ್ನಿಯೊಂದಿಗೆ ಭಗವಕ್ಮಗಾದ 
ರೂಪವಾಗಿ ದೊರೆತ ವಿಷಯಗಳನ್ನು ಅನುಭವಿಸತೊಡಗಿದನು. 
ಹೀಗೆ ದಿನದಿಂದ ದಿನಕ್ಕೆ ಆನ ಪ್ರೇಮ-ಭಕ್ತಿಗಳು ಹೆಚ್ಚುತ್ತಲೇ 
ಹೋದವು. ॥ ೩೮ ॥ 

ಪ್ರಿಯ ಪರೀಕ್ಷಿತ್ತನೇ! ದೇವದೇವನೂ, ಭಕ್ಷಭಯಹಾರಿಯೂ, 
ಯಜ್ಞಪತಿಯೂ ಆಡ ಪ್ರಭುವು ಬ್ರಾಹ್ಮಣರನ್ನು ಸಾಕ್ಸಾತ್‌ ತನ್ನ 
ಇಷ್ಟರೇವರೆಂದು ಭಾವಿಸುತ್ತಾನೆ. ಆದಕ್ಕಾಗಿ. ಬ್ರಾಹ್ಮಣರಗಿಂತ 
ಮಿಗಿಲಾದ ಯಾವುದೇ ಪ್ರಾಣಿಯು ಜಗಿನಲ್ಲಿ ಇಲ್ಲ ॥೩೯ ॥ 
ಹೀಗೆ ಭಗವಂತನ ಪ್ರಿಯಮಿತ್ರನಾದ ಸುದಾಮಸು ಯಾರಿಂದಲೂ 
ಜಯಿಸಲ್ಪಡದ ಭಗವಂತನು ತನ್ನೆ ಸೇವಕರಾದ ಭಕ್ತರಿಂದ 
ಜಯಿಸಲ್ಪಸ್ಟರುವುದನ್ನು ಕಂಡು ಅವನ ಧ್ಯಾನದಲ್ಲಿಯೇ ಸದಾ 
ನಿರತನಾಗಿರುತ್ತಿದ್ದನು. ಧ್ಯಾನದ ಆವೇಗದಿಂದ ಅವಿದ್ಯೆಯ ಗಂಟು 
ಕಳಚೆಹೋಗಿ, ಅತ್ಯಲ್ಪ ಸಮಯದಲ್ಲೇ ಸಂತರಿಗೆ ಏಕಮಾತ್ರ 
ಆಶ್ರಯನಾದ ಭಗವಂತನ ಧಾಮನನ್ನು ಸೇರಿದನು. ॥ ೪೦ ॥ 

ಪರೀಕ್ಣಿತನೇ ಬ್ರಾಹ್ಮಣರನ್ನುತನ್ನ ಇಷ್ಟರೇವರೆಂದು ಭಾವಿಸುವ. 
ಭಗವಾನ್‌. ಶ್ರೀಕೃಷ್ಣನ ಈ ಬ್ರಾಹ್ಮಣಭಕ್ಕಿಯನ್ನು ಶೇಳುವವನಿಗೆ 
ಭಗವಂತನ ಚರಣಗಳಲ್ಲಿ ಪ್ರೇಮಭಾವಪು ಉಂಟಾಗಿ, ಅವನು. 
ಕರ್ಮಬಂಧಸದಿಂದ ಬಿಡುಗಡೆ ಹೊಂದುವನು. 1 ೪೧ ॥. 


ಎಂಭತ್ತೊಂದನೆಯ ಅಧ್ಯಾಯವು ಮುಸಿಯಿತು. ॥ ೮೧ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಶಾರಮಹಂಸ್ಕಾಂ ಸಂಹಿತಾಯಾಂ ದಶಮಸ್ಕಂಧೇ ಉತ್ತರಾರ್ಧೇ 
ಪೃಥುಕೋಪಾಖ್ಯಾನಂ ನಾಮ ಏಕಾಶೀತಿತಮೋ5ಧ್ಯಾಯಃ॥ ೮೧ ॥ 
ಪದರದ 


528 


ಶ್ರೀಮದ್ಭಾಗವತ: 


[ಅಧ್ಯಾಯ82 





ಎಂಭತ್ತೆರಡನೆಯ ಅಧ್ಯಾಯ 
ಬಲರಾಮ ಕೃಷ್ಣರು ಗೋಪ-ಗೋಪಿಯರನ್ನು ಸಂಧಿಸಿದುದು 


ಶ್ರೀಶುಕ ಉವಾಚ 
ಅಥೈೆಕದಾ ದ್ವಾರವತ್ಕಾಂ ವಸತೋ ರಾಮಕೃಷ್ಣಮೋಃ | 


ಸೂರ್ಯೊಪರಾಗಃ ಸುಮಹಾನಾಸೀತೃಲ್ಪ್ಷಯೇ ಯಥಾ 
॥೧॥ 


ತಂ ಜ್ಞಾತ್ವಾಮನುಜಾ ರಾಜನ್‌ ಪುರಸ್ತಾದೇವ ಸರ್ವತಃ । 
ಸಮಂತಪಂಚಕಂ ಕ್ಷೇತ್ರಂ ಯಯುಃ ಶ್ರೇಯೋವಿಧಿತ್ಸಯಾ 
॥೨॥ 


ನಿಃಕ್ಪತ್ರಿಯಾಂ ಮಹೀಂ ಕುರ್ವನ್ರಾಮಃ ಶಸ್ತ್ರಭ್ಛತಾಂ ವರಃ | 


ನೃಪಾಣಾಂ ರುಧಿರೌಘೇಣ ಯತ್ರ ಚಕ್ರೇ ಮಹಾಪ್ರದಾನ್‌ 
॥೩॥ 


ಈಚೇ ಚಭಗವಾನ್ತಾಮೋಯತ್ರಾಸ್ಪೃಷ್ಟೋಂಪಿಕರ್ಮಣಾ | 
ಲೋಕಸ್ಯ ಗ್ರಾಹಯನ್ನೀಶೋ ಯಥಾನ್ಯೋ5ಘಾಪನುತ್ತಯೇ 
॥೪॥ 


ಮಹತ್ಯಾಂತೀರ್ಥಯಾತ್ರಾಯಾಂ ತತ್ರಾಗನ್‌ಭಾರತೀ। ಪ್ರಜಾಃ 
ವೃಷ್ಣಯಶ್ಚ್ಚ. ತಥಾಕ್ರೂರವಸುದೇವಾಹುಕಾದಯಃ 
॥ ೫ ॥ 


ಯಯುರ್ಭಾರತ ತತ್‌ ಕ್ಷೇತ್ರಂ ಸ್ಪಮಘಂ ಕೃಪಯಿಷ್ಣವ: । 
ಗದಪ್ರದ್ಯುಮ್ಮಸಾಂಬಾದ್ಯಾಃ. ಸುಚಂದ್ರಶುಕಸಾರಣೈಃ 
॥ ೬॥ 


ಸ್ತೇ5ನಿರುದ್ಧೋ ರಕ್ಷಾಯಾಂ ಕೃತವರ್ಮಾ ಚ ಯೂಥಪಃ | 
ತೇ ರಥೈರ್ದೇವಧಿಷ್ಟ್ಯಾಫೈರ್ಹಯ್ಯಶ್ಚ ತರಲಪ್ಪವೈಃ 
॥ ೭॥ 


ಗಚ್ಛರ್ನದದ್ದಿರಭ್ರಾಚೈರ್ನ್ಯಭಿರ್ವಿದ್ಯಾಧರದ್ಕುಭಃ.. 1 
ವೃರೋಚಂತ ಮಹಾತೇಜಾಃ ಪಥಿ ಕಾಂಚನಮಾಲಿನಃ 
॥೮॥ 


ದಿವೃಸ್ತಗ್ರಸ್ತ್ರ ಸನ್ನಾಹಾಃ ಕಲತ್ತೈಃ ಖೇಚರಾ ಇವ | 
ತತ್ರ ಸ್ನಾತ್ವಾ ಮಹಾಭಾಗಾ ಉಪೋಷ್ಠ ಸುಸಮಾಹಿತಾಃ 
॥ ೯॥ 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕ್ಷಿತನೇ | 
ಹೀಗೆ ಬಲರಾಮ-ಶ್ರೀಕೃಷ್ಣರು ದ್ವಾರಕೆಯಲ್ಲಿ ವಾಸಮಾಡು 
ತ್ರಿದ್ದಾಗೆ ಒಮ್ಮೆ ಪ್ರಳಯಕಾಲದೋವಾದಿಯಲ್ಲಿ ಮಹತ್ತರವಾದ 
ಪೂರ್ಣಗ್ರಾಸ..ಸೂರ್ಯಗ್ರಹಣವು. ಉಂಟಾಗಿತ್ತು. ॥ ೧॥ 
ಪರೀಕ್ಷಿತನೇ! ಇದನ್ನು ಮೊದಲೇ ತಿಳಿದ ಜನರು ತಮ್ಮ ಶ್ರೇಯಃ 
ಪ್ರಾಶ್ತಿಗಾಗಿ ಎಲ್ಲ ಕಡೆಗಳಿಂದಲೂ ಸಮಂತಪಂಚಕ ಕ್ಷೇತ್ರಕ್ಕೆ 
(ಕುರುಕ್ಷೇತ್ರಕ್ಕೆ ಧಾವಿಸಿದರು. ॥ ೨ ॥ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ. 
ಪರಶುರಾಮನು ಭೂಮಂಡಲವನ್ನೇ ಕೃತ್ರಿಯರಿಂದ ರಸಿತವಾಗಿಸಿ 
ರಾಜರ ರಕ್ತದ ಕೋಡಿಯಿಂದಲೇ ದೊಡ್ಡ-ದೊಡ್ಡ ಕುಂಡಗಳನ್ನು 
ನಿರ್ಮಿಸಿದನು. ಅದೇ ಸೃಮಂತಪಂಚಕ ಕ್ಷೇತ್ರವು. 1೩ ॥ 
ಸಾಧಾರಣ ಮನುಷ್ಯನು ತನ್ನ ಪಾಪಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತ. 
ವನ್ನು ಮಾಡಿಕೊಳ್ಳುವಂತೆಯೇ ಸರ್ವಶಕ್ತನಾದ. ಭಗವಾನ್‌ ಪರರು 
ರಾಮನು - ತನಗೂ, ತಾನು ಮಾಡಿದ ಕರ್ಮಕ್ಕೂ ಸಂಬಂಧವಿಲ್ಲ. 
ದಿದ್ದರೂ ಲೋಕಮರ್ಯಾದೆಯನ್ನು ರಕ್ಷಸಿಕ್ಕಾಗಿ ಅಲ್ಲಿಯೇ 
ಮಹಾಯ್ಡಜ್ಜನನ್ನು ಮಾಡಿದ್ದನು. ॥ ೪ ॥ 

ಪರೀಕ್ಷಿತನೇ ಮಹತ್ವಪೂರ್ಣವಾದ ಆ ತೀರ್ಥಯಾತ್ರೆಯ 
ಸಮಯದಲ್ಲಿ ಭಾರತವರ್ಷದ ಎಲ್ಲ ಪ್ರಾಂತಗಳ ಪ್ರಜೆಗಳು 
ಕುರುಕ್ಷೇತ್ರಕ್ಕೆ ಆಗಮಿಸಿದರು. ಅವರಲ್ಲಿ ಅಕ್ರೂರ, ವಸುದೇವ, 
ಉಗ್ರಸೇನನೇ ಮೊದಲಾದ ಹಿರಿಯರೂ, ಗದ, ಪ್ರದ್ಯುಮ್ನ 
ಸಾಂಬರೇ ಮೊದಲಾದ ಬೇರೆ ಯುದವಂಶೀಯರೂ ತಮ್ಮ-ತಮ್ಮ 
ಪಾಪಗಳನ್ನು ನಾಶಮಾಡಿಕೊಳ್ಳಲು ಕುರುಕ್ಬೇತ್ರಕ್ಕೆ ಬಂದಿದ್ದರು. 
ಪ್ರದ್ಯುಮ್ನನಂದನ ಅನಿರುದ್ಧ ಮತ್ತು ಯಾದವ ಸೇನಾಪತಿ ಕೃತ 
ವರ್ಮ ಇವರಿಬ್ಬರೂ ಸುಚಂದ್ರ, ಶುಕ ಸಾರಣ ಮೊದಲಾದವ 
ರೊಡನೆ. ನಗರದ ರಕ್ಷಣೆಗಾಗಿ ದ್ವಾರಕೆಯಲ್ಲೇ ಉಳಿದರು. 
ಯಾದವರು ಮೊದಲೇ ಸ್ವಭಾವದಿಂದ ಪರಮ ತೇಜಸ್ವಿಗಳಾಗಿ 
ದ್ದರು. ಈಗ ಕೊರಳಲ್ಲಿ ಚನ್ನದ ಸರಗಳನ್ನು ಪುಷ್ಪಣಾರಗಳನ್ನೂ 
ಬಹುಮೂಲ್ಯ ವಸ್ತಗಳನ್ನು ಕವಚಗಳನ್ನು ಧರಿಸಿ ಅವರ ಶೋಭೆ. 
ಇನ್ನೂ ಹೆಚ್ಚಾಗಿತ್ತು. ಅವರೆಲ್ಲರೂ ದೇವತೆಗಳ ವಿಮಾನಕ್ಕೆ ಸದೃಶ. 
ವಾದ ರಥಗಳಲ್ಲಿಯೂ, ಸಮುದ್ರದ ಅಲೆಗಳಂತೆ ಚಲಿಸುವ 
ಕುದುರೆಗಳ ಮೇಲೆಯೂ, ಮೇಘಸದೃಶವಾದ ಘೀಳಡುತ್ತಿದ್ದ. 
ಆನೆಗಳ ಮೇಲೆಯೂ, ವಿದ್ಯಾಧರರಿಗೆ ಸದೃಶರಾದ ಮನುಷ್ಯರಿಂದ 
ಒಯ್ಯಲ್ಪಡುತ್ತಿದ್ದ ಪಲ್ಲಕ್ಕಿಗಳ ಮೇಲೆಯೂ ತಮ್ಮ-ತಮ್ಮಮಡದಿಯ 
ರೊಂದಿಗೆ ಕುಳಿತು. ಸ್ವರ್ಗದ ದೇವತೆಗಳಂತೆಯೇ ಯುತ್ರೆ 
ಮಾಡಿದರು. ಮಹಾಭಾಗ್ಯಶಾಲಿಗಳಾದ ಯದುವೀಯರು | 
ಕುರುಕ್ಷೇತ್ರಕ್ಕೆ ತಲುಪಿ ಏಕಾಗ್ರತೆಯಿಂದ ಪುಣ್ಯತೀರ್ಥದಲ್ಲಿ ಸ್ನಾನ 
ಮಾಡಿ ಉಪವಾಸದಿಂದಿದ್ದು ಗ್ರಹಣದ ಪರ್ವಕಾಲವನ್ನು ನಿರೀಕ್ಷ 
ತ್ತಿದ್ದರು. ॥ ೫-೯ ॥ 





82 ಅಧ್ಯಾಯ] ಪಶಮಸ್ಕಂಧ (ಉತ್ತರಾರ್ಧ) 529. 
ಜ್ರಾಹ್ಮಣೇಭ್ಯೋಪದುರ್ಧೇನೂರ್ವಾಸ್ರಗ್ರುಕ್ಳಮಾಲಿನೀಃ । | ಸೂರ್ಯಗ್ರಹಣವು ಪ್ರಾರಂಭವಾಗುತ್ತಲೇ ವಸ್ತೆಗಳಿಂದಲೂ. 
ರಾಮಹ್ರದೇಷು/ ವಿಧಿನತ್ಪುನರಾಪತ್ವ .. ವೃಷ್ಟಯ: | ಪುಷ್ಪಮಾರಿಕೆಗಳಿಂದಲೂ ಮತ್ತು ಚಿನ್ನದ ಸರಗಳಿಂದಲೂ ಸಮ 

1 ೧೦ ॥ | ಲಂ್ಮತವಾದ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನಮಾಡಿದರು. 


ವದು! ಸ್ವನ್ನಂ ದ್ವಿಜಾಗ್ರೈ್ಯಃ ಕೃಷ್ಣೇ ನೋ ಭ್ತಿರ್ತ ತ! 
ಸ್ವಯಂ ಚ ತದನುಜ್ಗಾತಾ ವೃಷ್ಣಯಃ ಕೃಷ್ಣದೇವತಾಃ 


॥೧೧॥ 


ಭುಕ್ತ್ಯೋಪನಿವಿಶು: ಕಾಮಂ ಸ್ತಿಗ್ರಕ್ಪಾಯಾಂಘ್ರಿಪಾಂ್ರಿಷು | 
ತತ್ರಾಗತಾಂಸ್ತೇ ದದೃಶುಃ ಸುಹೃತ್ತಂಬಂಧಿನೋ ನೃಹಾನ್‌ 
॥೧೨॥ 


ಮತ್ತೋಶೀನರಕೌಸಲ್ಯವಿದರ್ಭಕುರುಸ್ಫಂಜಯಾನ್‌ ॥ 
ಕಾಂಭೋಜಕ್ಕೆಕಯಾನ್ಯದ್ರಾನ್‌ ಕುಂತೀನಾನರ್ತಕೇರಲಾನ್‌ 
॥೧೩॥ 


ನ್ಯಾಂಶ್ಚೈವಾತ್ಮಪಕ್ಷೀಯಾನ್‌ ಪರಾಂಶ್ಚ ಶತಶೋ ನೃಪ 
ಸಂದಾದೀನ್ನುಷ್ಕದೋ ಗೋಪಾನ್‌ ಗೋಪಿತ್ಟೋತ್ತಂಚಿತಾಶ್ಮಿಯ್‌ 


॥೧೪॥ 


ಅನ್ಯೋನ್ಯಸಂದರ್ಶನಹರ್ಹರಂಹಸಾ 
ಪ್ರೋತ್ಸುಲ್ಲಹೃದಕ್ಷಸರೋರುಹಶ್ರಿಯ 1 
ಅಶ್ವಿಷ್ಯ. ಗಾಢಂ. ನಯನೈಃ ಸ್ರವಜ್ಞಲಾ 
ಹೃಷ್ಠತ್ತ್ವಚೋ ರುದ್ಧಿರೋ ಯಯುರ್ಮುದಮ್‌ ॥ ೧೫ ॥ 


ಸ್ತ್ರಯಸ್ಜ ಸಂವೀಕ್ವ್ವ ಮಿಥೋಡತಿಸೌಹೃದ- 
ಸ್ಥಿತಾಮಲಾಪಾಂಗದೃಶೋಇಭಿರೇಭಿರೇ । 

ಸ್ಪಚೈಃ. ಸ್ಪನಾನ್ಯುಂಕುಮಪಂಕರೂಪಿತಾನ್‌ 
ನಿಹತ್ಯ ದೋರ್ಭಿಃ ಪ್ರಣಯಾಶ್ರುಲೋಚನಾಃ ॥ ೦೬ ॥ 


ತತೋಂಭಿನಾದ ತೇ ವೃದ್ಧಾನೃವಿಷ್ಟೆರಭಿವಾದಿತಾಃ । 
ಸ್ವಾಗತಂ ಕುಶಲಂ ಹೃಷ್ಟಾ ಚಕ್ರುಃ ಕೃಷ್ಣಥಾ ಮಿಥ: 
॥೧೭॥ 


ಗ್ರಹಣದ ಮೋಕ್ಟವಾಗುತ್ತಲೇ ಅವರು ಪರಶುರಾಮನಿಂದ 
ನಿರ್ಮಿತವಾದ ಕುಂಡಗಳಲ್ಲಿ ಯಾದವರು ವಿಧಿತತ್ವಾಗಿ ಸ್ನಾನ 
ಮಾಡಿದರು ಹಾಗೂ ಸಸ್ತಾ್ವರಾದ ಬ್ರಾಹ್ಮಣರಿಗೆ ಮೃಷ್ಟನನನ್ನು 
ಭೋಜನ ಮಾಡಿಸಿ, ಶ್ರೀಕೃಷ್ಣನಲ್ಲಿ ತಮಗೆ ಅಚಲವಾದ ಭಕ್ತಿ 
ಇರುವಂತೆ ಆಶೀರ್ವದಿಸಬೇಕೆಂದು ಬ್ರಾಹ್ಮಣರಲ್ಲಿ ಪ್ರಾರ್ಥಿಸಿದರು. 
ಭಗವಾನ್‌ ಶ್ರೀಕೃಷ್ಣನನ್ನೇ ತಮ್ಮ ಆದರ್ಶ ಮತ್ತು ಇಷ್ಟದೇವನೆಂದು 
ತಿಳಿದಿರುವ ಯದುವಣೀಯರು ಬ್ರಾಹ್ಮಣರಿಂದ ಅನುಮತಿ 
ಪಡೆದು ಭೋಜನಮಾಡಿದರು. ಮತ್ತೆ ದಟ್ಟವಾದ ಮರಗಳ ಕಳಗೆ. 
ತಂಪಾದ ನೆರಳಲ್ಲಿ ತಮ್ಮ-ತಮ್ಮ ಇಚ್ಛಾರುಸಾರವಾಗಿ ಬಿಡಾರ 
ಗಳನ್ನು ನಿರ್ಮಿಸಿಕೊಂಡು ವಿಶ್ರಮಿಸಿದರು. ಪರೀಶ್ಚಿಶನೇ! ಹೀಗೆ 
ವಿಶ್ರಾಂತಿ ಪಡೆದು ಯಾದವರು ಅಕ್ಲಿಗೆ ಬಂದಿದ್ದ ತಮ್ಮ ಸುಹೃದ 
ರನ್ನು ಸಂಬಂಧಿಗಳನ್ನು ಸಂದರ್ಶಿಸತೊಡಗಿದರು. ॥ ೧೦-೧೨ ॥ 
ಅಲ್ಲಿಗೆ ಮತ್ಸ್ಯ, ಉಶೀನರ, ಕೋಸಲ, ವಿದರ್ಭ, ಕುರು, ಸೃಂಜಯ, 
ಕಾಂಭೋಜ, ಕೈಕಯ, ಮದ್ರ, ಕುಂತಿ, ಆನರ್ತ, ಕೇರಳ, 
ಹಾಗೆಯೇ ಬೇರೆ ಅನೇಕ ದೇಶದ ತಮ್ಮ ಪಕ್ಷದ ಮತ್ತು ಶತ್ರುಪಕ್ಚದ 
ನೂರಾರು ರಾಜರು ಬಂದಿದ್ದರು. ಪರೀಕ್ಷಿತನೇ। ಇದಲ್ಲದೆ ಪರರು 
ಹಿತೈಷಿ ನಂದರಾಜ ಮೊದಲಾದ ಗೋಪಾಲಕರೂ ಮತ್ತು 
ಭಗವಂತನ ದರ್ಶನಕ್ಕಾಗಿ ಎಷ್ಟೋ ಕಾಲದಿಂದ ಉತ್ಕಿಂತಿತರಾದ 
ಗೋಪಿಯರೂ ಅಲ್ಲಿಗೆ-ಬಂದಿದ್ದರು. ಯಾದವರು ಇವರೆಲ್ಲರನ್ನೂ 
ನೋಡಿದರು. ॥ ೧೩-೧೪ ॥ ಪರೀಕ್ಷತನೇ! ಪರಸ್ಪರ ದರ್ಶನ, 
ಮಿಲನೆ, ವಾರ್ತಾಲಾಶದಿಂದ ಎಲ್ಲರಿಗೂ ಬಹಳ ಆನಂದ 
ವಾಯಿತು. ಎಲ್ಲರ ಹೃದಯ-ಕಮಲ ಹಾಗೂ ಮುಖ-ಕಮಲಗಳು. 
ವರು, ಅವರ ಕಣ್ಣುಗಳಲ್ಲಿ ಆನಂದಾಶ್ರುಗಳು ಸುರಿಯುತ್ತಿದ್ದವು. 
ರೋಮಾಂಚನವುಂಟಾಗಿ ಪ್ರೇಮೋದ್ರೇಕದಿಂದ ಗಂಟಲು ಬಿಗಿದು. 
ಕೊಂಡಿತು. ಸಮಸ್ತರೂ. ಆನಂದ ಸಾಗರದಲ್ಲಿ ಮುಳುಗಿ. 
ಹೋದರು. ॥ ೧೫ ॥ ಪುರುಷರಂತೆಯೇ ಸ್ವ್ರೀಯರೂ ಪರಸ್ಪರ 
ಒಬ್ಬರನ್ನೊಬ್ಬರನ್ನು ನೋಡಿ ಪ್ರೇಮಾನಂದಭರತರಾದರು. ಅವರು. 
ಆತ್ಯಂತ ಸೌಹಾರ್ದಭಾವವನ್ನು ಸೂಚಿಸುತ್ತಾ ಮಂದಹಾಸವನ್ನು 
ಬೀರುತ್ತಾ ಕಡೆಗಣ್ಣನೋಟದಿಂದ ಅನುರಾಗವನ್ನು ವ್ಯಕ್ತಪಡಿಸುತ್ತಾ 
ಆನಂದಿಸಿದರು. ಒಬ್ಬರನ್ನೊಬ್ಬರು ಬಿಗಿದ್ಟಿಕೊಂಡಾಗ ಕುಂಕುಮ 
ಲಿಪ್ತವಾದ ಕುಚೆಗಳಿಂದ ಕುಚಗಳನ್ನು ಸಂಘಟಸುತ್ತಾ, ಆನಂದ 
ಬಾಷ್ಟವನ್ನು ಸುರಿಸುತ್ತಾ ನಲಿದಾಡಿದರು. ॥ ೧೬ ॥ ಅನಂತರ 
ತಮಗಿಂತ ಹಿರಿಯರಿಗೆ ನಮಸ್ಕರಿಸಿದರು ಮತ್ತು ತಮಗಿಂತ 
ಕಿರಿಯವರಿಂದ ನಮಸ್ಕಾರ ಸ್ವೀಕರಿಸಿದರು. ಆವರು ಸರಸ್ಥರ 
ಸ್ವಾಗತಿಸುತ್ತಾ, ಕ್ಷೇಮನಮಾಚಾರವನ್ನು ಕೇಳಿಕೊಂಡು ಮತ್ತೆ 
ಶಿಕೃಷ್ಣನ ಮಧುರ. ಲೀಲೆಗಳನ್ನು ಒಬ್ಬರು ಮತ್ತೊಬ್ಬರಗೆ 
| ಹೇಳಿಕೊಳ್ಳತೊಡಗಿದರು. ॥ ೧೭ ॥ 





530 


ಶ್ರೀಮದ್ಭಾಗವತ 


[ಅಧ್ಯಾಯ 82 





ಪೃಥಾ ಭ್ರಾತೃನ್ರಸ್ಫರ್ವೀಕ್ಷ್ಯ ತತ್ತುಶ್ರಾನಿತಿರಾವಪಿ । 

ಭ್ರಾತೃಪತ್ನೀರ್ಮುಕುಂದಂ ಚ ಜಹೌ ಸಂಕಥಯಾ ಶುಚಃ 
॥ ೧೮॥ 

ಕುಂತ್ಕುವಾಚ 

ಆರ್ಯ ಭ್ರಾತರಹಂ ಮನ್ಯೇ ಆತ್ಮಾನಮತ್ಯತಾಶಿಸಮ್‌ ॥ 

ಯದ್ವಾ ಆಸತ್ಸು ಮದ್ವಾರ್ತಾಂ ನಾನುಸ್ಥರಥ ಸತ್ತಮಾ: 
॥೧೯॥ 

ಸುಹೃದೋ ಜ್ಞಾತಯಃ ಪುತ್ರಾ ಭ್ರಾತರಃ ಪಿತರಾವಪಿ | 

ನಾನುಸ್ಥರಂತಿ ಸ್ವಜನಂ ಯಸ್ಯ ದೈವಮದಕ್ಷಿಣಮ್‌ 
॥೨೦॥ 

ವರುದೇವ ಉವಾಚ 


ಅಂಬ ಮಾಸ್ಕಾನಸೂಯೇಥಾ ದೈವಕ್ರೀಡನಕಾನ್ನರಾನ್‌ । 
ಸ್ಯ ಹಿ ವಶೇ ಲೋಕ; ಕುರುತೇ ಕಾರ್ಯತೇಂಥವಾ 
॥೨೧॥ 
ಕಂಸಪ್ರತಾಪಿತಾಃ ಸರ್ವೇವಯಂ ಯಾತಾ ದಿಶಂ ದಿಶಮ್‌ । 
ಏತರ್ಹ್ಯೇವ ಪುನಃ ಸ್ವಾನಂ ದೈವೇಣಾಸಾದಿತಾಃ ಸ್ನಸಃ 
ನ್‌ ॥೨೨॥ 
ಶ್ರೀಡುಕ ಉವಾಚ 
ವಸುದೇವೋಗ್ರಸೇನಾದ್ಮೈರ್ಯದುಭಿಸ್ಟೇ5ರ್ಚಿತಾ ನೃಪಾಃ 
ಆಸನ್ನಚ್ಯುತಸಂದರ್ಶಪರಮಾನಂದನಿರ್ವೃತಾಃ 
11 ೨೩ ॥ 
ಭೀಷ್ಮೋ ದ್ರೋಣೋರಂಬಿಕಾಪುತ್ರೋ ಗಾಂಧಾರೀಸಸತಾತಥಾ। 
ಸದಾರಾಃಪಾಂಡವಾಃಕುಂತೀ ಸೃಂಜಯೋ ವಿದುರಃ ಕೃಷ; 
॥೨೪॥ 
ಕುಚಿಭೋಜೋ ವಿರಾಟಶ್ಚ ಭೀಷ್ಮಕೋ ನಗ್ಗಜಿಸ್ಠಹಾನ್‌ । 
ಪುರುಜಿದ್ಧುಹದಃ ಶಲ್ಯೋ ಧೃಷ್ಟಕ್ರೇತುಃ ಸ ಕಾಶಿರಾಟ್‌ 
॥॥ ೨೫ ॥ 
ದಮಘೋಷೋ ವಿಶಾಲಾಕ್ಟೋ ಮೈಥಿಲೋ ಮದ್ರಕೇಕಯೌ 
ಯುಧಾಮನ್ಯುಃ ಸುಶರ್ಮಾ ಚ ಸಸುತಾ ಬಾಹ್ಗಿಕಾದಯಃ 
॥೨೬॥ 
ರಾಜಾನೋ ಯೇ ಚ ರಾಜೇಂದ್ರ ಯುಧಿಷ್ಠಿರವನುದ್ರತಾಃ । 
ಶ್ರೀನಿಕೇತಂ ವಪುಃ ಶೌರೇಃ ಸಸ್ರಕಂ ವೀಕ್ಷ್ಯ ವಿಸ್ಥಿತಾಃ 
॥೨೭॥ 
ಅಥ ತೇ ರಾಮಕೃಷ್ಣಾಭ್ಯಾಂಸಮ್ಯಕ್‌ ಪ್ರಾಪ್ತಸಮರ್ಹಣಾಃ । 
ಪ್ರಶಶಂಸುರ್ಮುದಾ ಯುಕ್ತಾ ವೃಶ್ಟೀನೃಷ್ಗಪರಿಗ್ರಹಾನ್‌ 
॥೨೮॥ 





ಪರೀಕ್ಚಿತನೇ| ಕುಂತಿಯು ವಸುದೇವನೇ ಮೊದಲಾದ ತನ್ನ 
ಸಹೋದರ-ಸಹೋದರಿಯರನ್ನೂ ಅವರ ಪುತ್ರರನ್ನೂ ತಂದೆ 
ತಾಯಿ, ಅತ್ತಿಗೆಯರನ್ನು ಹಾಗೂ ಭಗವಾನ್‌ ಶ್ರೀಕೃಷ್ಣನನ್ನು ನೋಡಿ, 
ಅವರೊಂದಿಗೆ ಮುತಾಡಿ ತನ್ನ ದುಃಖವೆಲ್ಲನನ್ನೂ ಮರೆತಳು/೧೮ 

ಕುಂತಿಯು ವಸುಜೇವನಲ್ಲಿ ಹೇಳಿದಳು - ಅಣ್ಣಾ! ನಾನು 
ನಿಜವಾಗಿಯೂ ನಿರ್ಧಾಗ್ಯಕೇ ಸರಿ. ನನ್ನ ಒಂದೂ ಆಸೆ ಈಡೇರಲಿಲ್ಲ. 
ನಿಮ್ಮಂತಹ ಸಾಧು-ಸ್ವಭಾವದ ಸಜ್ಜನ ಸಹೋದರರೂ ಆಪತ್ತಿನಲ್ಲಿ 
ಸಿಕ್ಕಿಕೊಂಡ ನನ್ನ ಸಮಾಚಾರವನ್ನು ಸ್ಥರಿಸಲೇ ಇಲ್ಲ ಇದಕ್ಕಿಂತ. 
ಮಿಗಿಲಾದ ದುಃಖದ ಮಾತೆಇಿರಬಹುದು? ॥ ೧೯ ॥ ಅಣ್ಣಾ! 
ಪೈವವು ಪ್ರತಿಕೊಲವಾದಾಗ ಅಂತಹವರನ್ನು ಸ್ವಜನರು, ಸಂಬಂಧಿ 
ಗಳು, ಪುತ್ರರು, ತಂದೆ-ತಾಯಿಗಳು, ಸಹೋದರರು ಮರೆತು. 
ಬಿಡುತ್ತಾರೆ. ಇದರಲ್ಲಿ ನಿಮ್ಮದೇನೂ ದೋಷವಲ್ಲ ॥ ೨೦ ॥ 

ವಸುದೇವನು ಹೇಳಿದನು - ತಂಗೀ | ಬೇಸರಪಡಬೇಡ. 
ನಮ್ಮಿಂದ ಬೇರೆ ಎಂದು ಎಣಸಬೇಡ. ಮನುಷ್ಯರೆಲ್ಲರೂ ದೈವದ 
ಕೈಯ ಆಟದ ಗೊಂಬೆಗಳು. ಈ ಸಂಪೂರ್ಣ ಜಗತ್ತು ಈಶ್ವರನ 
ಅಧೀನದಲ್ಲಿದ್ದು ಕರ್ಮಮಾಡುತ್ತಾ ಅದರ ಫಲನನ್ನು ಅನುಭವಿ 
ಸುತ್ತಾರೆ. ॥ ೨೧॥ ಸಹೋದರಿ ಕಂಸನ ಉಪಟಳದಿಂದ 
ನಾವಲ್ಲರೂ ದಿಕ್ಕಾಪಾಲಾಗಿ ಹೋಗಿದ್ದೆವು. ಈಶ ಕೃಪೆಯಿಂದ 
ನಾವೆಲ್ಲರೂ ಪುನಃ ನಮ್ಮ-ನಮ್ಮ ಸ್ವಾನವನ್ನು ಹೊಂದಿ ಕೆಲವೇ 
ದಿನಗಳಾಗಿವೆ. ॥ ೨೨ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ! 
ವಸುದೇವ, ಉಗ್ರಸೇನರೇ ಮೊದಲಾದ ಯಾದವರು ಇಲ್ಲಿಗೆ 
ಬಂದಿರುವ ಎಲ್ಲ ರಾಜರನ್ನೂ ಯಥೋಚಿತೆ ನಮಸ್ಕಾರ 
ಮಾಡಿದರು. ಅವರೆಲ್ಲರೂ ಭಗವಾನ್‌ ಶ್ರೀಕೃಷ್ಣನ ದರ್ಶನವನ್ನು 
ಪಡೆದು ಪರಮಾನಂದಭರಿತರಾಗಿ ಶಾಂತಿಯನ್ನು ಅನುಭವಿಸಿ 
ದರು. ॥ ೨೩, ॥/ ಪರೀಕ್ಷಿತನೇ | ಪಿಶಾಮಹ ಭೀಷ್ಮರು, ದ್ರೋಣಾ 
ಚಾರ್ಯರು, ಧೃತರಾಷ್ಟ್ರ ದುರ್ಯೊಧನಾದಿ ಪತ್ರರೊಂದಿಗೆ 
ಗಾಂಧಾರಿ, ಪತ್ನಿಯರೊಂದಿಗೆ ಯುಧಿಷ್ಠಿರನೇ ಮೊದಲಾದ 
ಪಾಂಡವರು, ಕುಂತೀ, ಸೃಂಜಯ, ಎದುರ, ಕೃಪಾಜಾರ್ಯರು, 
ಕುಂತಿಭೋಜ, ವಿರಾಟ, ಭೀಷ್ಮಕ್‌ ಮಹಾರಾಜ ನಾಗ್ದಚತ್ತು, 
ಪುರುಜತ್ತು, ದ್ರುಪದ. ಶಲ್ಯ, ಧೃಷ್ಟಕೇತು, ಕಾಶೀರಾಜ್ಯ 
ದಮಘೋಷ, ವಿಶಾಲಾಕ್ಷ್ನ ಮಿಥಿಲಾಸರೇಶ,.ಮದ್ರರಾಜ, 
ಕೇಕಯನರೇಶ, ಯುಧಾಮನ್ಯು, ಸುಶರ್ಮಾ, ತನ್ಮು ಪತ್ರ 
ರೊಂದಿಗೆ ಬಾಹ್ಗೀಕ ಹಾಗೂ ಇತರ ಯುಧಿಷ್ಠಿರನ ಅನುಯಾಯಿ 
ಗಳಾದ ರಾಜರು - ಹೀಗೆ ಇವರೆಲ್ಲರೂ ರಾಣಿಯರೊಡಗೂಡಿದ್ದ 
ಭಗವಾನ್‌ ಶ್ರೀಕೃಷ್ಣನ ಪರಮಸುಂದರ ಶ್ರೀನಿಕೇತನ ದಿವ್ಯಮಂಗಳ 
ವಿಗ್ರಹವನ್ನು ನೋಡಿ ಅತ್ಯಂತ ವಿಸ್ಥಿತರಾದರು. ॥ ೨೪-೨೭ ॥ 
ಈಗ ಅವರೆಲ್ಲರೂ ಬಲರಾಮ -ಶ್ರೀಕೃಷ್ಣರಿಂದ ಯಥೋಚಿತವಾದ. 
ಸಮ್ಮಾನವನ್ನು ಪಡೆಯು ಅತ್ಯಾನಂದದಿಂದ ಕ್ರಕೃ್ಟಸನ್ನು, ಅಮನ 
ಸ್ವಜನ ಯದುವಂಶೀಯರನ್ನೂ ಪ್ರಶಂಸಿತೊಡಗಿದರು. ॥ ೨೮ ॥ 


82 ಅಧ್ಯಾಯ] 


ದಶಮಸ್ಯಂಧ (ಉತ್ತರಾರ್ಧ) 


531 





ಅಹೋ ಭೋಜಪತೇ ಯೂಯಂ ಜನ್ಮಭಾಜೋ ನೃಣಾಮಿಹ । 
ಯತ್ನಶೃಥಾಸಕ್ಕತ್ಯಷ್ಣಂ ದುರ್ದರ್ಶಮಪಿ ಯೋಗಿನಾಮ್‌. 
॥೨೯॥ 


ಯದ್ವಿಶ್ರುತಿಃ ಶ್ರುತಿನುತೇದಮಲಂ ಪುನಾತಿ 
ಪಾದಾವನೇಜನಪಯಶ್ಚ ವಚಶ್ಚ ಶಾಸ್ತ್ರಮ್‌ । 

ಭೂಃಕಾಲಭರ್ಜಿತಭಗಾಪಿ ಯದಂಘ್ರಿಪದ್ಧ- 
ಸ್ಪರ್ಶೊತ್ಪಶಕ್ಕಿರಭಿವರ್ಷತಿ ನೋಂಖಿಲಾರ್ಥಾನ್‌ ॥ ೩೦ ॥ 





ತದ್ದರ್ಶನಸ್ಪರ್ಶನಾನುಪಥಪ್ರಜಲ್ಪ- 
ಯೌನಸಪಿಂಡಬಂಧ:ಃ 1 
ಯೇಷಾಂ ಗೃಹೇ ನಿರಯವರ್ತನಿ ವರ್ತತಾಂವಃ 
ಸ್ಪರ್ಗಾಪವರ್ಗವಿರಮಃ ಸ್ವಯಮಾಸ ವಿಷ್ಣು: ॥ ೩೧ ॥ 
ಶ್ರೀಶುಕ ಉವಾಚ 
ನಂದಸ್ವತ್ರ ಯದೂನ್ವಾಹ್ವಾನ್‌ ಜ್ಞಾತ್ಯಾಕೃಷ್ಣಪರೋಗಮಾನ್‌ । 
ತತ್ರಾಗಮದ್ಭೃತೋ ಗೋಪೈರನಜಸಾರ್ಥ್ಯೈರ್ದಿದ್ಛಕ್ಷಯಾ 
॥೩೨॥ 


ತಂ ದೃಷ್ಟ್ವಾವೃಷ್ಣಯೋ ಹೃಷ್ಟಾಸ್ಪನ್ನು ಪ್ರಾಣಮಿವೋತ್ಠಿತಾಃ॥ 
ಪರಿಷಸ್ಚಜಿರೇ .. ಗಾಢಂ... ಚಿರದರ್ಶನಕಾತರಾಃ 
॥೩೩॥। 


ವುದೇವಃ ಪರಿಷ್ಟಜ್ಯ ಸಂಪ್ರೀತಃ ಪ್ರೇಮವಿಹ್ಟಲಃ । 
ಸ್ಥರನ್‌ ಕಂಸಕೃತಾನ್‌ ಕ್ಲೇಶಾನ್‌ ಪುತ್ರನ್ಯಾಸಂ ಚ ಗೋಕುಲೇ 
॥೩೪॥ 





ಅವರೆಲ್ಲರೂ ಪ್ರಧಾನವಾಗಿ ಉಗ್ರಸೇನನನ್ನು ಸಂಬೋಧಿಸುತ್ತಾ 
ಹೇಳತೊಡಗಿದರು - “ಭೋಜರಾಜ ಉಗ್ರಸೇನನೇ | ಮನುಷ್ಯ 
ಲೋಕದಲ್ಲಿ ಜನ್ಮತಾಳಿರುವ ನಿಮ್ಮ ಜೀವನವೇ ನಿಶ್ಚಯವಾಗಿ 
ಧನ್ಯವಾಗಿದೆ. ಸಾರ್ಥಕವಾಗಿದೆ. ಏಕೆಂದರೆ, ದೊಡ್ಡ-ದೊಡ್ಡ. 
ಯೋಗಿಗಳಿಗೂ ದರ್ಶನಕ್ಕೆ ದುರ್ಲಭನಾದ ಶ್ರೀಕೃಷ್ಣನನ್ನು 
ನೀವೆಲ್ಲರೂ ನಿತ್ಯ-ನಿರಂತರವಾಗಿ ನೋಡುತ್ತಾ ಇದ್ದೀರಿ. ॥ ೨೯ ॥ 
ವೇದಗಳು ಆತ್ಮಾದರದಿಂದ ಭಗವಾನ್‌ ಶ್ರೀಕೃಷ್ಣನ ಕೀರ್ತಿಯನ್ನು 
ಕೊಂಡಾಡುತ್ತವೆ. ಅವನ ಚರಣೋದಕ ಗಂಗೆಯು, ಅವನ 
ವಾಣಿಯಾದ (ಗೀತೆಯು) ಶಾಸ್ತ್ರವ್ರು ಮತ್ತು ಅನನ ಮಂಗಳ. 
ಕೀರ್ತಿಯು ಈ ಜಗತ್ತನ್ನುಪಾವನಗೊಳಿಸುತ್ತಿದೆ. ಕಾಲಜಾಧಿತವಾಗಿ. 
ಪೃಥಿವಿಯ ಸೌಭಾಗ್ಯವೆಲ್ಲವೂ ನಾಶವಾಗಿ ಹೋಗಿಸ್ತು, ಆದರೆ. 
ಆವನ ಚರಣಕಮಲಗಳ ಸ್ಪರ್ಶಸುಖವನ್ನು ಪಡೆದು ಭೂದೇವಿಯೂ 
ಸರ್ವಸಮರ್ಥಳಾಗಿ ನಾವು ಅಶೇಕ್ಷಿಸಿದುದೆಲ್ಲವನ್ನೂ ಮಳೆಗರೆ. 
ಯುತ್ತಿದ್ದಾಳೆ. ॥ ೩೦ ॥ ಉಗ್ರಸೇನನೇ | ಅಂತಹ ದೇವ-ದೇವ 
ನಾದ ಶ್ರೀಕೃಷ್ಣನೊಡನೆ ನಿಮಗೆ ವಿವಾಹಸಂಬಂಧ ಹಾಗೂ ಗೋತ್ರ 
ಸಂಬಂಧವೂ ಇದೆ. ಇಷ್ಟೇ ಅಲ್ಲ; ನೀವೆಲ್ಹರೂ ಯಾವಾಗಲೂ 
ಅವನನ್ನು ದರ್ಶಿಸುತ್ತಾ, ಸ್ಪರ್ಶಿಸುತ್ತಾ ಇರುವಿರಿ. ಅವನೊಡನೆ 
ನಡೆಯುವಿರಿ, ಮಾತನಾಡುವಿರಿ, ಮಲಗುವಿರಿ, ಕುಳಿತುಕೊಳ್ಳು. 
ವಿರಿ, ಊಟ-ತಿಂಡಿಗಳನ್ನು ಮಾಡುತ್ತಿರುವಿರಿ. ನೀವು ನರಕಕ್ಕೆ. 
ದಾರಿಯಾದ ಸಯಾರಣಾಗರದಲ್ಲಿ ಬಿದ್ದು ತೊಳಲುತ್ತಿದ್ದರೂ 
ನಿಮ್ಮ ಮನೆಯಲ್ಲಿ ಸರ್ವವ್ಯಾಪಕನಾದ ಭಗವಾನ್‌ ವಿಷ್ಣುವು 
ಮೂರ್ತಿಮಂತನಾಗಿ ನಿವಾಸಮಾಡಿದ್ದಾನೆ. ಅವನ ದರ್ಶನ 
ಮಾತ್ರದಿಂದಲೇ ಸ್ವರ್ಗ-ಮೋಕ್ಷಗಳ ಅಭಿಲಾಷೆಗಳೂ ಇಲ್ಲ 
ವಾಗುತ್ತವೆ.” ॥೩೧॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ! 
ಶ್ರೀಕೃಷ್ಣನೇ ಮೊದಲಾದ ಯಾದವರು ಕುರುಕ್ಷೇತ್ರಕ್ಕೆ ಆಗಮಿಸಿರು 
ವರು ಎಂದು ಕೇಳಿದ ನಂದಗೋಷನು ಗೋಪಾಲರೊಂದಿಗೆ ತಮ್ಮ 
ಸಾಮಗ್ರಿಗಳನ್ನು ಎತ್ತಿನ ಗಾಡಿಗಳಲ್ಲಿ ಹೇರಿಕೊಂಡು ತಮ್ಮ ಪ್ರಿಯ 
ಪುತ್ರರಾದ ಶ್ರೀಕೃಷ್ಣ ಬಲರಾಮರನ್ನು ನೋಡರಿಕ್ಕಾಗಿ ಅಲ್ಲಿಗೆ 
ಬಂದರು. ॥ ೩೨ ॥ ನಂದರಾಜ ಮೊದಲಾದ ಗೋಪಾಲರನ್ನು 
ನೋಡಿ ಸಮಸ್ವ ಯಾದವರು ಆನಂದಕುಂದಿಲರಾದರು. ಮೃತ. 
ಶರೀರದಲ್ಲಿ ಪ್ರಾಣಸಂಚಾರವಾದಂತೆ ಲಗುಬಗೆಯಿಂದ ಎದ್ದು 
ನಿಂತರು, ಪರಸ್ಪರ ಅವರು ಒಬ್ಬರನ್ನೊಬ್ಬರು ಭೇಟಿಯಾಗಲು 
ಬಹಳ ದಿನಗಳಿಂದ ಕಾತುರರಾಗಿದ್ದರು. ಅದರಿಂದ ಒಬ್ಬರ 
ನ್ನೊಬ್ಬರು ಬಹಳ ಹೊತ್ತಿನವರೆಗೆ ಗಾಢವಾಗಿ ಆಲಿಂಗಿಸಿಕೊಂಡೇ 
ಇದ್ದರು. ॥ 38. ॥ ವಸುದೇವನು ಅತ್ಯಂತ ಪ್ರೇಮವಿಹ್ಟಲನಾಗಿ 
ನಂದಗೋಪನನ್ನು ಅಪ್ಟಿಕೊಂಡನು. ಕಂಸನು ಯಾವ ರೀತಿಯಿಂದ 
ಸತಾಯಿಸುತ್ತಿದ್ದನು, ತನ್ನ ಪ್ರತ್ತರನ್ನು ಗೋಕುಲ್‌ ಕೊಂಡು ಹೋಗಿ 
ನಂದರಾಜನಲ್ಲಿ ಹೇಗೆ ಇರಿಸಿದೆನು, ಹೀಗೆ ಎಲ್ಲ ಘಟನೆಗಳು 
ಒಂದೊಂದಾಗಿ ಅವನಿಗೆ ನೆನಪಾದುವು. ॥ ೩೪ ॥ 


532 


ಶ್ರೀಮದ್ಭಾಗವತ. 


[ಅಧ್ಯಾಯ82 





ಕೃಷ್ಣರಾಮೌ ಪಿತರಾವಭಿವಾದ್ಯ ಚ। 
ನ ಕಿಂಚನೋಚತು: ಪ್ರೇಮ್ಣಾ ಸಾತ್ರುಕಂಠೌ ಕುರೂದ್ವಹ 


1೩೫॥ 
ಆ 


ತಾವಾತ್ಮಾಸನಮಾರೋಹ್ಯ ಬಾಹುಭ್ಯಾಂ ಪರಿರಭ್ಯ ಚ॥ 
ಯಶೋದಾ ಚ ಮಹಾಭಾಗಾ ಸುತೌ ವಿಜಹತುಃ ಶುಚಃ 
11೩೬ 


ರೋಹಿಣೀ ದೇವಕೀ ಚಾಥ ಪರಿಷ್ಟಜ್ಯ ವ್ರಚೇಶ್ವೀೀಮ್‌ 1 
ಸ್ಮರಂತ್ಯೌ ತತ್ಯತಾಂ ಮೈತ್ರಿಂ ಬಾಷ್ಟಳಂತ್ಕೌ ಸಮೂಚತುಃ 
॥೩೭॥ 


ಕಾ ವಿಸ್ಥರೇತ ವಾಂ ಮೈತ್ರೀಮನಿನೃತ್ತಾಂ ವ್ರಚೇಶ್ವನಿ 
ಅವಾಸ್ಟಾಪ್ಟೈಂದ್ರಮೈಶ್ಚರ್ಯಂ ಯಸ್ಯಾ ನೇಷಪ್ರತಿಕ್ರಿಯಾ 


॥೩೮॥ 


ಏತಾವದೃಷ್ಟಪಿತರೌ ಯುವಯೋಃ ಸ್ಥ ಸಿತ್ರೋ: 
ಸಂಪ್ರೀಣನಾಭ್ಯುವಯಪೋಷಣಪಾಲನಾನಿ ॥ 

ಪ್ರಾಪ್ಕೋಸಸರ್ಭಮುಶಕ್ಷ್ನಹ ಯದ್ದರಟ್ಟ್ಯೋ- 
ರ್ನ್ಯಸ್ತಾವಕುತ್ರ ಚಭಯೌ ನಸತಾಂಪರಃಸ್ವ್‌ ॥ ೩೯ ॥ 


ಶ್ರೀಶುಕ ಉವಾಚ 

ಹೋಸ ಕಷ್ಟವರ್ಟ ಅಪಧಂತ್ಟು. 
ಯತೈೈಕ್ಷಣೇ ದೃತಿಷು ಪಕ್ಷಕ್ಷತಂ ಶಪಂತಿ 

ದೃಗ್ಧಿರ್ಹ್ಯದೀಕೃತಮಲಂ ಪರಿರಭ್ಛ ಸರ್ವಾಃ 





ಭಗವಾನ್‌ ಶ್ರೀಕೃಷ್ಣ ಮತ್ತು ಬಲರಾಮರು ತಾಯಿ ಯಶೋದೆ 
ಯನ್ನು ತಂದೆ. ನಂದಗೋಪನನ್ನು ಪ್ರೇಮಾದರದಿಂದ ಅಪ್ಪಿ 
ಕೊಂಡು, ವಂದಿಸಿಕೊಂಡರು. ಪರೀಕ್ಷಿತನೇ | 
ಸಮಯದಲ್ಲಿ ಪ್ರೇಮೋದ್ರೇಕದಿಂದ ಸಹೋದರರಿಬ್ಬರ 
ಗಂಟಲು ಕಟ್ಟಿಕೊಂಡು ಏನನ್ನೂ ಮಾತನಾಡದಾದರು. ॥ ೩೫ ॥ 
ಮಹಾಭಾಗ್ಯಶಾಲಿಯಾದ ಯಶೋದೆ ಮತ್ತು ನಂದರಾಜನು ಪುತ್ರ. 
ರಿಬ್ಬರನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು, ಗಾಢವಾಗಿ ಬಿಗಿದಪ್ಪಿ 
ಕೊಂಡರು. ಬಹಳ ಕಾಲದಿಂದ ಕಾಣದೇ ಇದ್ದ ಅವರ ಹೃದಯದ 
ದುಃಖವೆಲ್ಲವೂ ಅಳಿದುಹೋಯಿತು. ॥ ೩೬ ॥ ವಸುದೇವನ 
ಪತ್ನಿಯರಾದ ದೇಖೀ-ರೋಹಿಣಿಯರು. ರಿಯಾದ 
ಯಶೋದೆಯನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಆನಂದ ಬಾಷ್ಟ 
ಳನ್ನು ಸುರಿಸಿದರು. ತಮ್ಮ ಹಿಂದಿನ ಮೈತ್ರಿಯನ್ನು ಮತ್ತು 
ಯಶೋದೆಯು ಮಾಡಿದ. ಉಪಕಾರವನ್ನು, 
ಅವರು ಯಶೋದೆಯ ಬಳಿಹೇಳಿದರು - ಚ ಕಳವ 
ದೇವಿಯೇ! ನಿನ್ನ ಮತ್ತು ವ್ರಜೇಶ್ವರನಾದ ನಂದಗೋಪನ 
ಸುಸ್ಥಿರವಾದ ಮೈತ್ರಿಯನ್ನು ಯಾವಳು ತಾನೇ ಮರೆಯಬಲ್ಲಳು ? 
ಇಂದ್ರನ ಐಶ್ವರ್ಯವನ್ನೇ ಪಡೆದುಕೊಂಡು ನಿಮಗೆ 
ನೀವು ಮಾಡಿದ ಉಪಕಾರವನ್ನು ತೀರಸಲಾಗದು. ॥ ೩೮ ॥ 
ದೇವಿ। ಬಲರಾಮ - ಶ್ರೀಕೃಷ್ಣರು ತಂದೆ-ತಾಯಿಯರನ್ನೇ 
ಕಾಣದ್ವಾಗ ಇವರ ತಂಜೆಯು ಇವರಸ್ನು ನ್ಯಾಸರೂಷವಾಗಿ ನಿಮ್ಮಲ್ಲಿ 
ಬಿಟ್ಟು ಬಂದರು. ಆ ಸಮಯದಲ್ಲಿನೀವು ಇವರಿಬ್ಬರನ್ನೂ ರೆಪ್ಪೆಗಳು 
ಕಣ್ಣನ್ನು ರಕ್ಷಿಸುವಂತೆ ರಕ್ಷಿಸಿದಿರಿ. ನೀವು ಈ ಮಕ್ಕಳನ್ನು `ನಿಮ್ಮ 
ಮುದ್ದು ಮಸ್ಕಳೆಂದೇ ಭಾವಿಸಿ ಪ್ರೀತಿಸದಿರಿ, ಬೆಳಸದಿರಿ, ಲಾಲಿಸಿ 
ಪಾಲಿಸಿದಿರಿ, "ಇವರ ಅಭ್ಯುದಯಕ್ಕಾಗಿ ಅನೇಕ ಮಾಂಗಲಿಕ 

ನ್ನು ಆಚರಿಸಿರಿ, ನಿಜಹೇಳಬೇಕೆಂದರೆ ಇವರ ತಂದೆ. 

ತಾಯಿಗಳು ನೀವೇ ಆಗಿದ್ದೀರಿ. ನಿನ್ಮು ಪಾಲನೆಯಲ್ಲಿ ಇವರು 
ಯಾವ ಭಯವೂ ಇಲ್ಲದೆ ನಿಮ್ಮ ಮನೆಯಲ್ಲಿ ಇದ್ದರು. ಹೀಗೆ 
ಮಾಡಿದುದು ಸತ್ತುರುಷರಾದ ನಿಮಗೆ ಅನುಗುಣವೇ ಆಗಿತ್ತು. 
ಏಕೆಂದರೆ, ಸಜ್ಜುರುಷರ ದೃಷ್ಟಿಯಲ್ಲಿ 'ನಮ್ಮದು-ಜೇರೆಯವರದ್ದು 
ಎಂಬ ಭೇದ- ಭಾವವೇ ಇರುವುದಿಲ್ಲ ಹೀಗೆ ಹೇಳುತ್ತ ಯಶೋದೆ 
ಯನ್ನು ಬಹಳವಾಗಿ ಶ್ಲಾಘಿಸಿದರು. ॥ ೩೯ ॥: 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷತನೇ | ಗೋಪಿ 
ಯರಿಗೆ ಪರಮಪ್ರಿಯತಮನೂ, ಜೀವನಸರ್ವಸ್ವನೂ ಶ್ರೀಕೃಷ್ಣನೇ 
ಆಗಿದ್ದನು ಎಂದು ನಾನು ಹೇಳಿದನಷ್ಟ ಅವನನ್ನು ದರ್ಶನಮಾಡು. 
ವಾಗ. ರೆಪೈಗಳು ಮುಚ್ಚಿಕೊಂಡಾಗ. ಅವರು ಆ ರೆಪ್ಪೆಗಳನ್ನು 

ಬೈಯುತ್ತಿದ್ದರು. ಅಂತಹ ಪ್ರಮಮೂರ್ತಿಗಣಾದ. 

ಗೋಷಿಯರಿಗೆ ಬಹಳ ದಿನಗಳೆ ಬಳಿಕ ಇಂದು ಭವಾನ್‌ 
ಶ್ರೀಕೃಷ್ಣನ ದರ್ಶನವಾಯಿತು. ಇದಕ್ಕಾಗಿ ಅಸರ ಮನಸಿನಲ್ಲಿದ್ದ 
ಅಭಿಲಾಷೆಯನ್ನು ಯಾರೂ ಅಳೆಯಲಾರರು. ಆವರು ಕುಗಳ. 
ಮೂಂಸ ತಮ್ಮ ಪ್ರಿಯತಮ ಶ್ರೀಕೃ್ಟಸನ್ನುಹೃದಯಕ್ಕೊಯ್ದು ಗಾಢ 
ವಾಗಿ ಆಲಿಂಗಿಸಿಕೊಂಡರು ಮತ್ತು ಮನಸ್ಸಿನಲ್ಲೇ ಆಲಿಂಗಿಸಕೊಂಡು 
ತನ್ನಯರಾಗಿಬಿಟ್ಟರು. ರ ನಿತ್ಯ-ನಿರಂತರ ಅಭ್ಯಾಸ. 
ಮಾಡುವಂತಹ. ಯೋಗಿಗಳಿಗೂ ಆತ್ಮಂತ ದುರ್ಲಭವಾದ. 


ತದ್ಭಾದಮಾಪುರಪಿ ನಿತ್ಯಯುಜಾಂ ದುರಾಜಮ್‌ ॥ ೪೦ ॥ | ಭಾವಸ್ಟಿತಿಯನ್ನು ಅಂದು ಅವರು ಪಡೆದುಕೊಂಡರು. ॥ ೪೦೪ 


82 ಅಧ್ಯಾಯ] 


'ಪಶಮಸ್ಥಂಧ (ಉತ್ತರಾರ್ಧ) 


533 





ಭಗವಾಂಸ್ತಾಸ್ತಥಾಭೂತಾ ವಿವಿಕ್ವ ಉಪಸಂಗತಃ। 
ಅಶ್ಲಿಷ್ಯಾನಾಮಯಂ ಪೃಷ್ಟ್ವಾ ಪ್ರಹಸನ್ನಿದಮಬ್ರವೀತ್‌ 
1 ೪೧॥ 


ಅಪಿ ಸ್ಮರಥ ನಃ ಸಖ್ಯ: ಸ್ವಾನಾಮರ್ಥಚಕೀರ್ಷಯಾ । 


ಗತಾಂಶ್ಚಿರಾಯಿತಾನ್‌ ಶತ್ರುಪಕ್ಷಕ್ಷಪಣಚೇತಸಃ 
॥೪೨॥ 

ಅಪೃವಧ್ಯಾಯಥಾಸ್ಮಾನ್‌.. ಸ್ವಿದಕೃತಜ್ಞಾವಿಶಂಕಯಾ । 

ನೂನಂ ಭೂತಾನಿ ಭಗವಾನ್‌ ಯುನಕ್ತಿ ವಿಯುನಕ್ತಿ ಚ 
॥೪೩॥ 


ವಾಯುರ್ಯಥಾ ಫನಾನೀಕಂ ತೃಣಂ ತೂಲಂ ರಜಾಂಸಿ ಚ। 
ಸಂಯೋಜ್ಯಾಕ್ಮಿಹತೇ ಭೂಯಸ್ತಥಾ ಭೂತಾನಿ ಭೂತಕೃತ್‌ 
॥೪೪॥ 


ಮಯಿ ಭಕ್ತರ್ಹಿ ಭೂತಾನಾಮಮೃತತ್ಹಾಯ ಕಲ್ಪತೇ । 
ದಿಷ್ಟಾ, | ಯದಾಸೀನೃತ್ತೇಹೋ ಭವತೀನಾಂಮದಾಪನಃ 
॥೪೫॥ 


ಅಹಂ ಹಿ ಸರ್ವಭೂತಾನಾಮಾದಿರಂತೋ5ತರಂ ಬಹಿಃ | 
ಭೌತಿಕಾನಾಂ ಯಥಾ ಖಂ ವಾರ್ಭೂರ್ವಾಯುರ್ಜ್ಯೊತಿರಂಗನಾಃ 


॥೪೬॥ 


ಏವಂ ಹ್ಯೇತಾನಿ ಭೂತಾನಿ ಭೂತೇಷ್ಟಾತ್ಮಾನ5ತ್ಥನಾ ತತಃ । 
ಉಭಯಂ ಮಯ್ಯಥ ಪರೇ ಪಶ್ಯತಾಭಾತಮಕ್ಟರೇ 
॥9೭॥ 


ಶ್ರೀಶುಕ ಉವಾಚ 
ಅಧ್ಯಾತ್ಮಶಿಕ್ಚಯಾ ಗೋಪ್ಫ ಏವಂ ಕೃಷ್ಣೇನ ಶಿಕ್ಷಿತಾ: 
ತದನುಸರಣಧ್ರಸ್ತಜೀವಕೋಶಾಸ್ತ್ರಮಧೃಗನ್‌ 

॥೪೮॥ 


1174018 & 





ಗೋಪಿಯರು ತನ್ನಲ್ಲಿ ತನ್ಮಯರಾಗಿ ಬಿಟ್ಟಿದ್ದಾರೆ ಎಂದು ನೋಡಿದ 
ಭಗವಾನ್‌ ಶ್ರೀಕೃಷ್ಣನು ಏಕಾಂತದಲ್ಲಿ ಅವರ ಬಳಿಗೆ ಹೋದನು. 
ಅವರನ್ನು ಅಪ್ಪಿಕೊಂಡನು. ಕ್ಷೇಮ-ಸಮಾಚಾರವನ್ನು ಕೇಳುತ್ತಾ, 
ನಸು-ನಗುತ್ತಾ ಹೀಗೆ ಹೇಳಿದನು - ॥ ೪೧ ॥ ಸಖಿಯರೇ | ನಾವು 
ನಮ್ಮ ಸ್ವಜನ-ಸಂಬಂಧಿಗಳ ಕೆಲಸವನ್ನು ಮಾಡುವುದಕ್ಕಾಗಿ 
ಪ್ರಜದಿಂದ ಹೊರಗೆ ಮತ್ತು ಹೀಗೆ ನಿಮ್ಮಂತಹ ಪ್ರೇಯಸಿಯರನ್ನು 
ಬಿಟ್ಟು ನಾವು ಶತ್ರುಗಳನ್ನು ನಾಶಮಾಡುವುದರಲ್ಲಿ ತೊಡಗಿ 
ಬಿಟ್ಟೆವು. ಬಹಳದಿನಗಳು ಕಳೆದುವು ಎಂದಾದರು ನೀವುಗಳು 
ನಮ್ಮನ್ನು ಸ್ಪರಿಸುತ್ತಿರೇನು ? ॥ ೪೨ ॥ ಪ್ರಿಯಗೋಪಿಯರೇ | 
ಮಾಡಿದ ಉಪಕಾರವನ್ನು ಸ್ಥರಿಸುವವನಲ್ಲವೆಂದು ಭಾವಿಸಿ ನನ್ನನ್ನು 
ಕಡೆಗಾಣಿಸಿ ಬಿಟ್ಟಿದ್ದೀರಾ? ಹಾಗೆ ನನ್ನನ್ನು ತಿಳಿಯಬೇಡಿರಿ. 
ಸೇರುವಿಕೆಯೂ ಅಗಲುವಿಕೆಯೂ ನಮ್ಮ ಅಧೀನದಲ್ಲಿಲ್ಲ. 
ಭಗವಂತನೇ ಪ್ರಾಣಿಗಳ ಸಂಯೋಗ ಮತ್ತು ವಿಯೋಗಕ್ಕೆ ಕಾರಣ 
ನಾಗಿದ್ದಾನೆ. ॥ ೪೩ ॥ ವಾಯುವು ಮೋಡಗಳನ್ನು ಹುಲ್ಲುಕಡ್ಡಿ 
ಗಳನ್ನು ಹತ್ತಿಯನ್ನು ಧೂಳಿನ ಕಣಗಳನ್ನು ಒಮ್ಮೆ ಒಂದಾಗಿಸಿ 
ಮತ್ತೊಮ್ಮೆ ಛಿದ್ರಗೊಳಿಸುತ್ತದೆಯೋ ಹಾಗೆಯೇ ಸಮಸ್ತ ಪದಾರ್ಥ 
ಗಳ ಸೃಷ್ಟಿಕರ್ತನಾದ ಭಗವಂತನು ಪ್ರಾಣಿಗಳಿಗೆ ಸ್ವೇಚ್ಛೆಯಿಂದ 
ಸಂಯೋಗ-ವಿಯೋಗಗಳನ್ನು ಉಂಟುಮಾಡುತ್ತಾನೆ. ॥ ೪೪ ॥ 
ಸಖಿಯರೇ! ನನ್ನನ್ನು ಪಡೆಯುವಂತಹ ಪರಮಪ್ರೇಮವು ನಿಮಗೆ 
ಲ್ರರಿಗೆ ಪ್ರಾಪ್ತವಾಗಿರುವುದು ದೊಡ್ಡ ಸೌಭಾಗ್ಯದ ಮಾತಾಗಿದೆ. 
ಏಕೆಂದರೆ, ನನ್ನ ಕುರಿತು ಉಂಟಾದ ಪ್ರೇಮಾ-ಭಕ್ತಿಯು ಪ್ರಾಣಿ 
ಗಳಿಗೆ. ಅಮೃತತ್ತ್ವವನ್ನು ದೊರಕಸುವುದರಲ್ಲಿ ಸಮರ್ಥ 
ವಾಗಿದೆ. ॥ ೪೫ ॥ ಪ್ರಿಯ ಗೋಪಿಯರೇ[ ಘಟ-ಪಟಗಳೇ 
ಮೊದಲಾದ ಭೌತಿಕ ಪದಾರ್ಥಗಳಿಗೆ ಪಂಚಭೂತಗಳಾದ ಪೃಥಿವಿ, 
ಜಲ, ವಾಯು, ಅಗ್ನಿ ಆಕಾಶಗಳೇ ಮೂಲಕಾರಣವಾಗಿದ್ದು ಅವುಗಳ 
ಹೊರಗೂ, ಒಳಗೂ ಇದ್ದು ಅವುಗಳಲ್ಲಿ ಹಾಸುಹೊಕ್ಕಾಗಿದೆಯೋ 
ಹಾಗೆಯೇ ನಾನು ಸಮಸ್ತ ಪ್ರಾಣಿಗಳ ಆದಿಯೂ, ಮಧ್ಯನೂ, 
ಅಂತ್ಯನೂ ಹಾಗೂ ಅವುಗಳ ಹೊರಗೆ, ಒಳಗೆ ಕೇವಲ ನಾನೇ 
ವ್ಯಾಪಿಸಿಕೊಂಡಿದ್ದೇನೆ. ॥ ೪೬ ॥ ಹೀಗೆ ಸಮಸ್ತ ಪ್ರಾಣಿಗಳ ಶರೀರ 
ಗಳಲ್ಲಿಯೂ ಈ ಪಂಚಭೂತಗಳೇ ಕಾರಣರೂಪದಿಂದ ಉಪಸ್ಥಿತ 
ವಾಗಿವೆ. ಆತ್ಮನು ಭೋಕ್ಕವಿನ ರೂಪದಲ್ಲಿ ಅಥವಾ ಜೀವರೂಪ 
ದಿಂದ ಇದ್ದಾನೆ. ನಾನಾದರೋ ಇವೆರಡರಿಂದಲೂ ಬೇರೆಯಾಗಿ 
ಅವಿನಾಶಿಯಾದ ಸತ್ಯಸ್ವರೂಪದಲ್ಲಿರುತ್ತೇನೆ.. ಆದುದರಿಂದ 
ಇವೆರಡೂ ನನ್ನೊಳಗೆ ಕಂಡುಬರುತ್ತವೆ. ಹೀಗೆ ನೀವೆಲ್ಲರೂ 
ಕಂಡುಕೊಳ್ಳಿರಿ. ॥ ೪೭ ॥/ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ] 
ಭಗವಾನ್‌ ಶ್ರೀಕೃಷ್ಣನು ಹೀಗೆ ಗೋಪಿಯರಿಗೆ ಅಧ್ಯಾತ್ಮಜ್ಞಾನದ 
ಉಪದೇಶವನ್ನಿತ್ತನು. ಇಂತಹ ಭಗವದುಪದೇಶವನ್ನು ಪದೇ-ಪದೇ 
ಸ್ಫರಿಸಿಕೊಳ್ಳುತ್ತಾ ಗೋಪಿಯರ ಜೀವಕೋಶ (ಲಿಂಗಶರೀರ) ನಾಶ 
ವಾಗಿ ಹೋಯಿತು. ಅವರೆಲ್ಲರೂ ಭಗವಂತನ ನಿಜಸ್ವರೂಪವನ್ನು 
ಹೊಂದಿದರು. ॥ ೪೮ ॥ 


534 ಶ್ರೀಮದ್ಭಾಗವತ [ಅಧ್ಯಾಯ83 
ಆನಂದತುಂದಿಲರಾದ ಅವರು ಶ್ರೀಕೃಷ್ಣನನ್ನು ಹೀಗ್ಗೆ 
ಪ್ರಾರ್ಥಿಸಿಕೊಂಡರು - ಓ ಕಮಲನಾಭನೆ | ಜ್ಞಾನ ಸಂಪನ್ನರಾದ 
ಮಹಾ-ಮಹಾಯೋಗಿಗಳು ತಮ್ಮ ಹೃದಯಕಮಲಗಳಲ್ಲಿ ನಿನ್ನ 
ದಿವ್ಯವಾದ ಚರಣಕಮಲಗಳನ್ನು ಸದಾ ಧ್ಯಾನ ಮಾಡುತ್ತಿರುತ್ತಾರೆ. 
ಸಂಸಾರ ಕೂಪದಲ್ಲಿ ಬಿದ್ದಿರುವ ಜನರಿಗೆ ಪಾರಾಗಲು ನಿನ್ನ 
ಚೆರಣಕೆಮಲಗಳೇ.. ಏಕಮಾತ್ರ ಅವಲಂಬನೆಯಾಗಿದೆ. 
ಪ್ರಭೋ! ನಿನ್ನ ಚರಣಕಮಲಗಳು ಮನೆವಾರ್ತೆಯ ಕೆಲಸ 
ಮಾಡುತ್ತಿದ್ದರೂ ಸದಾಕಾಲ ನಮ್ಮ ಹೃದಯದಲ್ಲಿ ವಿರಾಜಸು 
ಸಂಸಾರಕೂಪಪತಿತೋತ್ತರಣಾವಲಂಬಂ ತ್ತಿರಲಿ; ನಾವು ಒಂದು ಕ್ಷಣವೂ ಅದನ್ನು ಮರೆಯದಂತೆ. 
ಗೇಹಂಜುಷಾಮಪಿ ಮನಸ್ಕುದಿಯಾತ್ಸದಾನ: ॥ ೪೯ ॥ | ದಯಮಾಡಿ ಅನುಗ್ರಹಿಸು. ॥ ೪೯ ॥ 





ಆಹುಶ್ಚ ತೇ ನಲಿನನಾಭ ಪದಾರವಿಂದಂ 
ಯೋಗೇಶ್ವ್ಫರ್ಡ್ಯದಿ ವಿಚಿಂತ್ಯಮುಗಾಧಮೋದೈೈಃ 1 


ಎಂಭತ್ತೆರಡನೆಯ ಅಧ್ಯಾಯವು ಮುಗಿಯಿತು. ॥। ೮೨ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದಶಮಸಸ್ಫಂಧೇ ಉತ್ತರಾರ್ಧೇ 
ವೃಷ್ಟಿಗೋಪಸಂಗಮೋನಾಮ ದ್ವಶೀತಿತಮೋಂಧ್ಯಾಯಃ॥। ೮೨ ॥. 


ಸದರದ 
ಎಂಭತ್ತಮೂರನೆಯ ಅಧ್ಯಾಯ 
ಶ್ರೀಕೃಷ್ಣನ ಪಟ್ಟದರಸಿಯರೊಡನೆ ದ್ರೌಪದಿಯ ಮಾತುಕತೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತ 
ತಥಾನುಗೃಹ್ಯ ಭಗವಾನ್‌ ಗೋಪೀನಾಂ ಸ ಗುರುರ್ಗತಿಃ । | ಮಹಾರಾಜ। ಗೋಪಿಯರಿಗೆ ಪರಮಗುರುವೂ, ಪರಮಾಶ್ರ 
ಯುಧಿಷ್ಠಿರಮಥಾಪೃಚ್ಛತ್ರರ್ವಾಂತ್ರಸುಹೃದೋಂವ್ಯಯಮ್‌ | ಯನೂ ಆದ ಶ್ರೀಕೃಷ್ಣನು ನಾನು ಹಿಂದೆ ಹೇಳಿದ ಪ್ರಕಾರ ಗೋಪಿ. 


॥೧॥ 


ತ. ಏವಂ ಲೋಕನಾಥೇನ ಪರಿಪೃಷ್ಟಾ ಸುಸತ್ಯತಾಃ 
ಪ್ರತ್ಯೂಚುರ್ಥ್ಹ್ವಷ್ಟಮನಸಸ್ತತ್ಪಾದೇಕ್ವಾಹತಾಂಹಸಃ 


॥೨॥ 


ಕುತೋಶಶಿವಂ ತ್ವಚ್ಛರಣಾಂಬುಜಾಸವಂ 
ಮಹನ್ಯನಸ್ವೋ ಮುಖನಿಯ್ಛತಂ ಕ್ವಚಿತ್‌ । 

ಪಿಬಂತಿ ಯೇ ಕರ್ಣಪುಟ್ಟೆರಲಂ ಪ್ರಭೋ 
ದೇಹಂಚೃತಾಂ ದೇಹಕೃದಸ್ಥತಿಚ್ಛಿದಮ್‌ ॥ ೩ ॥ 


[17401188 





ಯರಿಗೆ ಆಧ್ಯಾತ್ಮ ಶಿಕ್ಷಣವನ್ನು ಕೊಟ್ಟು ಆನುಗ್ರಹಿಸಿ, ಯುಧಿಷ್ಠಿರನ 
ಮತ್ತು ಇತರ ಸಮಸ್ತ ಸುಹೃದರ ಕುಶಲಗಳನ್ನು ಕೇಳಿದನು. ॥ ೧॥ 
ಲೋಕನಾಥನಾದ ಶ್ರೀಕೃಷ್ಣನಿಂದ ಸತ್ಯತರಾಗಿ ಕುಶಲಪ್ರಶ್ನೆ 
ಮಾಡಲ್ಪಟ್ಟು ಹಾಗೂ ಆ ಭಗವಂತನ ದಿವೃಪಾದಾರದಿಂದಗಳ 
ದರ್ಶನಮಾತ್ರದಿಂದಲೇ ಸಮಸ್ತ ಪಾಪಗಳಿಂದ ವಿಮುಕ್ತರಾದ 
ಯುಧಿಷ್ಠಿನನೇ ಮೊದಲಾದವರು ಪರಮನಸಂತುಷ್ಟರಾಗಿ ವಾಸು. 
ದೇವನಲ್ಲಿ ಹೇಳಿದರು. ॥ ೨ ॥ ಭಗವಂತಾ | ಮಹಾ ಪುರಷರು. 
ಸದಾಕಾಲ ತಮ್ಮ ಮನಸ್ಸಿನಲ್ಲೇ ನಿನ್ನ ಪಾದಾರವಿಂದಗಳ 
ಮಕರಂದವನ್ನು ಪಾನಮಾಡುತ್ತಾ ಇರುತ್ತಾರೆ. ಕೆಲವೊಮ್ಮೆ ಅವರ 
ಮುಖಕಮಲದಿಂದ ಲೀಲಾ-ಕಥೆಯ ರೂಪದಲ್ಲಿ ಆ ರಸವು 
ಹೊರಹೊಮ್ಮುವುದು. ಪ್ರಭೋ| ಅಂತಹ ದಿವ್ಯರಸವನ್ನು 
ಯಾವುದೇ ಪ್ರಾಣಿಯು ಪಾನಮಾಡಿದರೆ ಅವನ ಜನ್ಮ-ಮೃತ್ಯುವಿನ 
ಚಕ್ರದಲ್ಲಿ ಕೆಡಹುವ ಅವಿದ್ಯೆಯನ್ನು ನಾಶಮಾಡಿಬಿಡುತ್ತದೆ. 
ಅಂತಹ ರಸವನ್ನು ಕಿವಿಗಳಿಂಬ ದೊನ್ನೆಯಿಂದ ಪಾನಮಾಡುವ 
ವರಿಗೆ ಅಮಂಗಳದ ಆಶಂಕೆಯು ಎಲ್ಲಿಯದು? ॥ ೩. ॥ 


83 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 





ಹಿತ್ವಾರರತ್ವಧಾಮ ವಿಧುತಾತ್ಮತತ್ರ್ಯವಸ್ವ- 
ಮಾನಂದಸಂಪ್ಲವಮಖಂಡಿಮಕುಂಠಬೋಧಮ್‌ । 

ಕಾಲೋಪಸ್ಥಷ್ಟನಿಗಮಾವನ ಆತ್ಮಯೋಗ- 
ಮಾಯಾಕೃತಿಂ ಪರಮಹಂಸಗಿತಿಂ ನತಾಃ ಸ್ಥ ॥ ೪ ॥ 


ಖುಷಿರುವಾಚ 
ಇತ್ಯುತ್ತಮಶ್ಬೋಕಶಿಖಾಮಣಿಂ ಜನೇ- 
ಪ್ವಭಿಷ್ಟುವತ್ತಂಧಕಕೌರವಸ್ವಿಯಃ 1 


ಸಮೇತ್ಯ ಗೋವಿಂದ ಕಥಾ ಮಿಥೋಂಗೃಣಂ- 
ಸ್ಟಿಬೋಕಗೀತಾಃ ಶೃಣು ವರ್ಣಯಾಮಿ ತೇ ॥ ೫ ॥ 


ದ್ರೌಪದ್ಯುವಾಚ 


ಹೇ ವೈದರ್ಭ್ಯಚ್ಯುತೋ ಭದ್ರೇ ಹೇ ಜಾಂಬವತಿ ಕೌಸಲೇ । 
ಹೇ ಸತ್ಯಭಾಮೇ ಕಾಲಿಂದಿ ಕೈಜ್ಯೇ ರೋಹಿಣಿ ಲಕ್ಷ್ಮಣೇ 
॥ ೬॥ 


ಹೇಕೃಷ್ಣಪತ್ಸ ಏತನ್ನೋ ಬ್ರೂತವೋ ಭಗವಾನ್‌ ಸ್ವಯಮ್‌ । 
ಉಪಯೇಮೇ ಯಥಾ ಲೋಕಮನುಕುರ್ವನ್ಹಮಾಯಯಾ 
॥೭॥ 


ರುಕ್ಕಿಣ್ಯುವಾಚ 
ಚೈದ್ಯಾಯ ಮಾರ್ಪಯಿತುಮುದ್ಯತಕಾರ್ಮುಕೇಷು 
ರಾಜಸ್ವಚೇಯಭಟಶೇಖರಿತಾಂಫ್ರಿರೇಣುಃ 1 
ನಿನ್ಯೇ ಮೃಗೇಂದ್ರ ಇವ ಭಾಗನುಜಾವಿಯೂಥಾತ್‌ 
ತಚ್ಛೀನಿಕೇತ ಚರಣೋಶಸ್ತು ಮಮಾರ್ಚನಾಯ ॥ ೮ ॥ 


ಸತ್ಯಭಾಮೋವಾಚ 
ಯೋ ಮೇ ಸನಾಭಿವಧತಪ್ಪಜೃದಾ ತತೇನ 


ಭೀತಃ ಪಿತಾದಿಶತ ಮಾಂ ಪ್ರಭವೇತಸಿ ದತ್ತಾಮ್‌ ॥ ೯ ॥ 


[740180 





ಭಗವಂತನೇ । ನೀನು ಏಕರಸನೂ, ಜ್ಞಾನಸ್ವರೂಪನೂ, 
ಅಖಂಡ ಆನಂದದ ಸಮುದ್ರನೂ ಆಗಿರುವೆ. ಬುದ್ಧಿ-ವೃತ್ತಿಗಳಿಂದ 
ಉಂಟಾಗುವ ಜಾಗ್ರಕ್‌, ಸ್ವಷ್ಟ ಸುಮುಪ್ತಿ - ಈ ಮೂರು. 
ಅವಸ್ಥೆಗಳೂ ನಿನ್ನ ಸ್ವಯಂಪ್ರಕಾಶ ಸ್ವರೂಪದವರೆಗೆ ತಲುಪ 
ಲಾರವು; ದೂರದಿಂದಲೇ ನಾಶವಾಗಿ. ಹೋಗುವುದು. ನೀನು 
ಪರಮಹಃಸರಿಗೆ ಏಕಮಾತ್ರ ಗತಿಸ್ಟೆರೂಪನು. ಕಾಲಕ್ರಮದಲ್ಲಿ 
ವೇದಗಳು ಹ್ರಾಸ. ಗೊಂಡಿರುವುದನ್ನು ನೋಡಿ, ಅವನ್ನು 
ರಕ್ಷಿಸಲಿಕ್ಕಾಗಿ ನೀನೇ ಅಚಿಂತ್ಯ ಯೋಗಮಾಯೆಯ ಮೂಲಕ 
ಮನುಷ್ಯರಂತೆ ಶರೀರವನ್ನು ಗ್ರಹಿಸುತ್ತೀಯೆ. ಅಂತಹ ನಿನ್ನ 
ಚರಣಗಳಲ್ಲಿ ನಾವು ಪದೇ-ಪದೇ ನಮಸ್ಕರಸುತ್ತೇವೆ. ॥ ೪ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ 
ಹೀಗೆ ಯುಧಿಷ್ಠಿರಾದಿಗಳು ಶ್ರೀಕೃಷ್ಣನನ್ನು ಸ್ಪುತಿಸುತ್ತಿದ್ದಾಗ ಯಾದವ. 
ಸ್ತ್ರೀಯರು ಮತ್ತು ಕೌರವ ಕುಲದ ಸ್ವೀಯರು ಒಟ್ಟಾಗಿ ಕುಳಿತು 
ಪರಸ್ಪರವಾಗಿ ಭೆಗವಂತನ ತ್ರಿಭುವನವಿಖ್ಯಾತವಾದ ರೀಜೆಗಳನ್ನು 
ಮಾತನಾಡಿಕೊಳ್ಳುತ್ತಿದ್ದರು. ಈಗ ನಾನು ನಿನಗೆ ಅವರ ಮಾತು. 
ಗಳನ್ನು ವರ್ಣಿಸುವೆನು. ಏಕಾಗ್ರಚಿತ್ವನಾಗಿ ಕೇಳು. ॥ ೫॥ 

ದ್ರೌಪದಿಯು ಹೇಳಿದಳು - ಎಲ್‌ ರುಕ್ಮಿಣಿಯೇ। ಭದ್ರೆ | 
ಜಾಂಬವತಿ। ಸತ್ತೆ ಸತ್ಯಭಾಮೆ] ಕಾರಿಂದ | ಶೈಜ್ಯೆ! 
ಮಿತ್ರವಿಂದೆ । ಲಕ್ಷ್ಮಣೇ | ರೋಹಿಣಿಯೇ | ಮತ್ತು ಶ್ರೀಕೃಷ್ಣನ ಇತರ 
ಪತ್ನಿಯರೇ! ಸಾಕ್ಷಾತ್‌ ಭಗವಾನ್‌ ಶ್ರೀಕೃಷ್ಣಮು ತನ್ನ ಮಾಯೆ 
ಯಿಂದ ಲೋಕಾಚಾರವನ್ನು ಅನುಸರಿಸುತ್ತಾ ಯಾವ ರೀತಿಯಿಂದ 
ನಿಮ್ಮೆಲ್ಲರನ್ನು ಮದುವೆಯಾದನು? ಇದನ್ನು ಕೇಳುವ ಉತ್ಸುಕತೆ 
ನಮಗಿದೆ. ' ನಿಮ್ಮ-ನಿಮ್ಮ ವಿವಾಹ ಪ್ರಸಂಗವನ್ನು ವಿನರಿಸಿ 
ಹೆಣಿರಿ. ॥ ೬-೭ ॥ 

ರುಕ್ಕಿಣಿಯು/ ಹೇಳುತ್ತಾಳೆ. -. ದ್ರೌಪದಾದೇವೀ। 
ಜರಾಸಂಧನೇ ಮೊದಲಾದ ಸಮುಸ್ತರಾಜರು ನನ್ನ ವಿವಾಪವು 
ಶಿಶುಪಾಲನೊಂದಿಗೆ ಆಗಬೇಕೆಂದು: ಬಯಸುತ್ತಿದ್ದರು. ಅದಕ್ಕಾಗಿ 
ಅವರೆಲ್ಲರೂ ಶಸ್ಯಾಸ್ಟಗಳಿಂದ ಸಜ್ಜಾಗಿ ಯುದ್ಧಮಾಡಲು ಸಿದ್ಧರಾಗಿ 
ದ್ವರು. ಆದರೆ ಭಗವಂತನು - ಸಿಂಹವು ಕುಂಿಯ ಮಂದೆಗೆ ನುಗ್ಗಿ 
ತನ್ನ ಭಾಗವನ್ನು ಕೊಂಡೊಯ್ಯುವಂತೆ ಆ ರಾಜರ ಮಧ್ಯದಿಂದ. 
ನನ್ನನ್ನು ಕೊಂಡೊಯ್ದನ್ನು. ಸಮಸ್ಯ ಸಂಪತ್ತಿಗೂ, ಸೌಂದರ್ಯಕ್ಕೂ 
ಆಶ್ರಯವಾದ ಆ ಭಗವಂತನ ಚರಣಕಮಲಗಳೇ ಜನ್ಮ-ಜನ್ಮ. 
ಗಳಲ್ಲಿ ನನ್ನ ಆರಾಧನೆಗೆ ಲಭಿಸುವಂತಾಗಲಿ. ॥ ೮॥ 

ಸತ್ಯಭಾಮೆಯು ಹೇಳುತ್ತಾಳೆ - ದ್ರೌಪದಿಯೇ | ನನ್ನ ತಂದೆಯು. 
ತಮ್ಮನಾದ ಪ್ರಸೇನನ ಮೃತ್ಯುವಿನಿಂದಾಗಿ ಬಹಳ ದುಃಖಿತನಾಗಿ, 
ದ್ವನು, ಆದ್ದರಿಂದ ಅವನು ತಮ್ಮನ ವಧೆಯ ಕಲಚವನ್ನು 
ಭಗವಂತನಿಗೆ ಹಚ್ಚಿದನು. ಆ ಕಲಂಕವನ್ನು ದೂರ ಮಾಡಲಿಕ್ಕಾಗಿ. 
ಭಗವಂತನು ಯುಕ್ಪರಾಜ ಜಾಂಬವಚನ್ನು ಜಯಿಸಿ ಆ 
ಸ್ವಮಂತಕೆ ರಸ್ಕವನ್ನು ತಂದು ನನ್ನ ತಂದೆಗೆ ಕೊಟ್ಟನು. ಮಿಥ್ಯಾಪ 
ವಾದ ಹೊರಿಸಿದ ಕಾರಣದಿಂದ ಹೆದರಿಹೋಗಿದ್ದ ನನ್ನ ತಂದೆಯು. 
ಜೇರೆಯವರಿಗೆ ವಾಗ್ಧಾನಮಾಡಿದ್ದರೂ, ಅವರು ನನ್ನನ್ನು ಸ್ಮಮಂತಕ 
ಮಣಿಯೊಂದಿಗೆ ಭಗವಂತನ ಚರಣಗಳಲ್ಲಿ ಅರ್ಪಿಸಿದನು. ॥ ೯ ॥ 


536 


ಶ್ರೀಮದ್ಭಾಗವತ 


( ಅಧ್ಯಾಯ 83 





ಜಾಂಬವಕ್ಕುವಾಚ 
ಪ್ರಾಜ್ಞಾಯ ದೇಹಕೃದಮುಂ ನಿಜನಾಥದೇವಂ 
ಸೀತಾಪತಿಂ ತ್ರಿಣವಹಾನ್ಯಮುನಾಭ್ಯಯುಧ್ಯತ್‌ । 
ಜ್ಞಾತ್ಮಾ ಪರೀಕ್ಷಿತ ಉಪಾಹರದರ್ಹಣಂ ಮಾಂ 
ಪಾದೌ ಪ್ರಗೃಹ್ಯ ಮಣಿನಾಹಮಮುಷ್ಕ ದಾಸೀ ॥ ೧೦ ॥ 


ಕಾಲಿಂದ್ಯುವಾಚ 
ತಪಶ್ಚರಂತೀಮಾಜ್ಲಾಯ ಸ್ವಹಾದಸ್ಥರ್ಶನಾಶಯಾ | 
ಸಮ್ಯೋಪೇಶ್ಯಾಗ್ರಹೀತ್ಬಾಣಿಂಯೋ5ಹಂತದ್ಲಹಮಾರ್ಜನೀ 

॥೧೧॥ 


ಮಿತ್ತವಿಂದೋವಾಚ 


ಯೋ ಮಾಂಸ್ಟಯಂವರ ಉಪೇತ್ಯ ವಿಜಿತ್ಯ ಭೂಪಾನ್‌ 
ನಿನ್ಕೇ ಶ್ಹಯೂಥಗಮಿವಾತ್ಮಬಲಿಂ ದ್ವಿಪಾರಿ: 
ಭ್ರಾತ್ಮಶ್ಚಮೇನಪಕುರುತಃ ಸ್ವಪುರಂ ಶ್ರಿಯೌಕ- 
ಸ್ಪಸ್ಯಾಸ್ತ ಮೇರನುಭವಮಂಘ್ರ್ಯವನೇಜನತ್ವಮ್‌ 


॥೧೨॥ 


ಸತ್ಯೋವಾಚ 
ಸಪ್ಪೋಕ್ಷಣೋ5ತಿಬಲವೀರ್ಯಸುಶೀಕ್ಷಶ್ಟಂಗಾನ್‌ 
ಪರೀಕ್ಷಣಾಯ. 


ನೃಷ್ಯ 
ಕ್ರೀಡನ್ಹಬಂಧ ಹ ಯಥಾ ಶಿಳವೋರಜತೋಕಾನ್‌ 


ಪಿತ್ರಾಕೃತಾನ್ನಿತಿಪವೀರ್ಯ 
ತಾನ್ವೀರದುರ್ಮದಹನಸ್ತರಸಾ 


॥೧೩॥ 


ಯಇತ್ವಂವೀರ್ಯಶುಲ್ಯಾಂಮಾಂದಾಸೀಭಿಶೃತುರಂಗಿಣೀಮ್‌ 
ಪಥಿ ನಿರ್ಜಿತ್ಯ ರಾಜನ್ಯಾನ್ನಿನೇ ತದ್ದಾಸ್ಯಮಸ್ತು ಮೇ 


॥೧೪॥ 


[1740118 0 





ಜಾಂಬವತಿಯು ಹೇಳುತ್ತಾಳೆ. - ಪಾಂಚಾಲಿಯೇ! 
ಬುಕ್ಸೆರಾಜನಾದ ನನ್ನ ತಂದೆ ಜಾಂಬದಂತನಿಗೆ ಶ್ರೀಕೃಷ್ಣನ ತನ್ನ 
ಸ್ವಾಮಿಯಾದ ಸೀತಾಪತಿ ಶ್ರೀರಾಮನೇ ಎಂಬುದು ಮೊದಲು. 
ತಿಳಿದಿರಲಿಲ್ಲ ಇದರಿಂದ ನನ್ನ ತಂದೆಯು ಇವರೊಂದಿಗೆ ಇಪ್ಪತ್ತೇಳು 
ದಿನಗಳವರೆಗೆ ಯುದ್ಧಮಾಡಿದನು. ಆದರೆ ಪರೀಕ್ಷೆಯು ಪೂರ್ಣ 
ಗೊಂಡಾಗ ಇವನು ಭಗವಾನ್‌ ಶ್ರೀರಾಮನೇ ಆಗಿರುವನು ಎಂದು 
ತಿಳಿದಾಗ ಶ್ರೀಕೃಷ್ಣನ ಚರಣಕಮಲಗಳನ್ನು ಹಿಡಿದುಕೊಂಡು 
ಸೃಮಂತಕ ಮಣಿಯೊಂದಿಗೆ ಕಾಣಿಕೆಯಾಗಿ ನನ್ನನ್ನೂ ಸಮರ್ಪಿಸಿ. 
ದನು. ಜನ್ಮ-ಜನ್ನಗಳಲ್ಲಿಯೂ ಇವರ ದಾಸಿಯಾಗಿಯೇ ಇರ 
ಬೇಕೆಂದು ನಾನೂ ಬಯಸಿದ್ದ ॥ ೧೦॥ 

ಕಾಲಿಂದಿಯು ಹೇಳುತ್ತಾಳೆ. - ದ್ರೌಪದೀದೇವಿ! ನಾನು 
ಭಗವಂತನ ಚರಣಗಳನ್ನು ಸ್ಪ್ಶ್ಶಿಸಬೇಕೆಂಬ ಅಭಿಲಾಷೆಯಿಂದ 
ತಪ್ಪು ಮಾಡುತ್ತಿದ್ದೇನೆ ಎಂದು ತಿಳಿದ ಶ್ರೀಕೃಷ್ಣನು ತನ್ನ ಮಿತ್ರನಾದ 
ಅರ್ಜುನನೊಂದಿಗೆ ಯುಮುನಾತೀರಕ್ಕೆ 'ಬಂದು ನನ್ನನ್ನು ಪರಿ 
ಗ್ರಹಿಸಿದನು. ನಾನು ಅವನ ಮನೆಯ ಕಸಗುಡಿಸುವ ದಾಸಿಯಾಗಿ 
ದ್ದೇನೆ ॥ ೧೧॥ 

ಮಿತ್ರವಿಂದೆಯು ಹೇಳಿದಳು - ಪಾಂಚಾಲರಾಜಕುಮಾರಿ | 
ನನ್ನ ಸ್ವಯಂವರವನ್ನು ಏರ್ಪಡಿಸಿದ್ದರು. ಅಲ್ಲಿಗೆ ಬಂದು 
ಭಗವಂತನು - ಸಿಂಹವು ನಾಯಿಗಳ ಮಧ್ಯದಲ್ಲಿರುವ ತನ್ನ 
ಭಾಗವನ್ನು ಎತ್ತಿಕೊಂಡು ಹೋಗುವಂತೆಯೇ ಅಲ್ಲಿ ನೆರೆದಿದ್ದ 
ಸಮಸ್ತ ರಾಜರನ್ನು ಗೆದ್ದು ನನ್ನನ್ನು ತನ್ನ ಶೋಭಾಸಂಪಸ್ನ ದ್ವಾರಕೆಗೆ 
ಕರೆತಂದನು. ನನ್ನ ಸಹೋದರನೂ ಕೂಡ ಭಗವಂತನಿಂದ ಬಿಡಿಸಿ 
ನನಗೆ ಅಪಕಾರವನ್ನು ಮಾಡಲೆಳಉದನು; ಆದರೆ ಅವನೂ 
ಸೋತು ಹಿಂದಿರುಗಿದನು. ನನಗೆ ಜನ್ಮ- 
ಭಗವಂತನ ಪಾದಸೇವೆ ಮಾಡುವ ಸೌಭಾಗ್ಯವು ಪ್ರಾಪ್ತರಾಗ 
ಲೆಂದೇ ನಾನು ಬಯಸುತ್ತೇನೆ. ॥ ೧೨ ॥ 

ಸತ್ಯೆಯು ಹೇಳಿದಳು - ದ್ರೌಪದಿ! ನನ್ನ ತಂದೆಯು ಸ್ವಯಂ. 
ರಕ್ಕೆ ಆಗಮಿಸುವ ರಾಜಕುಮಾರರ ಬಲ-ಪೌರುಷಗಳನ್ನು 
ಪರೀಕ್ಷಿಸುವ ಸಲುವಾಗಿ ಬಲಿಷ್ಠವಾಗಿದ್ದ ಪರಾಕ್ರಮಿಗಳಾದ ಮತ್ತು. 
ತೀಕ್ಷ್ಣವಾದ ಕೊಂಬುಗಳಿಂದ ಭಯಃತರವಾಗಿ ಕಾಣುತ್ತಿದ್ದ ಏಳು 
ಹೋರಿಗಳನ್ನು ಸಿದ್ಧಗೊಳಿಸಿದ್ದನು. ಆ ಹೋರಿಗಳನ್ನು ಪಳಗಿಸಿ 
ದವನಿಗೆ ನನ್ನನ್ನು ಕೊಡುವುದಾಗಿ ನನ್ನ ತಂದೆಯ ಆಶಯವಾಗಿತ್ತು. 
ನನ್ನ ಕೈಹಿಡಿಯಲು ಬಂದಿದ್ದ ಹಲವಾರು ರಾಜಕುಮಾರರನ್ನು ಆ. 
ಹೋರಿಗಳು ಭಿನ್ನ-ಭಿನ್ನಗೊಳಿಸಿದ್ದವು. ಆದರೆ ನನ್ನ ಪ್ರಭುವಾದ 
ಶ್ರೀಕೃಷ್ಣನು ಆ ಏಳು ಹೋರಿಗಳನ್ನು - ಬಾಲಕರು ಮೇಕೆಯ 
ಮರಿಗಳನ್ನು ಹಿಡಿದು ಕಟ್ಟಿಹಾಕುವಂತೆ ಆಟವಾಡುತ್ತಲೇ ಬಂದಿಸಿ. 
ಬಿಟ್ಟನು. ॥ ೧೩ ಹೀಗೆ: ಭಗವಂತನು ಬಲ-ಪೌರುಷಗಳಿಂದ 
ನನ್ನನ್ನು ಪಡೆದುಕೊಂಡು ಚತುರಂಗ ಸೈನ್ಯದೊಂದಿಗೆ ಮತ್ತು 
ಹಲವಾರು ದಾಸಿಯರೊಂದಿಗೆ ದ್ವಾರಕೆಗೆ ಕರೆತಂದನು. ದಾರಿ. 
ಯಲ್ಲಿ ವಿಘ್ಲವನ್ನೊಡ್ಡಿದ ರಾಜರನ್ನು ಸೋಲಿಸಿಬಟ್ಟನು. ನನಗೆ 
ಅವನ ಸೇವೆಯ ಸೌಭಾಗ್ಯವು ಸದಾ-ಸರ್ವಕಾಲಗಳಲ್ಲಿ ದೊರೆ. 
ಯುತ್ತಿರಬೇಕೆಂಬುದೇ ನನ್ನ ಬಯಕೆಯಾಗಿದೆ. ॥ ೧೪ ॥ 


83 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


537 





ಭದ್ರೋವಾಚ 


ಪಿತಾ ಮೇ ಮಾತುಲೇಯಾಯ ಸ್ವಯಮಾಹೂಯ ದತ್ತವಾನ್‌ । : 


ಕೃಷ್ಣೇ ಕೃಷ್ಣಾಯ ತಚ್ಛ್ತಾಮಕ್ಕ್‌ಹಣ್ಕಾ ಸಖೀಜನೈಃ 
॥ ೧೫ ॥ 


ಅಸ್ಯ ಮೇ ಪಾದಸಂಸ್ಟ್ಯೋ ಭವೇಜ್ಞನ್ನನಿ ಜನ್ಮನಿ। 


ಕರ್ಮಭಿರ್ಭ್ರಾಮ್ಯಮಾಣಾಯಾ ಯೇನ ತಚ್ಛೇಯ ಆತ್ಮನಃ 
॥೧೬॥ 


ಲಕ್ಷ್ಮಣೋವಾಚ 
ಮಮಾಪಿ ರಾಜ್ಞೃಚ್ಕುಃ 

ಶ್ರುತ್ವಾ ಮುಹುರ್ನಾರದಗೀತಮಾಸ ಹ । 
ಚಿತ್ರಂ ಮುಕುಂದೇ ಕಿಲ ಪದ್ಧಹಸ್ತಯಾ 

ವೃತಃ ಸುಸಂಮೃಶ್ಯ ವಿಹಾಯ ಲೋಕಪಾನ್‌ ॥ ೧೭ ॥ 


ಜ್ನಾತ್ವಾ ಮದು ಮತಂ ಸಾಧ್ವಿ ಪಿತಾ ದುಹಿತ್ಫವತ್ತಲಃ । 
ಬೃಹತ್ಮೇನ ಇತಿ ಖ್ಯಾತಸ್ಪತ್ರೋಪಾಯಮಚೀಕರತ್‌ 
॥ ೧೮॥ 


ಯಥಾ ಸ್ವಯಂವರೇ ರಾಜ್ಞಿ ಮತ್ತಃ ಪಾರ್ಥೇಪ್ಲಯಾ ಕೃತಃ 
ಅಯಂ ತು ಬಹಿರಾಚ್ಚನ್ನೋ ದೃಶ್ಯತೇ ಸ ಜಲೇ ಪರಮ್‌ 
॥೧೯॥ 


ಪ್ರತ್ನೈತತ್ನರ್ವತೋ ಭೂಪಾ ಆಯಯುರ್ಮತ್ವಿತು: ಪುರಮ್‌ । 


ಸರ್ವಾಸ್ಯಶಸ್ಥತ್ಯತ್ರ್ವಶ್ಲಾ ಸೋಪಾಧ್ಯಾಯಾಃ ಸಹಸ್ರಶಃ 
॥೨೦॥ 


ಪಿತ್ರಾ ಸಂಪೂಜಿತಾಃ ಸರ್ವೇ ಯಥಾವೀರ್ಯಂ ಯಥಾವಯಃ । 
ಆದದುಃ ಸಶರಂ ಚಾಪಂ ವೇದ್ವುಂ ಪರ್ಷದಿ ಮದ್ದಿಯಃ 
॥೨೧॥ 


ಆದಾಯ ವ್ಯಸ್ಫಜನ್‌ ಕೇಚಿತ್ಚಜ್ಯಂ ಕರ್ತುಮನೀಶ್ವರಾಃ । 
ಆಕೋಟಿ ಜ್ಯಾಂಸಮುತೃಷ್ಯ ಪೇತುರೇಕೇರಮುನಾ ಹತಾಃ 
॥೨೨॥ 


ಸಜ್ಯಂ ಕೃತ್ವಾ ಪಠೇ ವೀರಾ ಮಾಗಧಾಂಬಸ್ಕಚೇದಿಪಾಃ । 
ಭೀಮೋ ದುರ್ಯೋಧನಃ ಕರ್ಣೋ ನಾವಿಂದಂಸ್ತದಮಸ್ಥಿತಿಮ್‌ 
॥೨೩॥ 





ಭದ್ರೆಯು ಹೇಳಿದಳು. - ದ್ರುಪದನಂದಿನಿ! ಭಗವಾನ್‌ 
ಶ್ರೀಕೃಷ್ಣನು ನನ್ನ ಸಹೋದರಮಾವನ ಮಗನು, ನನ್ನ ಚಿತ್ತವು ಅವರ 
ಚರಣಗಳಲ್ಲೇ ಆನುರಕ್ತವಾಗಿ ಹೋಗಿತ್ತು. ನನ್ನ ತಂದೆಯವರಿಗೆ ಈ 
ವಿಷಯ ತಿಂದಾಗ ಅವರು ಸ್ವತಃ ಭಗವಂತನನ್ನು ಕರೆಸಿ ಆನೇಕ 
ಅಕ್ಷೌಹಿಣೀ ಸೈನ್ಯ ಮತ್ತು ಬಹಳಷ್ಟು ದಾಸಿಯರೊಂದಿಗೆ ನನ್ನನ್ನು 
ಇವರ ಚರಣಗಳಲ್ಲಿ ಸಮರ್ಪಿಸಿದನು. ॥ ೧೫ ॥ ನಾನು ಮಾಡಿದ 
ಕರ್ಮಕ್ಕನುಸಾರ ನನಗೆ ಎಲ್ಲೆ ಹುಟ್ಟಬೇಕಾಗಿ ಬಂದರೂ ಎಲ್ಲಾ 
ಕಡೆಗಳಲ್ಲಿಯೂ ಶ್ರೀಕೃಷ್ಣನ ಚರಣಕಮಲಗಳ ಸಂಸ್ಯರ್ಶವೇ ದೊರೆ 
ಯುತ್ತಿರಲಿಿ ಇದರಲ್ಲೇ ನನ್ನ ಶ್ರೇಯಸ್ಸಿದೆ ಎಂದು ತಿಳಿಯು 
ತ್ತೇನೆ 1 ೧೬॥ 

ಲಕ್ಷ್ಮಣೆಯು ಹೇಳುತ್ತಾಳೆ - ಮಹಾರಾಣಿ! ದೇವಿ 
ನಾರದರು ಪದೇ-ಪದೇ ಭಗವಂತನ ಅವಶಾರ, ಲೀಲಾಪ್ರಸಂಗ 
ಗಳನ್ನು ಹಾಡುತ್ತಾ ಇರುತ್ತಾರೆ. ಲಕ್ಷ್ಮೀದೇವಿಯು ಸಮಸ್ತ ಲೋಕ 
ಪಾಲರನ್ನು ತ್ಯಜಿಸಿ ಭಗವಂತನನ್ನೇ ವರಿಸಿದಳು; ಇದನ್ನು ಕೇಳಿದ. 
ನಾನೂ ಭಗವಂತನನ್ನೇ ಸೇರಬೇಕೆಂದು ವಿಚಾರಮಾಡಿ ನನ್ನ 
ಮನಸ್ಸೂ ಭಗವಂತನ ಚರಣಗಳಲ್ಲಿ ಆಸಕ್ತವಾಯಿತು. ॥ ೧೭ ॥ 
ಸಾಧ್ವೀ! ನನ್ನ ತಂದೆಯಾದ ಬೃಹತ್ಸೇನನು ನನ್ನನ್ನು ತುಂಬಾ 
ಪ್ರೀತಿಸುತ್ತಿದ್ದನು. ನನ್ನ ಅಭಿಪ್ರಾಯವು ಅವನಿಗೆ ತಿಳಿಸಿದಾಗ ಅವನು 
ನನ್ನ ಇಚ್ಛೆಯನ್ನು ನೆರವೇರಿಸಲು ಹೀಗೆ ಉಪಾಯಮಾಡಿ 
ದನು. ॥ ೧೮ ॥ ದ್ರೌಪದಿಯೇ | ಪಾಂಡವವೀರನಾದ ಅರ್ಜುನ 
ನನ್ನು ಅಳಿಯನನ್ನಾಗಿಸಿಕೊಳ್ಳಲು ನಿನ್ನ ತಂದೆಯು ಸ್ವಯಂವರದಲ್ಲಿ 

ಮತ್ತ್ವಯಂತ್ರವನ್ನು ಇರಿಸಿದ್ದನೋ ಹಾಗೆಯೇ ನನ್ನ ತಂದೆಯೂ 
ಮಾಡಿದರು. ಆದರೆ ನಿಮ್ಮ ಮತ್ಸಯಂತ್ರಕ್ಕಿಂತ ನಮ್ಮದು ವಶಿಷ್ಟ 
ವಾಗಿತ್ತು. ನಿಮ್ಮಲ್ಲಿ ಮತ್ಸವು ಹೊರಗಿನಿಂದ ಕಂಡುಬಂದರ. 
ನಮ್ಮದು ಹೊರಗಿಂದ ಮುಚ್ಚಲ್ಪಟ್ಟು ಅದರ ನೆರಳು ಕೆಳಗಿನ. 
ನೀರಿನಲ್ಲಿ ಮಾತ್ರ ಕಾಣುತ್ತಿತ್ತು. ॥ ೧೯ ॥ ಈ ಸಮಾಚಾರವು 
ರಾಜರಿಗೆ ತಿಳಿದಾಗ ಎಲ್ಲ ಕಡೆಗಳಿಂದ ಸಾವಿರಾರು ಆಸ್ವ್ರ-ಶಸ್ತ್ರಗಳ 
ತಜ್ಞರಾದ ರಾಜರು ತಮ್ಮ-ತಮ್ಮ ಗುರುಗಳೊಂದಿಗೆ ನಮ್ಮ. 
ತಂದೆಯ ರಾಜಧಾನಿಗೆ ಆಗಮಿಸಿದರು. ॥ ೨೦॥ ನನ್ನ ತಂದೆ 
ಯವರು ಬಂದಿರುವ ರಾಜರೆಲ್ಲರ ಬಲ-ಪೌರುಷ ವಯಸ್ಸಿಗೆ 
ತಕ್ಕಂತೆ ಯಥೋಚಿತವಾಗಿ ಸ್ವಾಗತ-ಸತ್ಯಾರವನ್ನು ಮಾಡಿದರು. 
ಬಂದವರು. ನನ್ನನ್ನು ಪಡೆದುಕೊಳ್ಳಲೋಸುವ ಸ್ವಯಂವರ. 
ಸಭೆಯಲ್ಲಿ ಇಟ್ಟ ಧನುರ್ಬಾಣಗಳನ್ನು ತ್ತಿಕೊಂಡರು. ॥೨೧॥ 
ಅವರಲ್ಲಿ ಎಷ್ಟೋ ರಾಜರು ಧನುಸ್ಸಿಗೆ ಹೆದೆಯೇರಿಸದೇ 
ಹೋದರು. ಅವರು ಧನುಸ್ಸನ್ನು ಹಾಗೆಯೇ ಇಟ್ಟುಬಿಟ್ಟರು. 
ಕೆಲವರು ಹೆದೆಯೇರಿಸುವಾಗ ನಾಣನ್ನು ಇನ್ನೊಂದು ತುದಿಗೆ 
ಬಿಗಿಯಬೇಕೆನ್ನುವಷ್ಟರಲ್ಲಿ ಕೈಜಾರಿ ಬಿದ್ದುಬಿಟ್ಟರು. ॥ 
ಮಹಾರಾಣಿ! ಜರಾಸಂಧ, ಅಂಬಷ್ಯನರೇಶ, `ತುಪಾಲ, ಭೀಮ 
ಸೇನ, ದುರ್ಯೋಧನ, ಕರ್ಣ ಮೊದಲಾದ ಮಹಾ-ಮಹಾ 
ಪ್ರಸಿದ್ಧ ವೀರರು ಹೆದೆಯೇನೋ ಏರಿಸಿದರು. ಆದರೆ ಅವರಿಗೆ 
ಮೀನಿನ ಲಕ್ಷ್ಯವು ತಿಳಿಯದೇ ಹೋಯಿತು. ॥ ೨೩ ॥ 





ಮತ್ತ್ವಾಭಾಸಂ ಜಲೇ ವೀಕ್ವ್ವ ಜ್ಞಾತ್ವಾಚ ತದವಸ್ಥಿತಿಮ್‌ । 
ಪಾರ್ಥೋ ಯತ್ತೋತಸಜದ್ಧಾಣಂ ನಾಚ್ಛಿನತ್ತಸ್ಪೃತೇ ಪರಮ್‌ 
॥ ೨೪ ॥ 


ರಾಜನ್ಯೇಷು ನಿವೃತ್ತೇಷು ಭಗ್ನಮಾನೇಷು ಮಾನಿಷು । 
ಭಗವಾನ್‌ ಧನುರಾದಾಯ ಸಜ್ಯಂ ಕೃತ್ವಾಥ ಲೀಲಯಾ 
॥ ೨೫ ॥ 


ನ್ಪಂಥಾಯ ಎಶಿಖಂ ಮತ್ತಂ ವೀಕ್ವ್ವ ಸಕ್ಕಜ್ಜಲೇ | 

ನ ತ್ವಂ ವೀಕ್ಷೃ ಸಕೃದ್ದಲ 

ಛಿತ್ರ್ಯೇಷುಣಾಪಾತಯತ್ತಂ ಸೂರ್ಯೆ ಚಾಭಿಜಿತಿ ಸ್ಥಿತೇ 
॥ ೨೬॥ 


ದಿವಿ ದುಂದುಭಯೋ ನೇದುರ್ಜಯಶಬ್ದಯುತಾ ಭುವಿ 
ದೇವಾಶ್ಚ ಕುಸುಮಾಸಾರಾನ್ಫುಮುಚುರ್ಹರ್ಷವಿಹ್ಟಲಾಃ 
॥೨೭॥ 


ತದ್ರಂಗಮಾವಿಶಮಹಂ ಕಲನೂಪುರಾಭ್ಯಾಂ 
ಸದ್ಟ್ರಾಂಪ್ರಗೃಹ್ಠಕನಕೋಜ್ಜ | 

ನೂತ್ತೇ ನಿವೀಯಪರಿಧಾಯ ಚಕೌಶಿಕಾಗ್ಯೇ 
ಸವ್ರೀಡಹಾಸವದನಾ ಕಬರೀದೃತಸ್ರಕ್‌ ॥ ೨೮ ॥ 


ಉನ್ನೀಯವಕ್ಕಮುರುಕುಂತಲಕುಂಡಲತ್ತಿಡ್‌- 
ಗಂಡಸ್ಕಲಂ ಶಿಶಿರಹಾಸಕಟಾಕ್ಟಮೋಕ್ಸೈಃ । 
ರಾಜ್ಞೋನಿರೀಕ್ವೃ ಪರಿತಃ ಶನಕೈರ್ಮುರಾರೇ- 


ರಂಸೇಶನುರಕ್ತಹೃದಯಾನಿದಧೇಸ್ವಮಾಲಾಮ್‌ ॥ ೨೯ ॥। 


ತಾವನ್ಹದಂಗಪಟಹಾಃ ಶಂಖಭೇರ್ಯಾನಕಾದಯಃ । 
ನಿನೇದುರ್ನಟನರ್ತಕ್ಕೋ ನನ್ಫತುರ್ಗಾಯಕಾ ಜಗು: 
॥೩೦॥ 


ಏವಂ ವೃತೇ ಭಗವತಿ ಮಯೇಶೇ ನೃಪಯೂಥಪಾಃ। 
ನ ಸೇಹಿರೇ ಯಾಜ್ಲಕ್ಕೇನಿ ಸ್ಪರ್ಧಂತೋ ಹೃಚ್ಚಯಾತುರಾಃ 
॥೩೧॥ 


ಮಾಂ ತಾವದ್ರಥಮಾರೋಪ್ಯ ಹಯರತ್ನಚತುಷ್ಟಯಮ್‌ । 
ಶಾರ್ಜ್ಸಮುದ್ಯಮ್ಮ ಸನ್ನದ್ಧಸ್ತಸ್ಥಾವಾಚೌ ಚತುರ್ಭುಜ: 
॥೩೨॥ 


ಶ್ರೀಮದ್ಭಾಗವತ 





[ಅಧ್ಯಾಯ 88 


ಮಧ್ಯಮ ಪಾಂಡವನಾದ ಅರ್ಜುನನು ನೀರಿನಲ್ಲಿ ಮೀನಿನ 
ನೆರಳನ್ನು ಗುರುತಿಸಿ ಅದೆಲ್ಲಿದೆ ಎಂಬುದನ್ನು ತಿಳಿದುಕೊಂಡನು. 
ಬಹಳ ಎಚ್ಚರಿಕೆಯಿಂದ ಬಾಣವನ್ನೂ ಪ್ರಯೋಗಿಸಿದನು. ಆದರೆ 
ಅವನಿಂದಲೂ ಲಕ್ಚ್ಯವೇಧವಾಗದೆ ' ಈ ಬಾಣವು ಲಕ್ಷ್ಯವನ್ನು 
ಸ್ಪರ್ಶಿಸಿ ಹೊರಟುಹೋಯಿತು. ॥ ೨೪ ॥ 

ಮಹಾರಾಣಿ | ಹೀಗೆ ಮಹಾ-ಮಹಾ ಅಭಿಮಾನಿಗಳಾಗಿದ್ದ 
ರಾಜರು ಭಗ್ನದರ್ಪರಾಗಿ, ಭಗ್ನಮನೋರಥರಾಗಿ ಹಿಂದಿರುಗಿದ. 
ನಂತರ ಉಳಿದವರೂ ನನ್ನನ್ನು ಪಡೆಯಬೇಕೆಂಬ ಆಸೆಯನ್ನು 
ಮತ್ತ್ವಯಂತ್ರಭೇದನದ ಪ್ರಯತ್ನವನ್ನು ತೊರೆದುಬಿಟ್ಟರು. ಆಗ 
ಭಗವಂತನು ಧನುಸ್ಥನ್ಛತ್ತಿಕೊಂಡು ಆಡುತ್ತಾಡುತ್ತಲೇ ನಿರಾಯಸ. 
ವಾಗಿ ಹೆದೆಯನ್ನೇರಿಸಿ, ಬಾಣವನ್ನು ಸಂಧಾನಗೈದು ನೀರಿನಲ್ಲಿ 
ಒಂದೇ ಬಾರಿಗೆ ಮೀನಿನ ನೆರಳನ್ನು ನೋಡಿ ಬಾಣವನ್ನು ಹೂಡಿ. 
ಮೀನನ್ನು ಕೆಳಗೆ ಬಿಳಿಸಿದನು. ಆ ಸಮಯದಲ್ಲಿ ಸರಿಯಾಗಿ 

ಸರ್ವಸಾಧಕ ಅಭಿಜಿನ್ನುಹೂರ್ತವಾಗಿತ್ತು. 

॥ ೨೫-೨೬॥ ' ದೇವಿಯೇ! ಆಗ. ದೇವದುಂದುಭಿಗಳು 
ಮೊಳಗಿದವು. ಶ್ರೀಕೃಷ್ಣುಗೆ ಜಯವಾಗಲಿ ಎಂಬ ಜಯಘೋಷ. 
ಭೂಮಂಡಲದಲ್ಲಿಲ್ಲ' ಕೇಳಿಬರುತ್ತಿತ್ತು. ದೇವತೆಗಳು ಆನಂದ 
ತುಂದಿಲರಾಗಿ ಹೂವಿನ ಮಕೆಯನ್ನು ಸುರಿಸಿದರು. ॥ ೨೭ ॥ 
ಮಹಾರಾಣಿ! ಆದೇ ಸಮಯಕ್ಕೆ ಕಾಲಂದುಗೆಗಳು ರುಣ 
ರುಣಿಸುತ್ತಾ ನಾನು ಸ್ವಯಂದರ ಮಂಟಪವನ್ನು ಪ್ರವೇಶಿಸಿದನು. 
ನಾನು ನವೀನವಾದ ರೇಷ್ಮೀರೆಯನ್ನುಟ್ಟಿದ್ದು, ತುರುಜಿಗೆ 
ಮಲ್ಲಿಗೆಯ ದಂಡೆಯನ್ನು ಮುಡಿದುಕೊಂಡು ಬರುವಾಗ ನನ್ನ 
ಮುಖದಲ್ಲಿ ಲಜ್ಜಾಮಿತ್ರವಾದ ಮಂದಹಾಸವು ಮಿನುಗುತ್ತಿತ್ತು. 
ನಾನು ಕೈಯಲ್ಲಿ ರತ್ನಗಳನ್ನು ಕೋದ ಸ್ವರ್ಣ ಹಾರವನ್ನು 
ಹಿಡಿದಿದ್ದೆನು. ದ್ರೌಪದಿ। ಆಗ. ನನ್ನ 'ಮುಖಮಂಡಲವು. 
ಮುಂಗುರುಗಳಿಂದಲೂ, ಕೆನ್ನೆಗಳ ಮೇಲೆ ಬಿದ್ದ ಕುಂಡಲಗಳ 
ಪ್ರಭೆಯಿಂದ ಅತ್ಯಂತ ಸುಶೋಭಿತವಾಗಿತ್ತು. ನಾನೊಮ್ಮೆ ಮುಖವ 
ಚಂದ್ರಕಿರಣದಂತಿರುವ ಶೀತಲ. ಓರೆನೋಟದಿಂದ ಸುತ್ತಲೂ 
ಕುಳಿತಿದ್ದ ರಾಜರ ಕಡೆಗೆ ನೋಡಿ ಮತ್ತೆ ನಿಧಾನವಾಗಿ ಮುನ್ನಡೆದು. 
ಶ್ರೀಕೃ್ಣನಲ್ಲೇ ಅನುರಕ್ತವಾದ ಮನಸ್ಸಿಂದ ವರಮಾಲೆಯನ್ನು 
ಭಗವಂತನ ಕೊರಳಿಗೆ ಹಾಕಿದೆನು. ॥ ೨೮-೨೯ ॥ ನಾನು ವರ: 
ಮಾಲೆಯನ್ನು ತೊಡಿಸುತ್ತಲೇ ಮೃದಂಗ, ಪಟಹ, ಶಂಖ, ಡೋಲು, 
ನಗಾರಿ ಮುಂತಾದ ಮಂಗಳವಾದ್ಯಗಳು ಮೊಳಗಿದವು. ನಟ. 
ನರ್ತಕಿಯರು ಸೃತ್ಯವಾಡಕೊಡಗಿದರು, ಗಾಯಕರು ಕರ್ಣಾ 
ನಂದವಾಗಿ ಹಾಡುತ್ತಿದ್ದರು. ॥ ೩೦ ॥ 

ದ್ರೌಪದಾದೇವಿಯೇ! ನಾನು ಈ ಪ್ರಕಾರವಾಗಿ ಸರ್ವೇಶ್ವರ 
ನಾದ ಶ್ರೀಕೃಷ್ಣನ ಕೊರಳಿಗೆ ವರಮಾಲೆಯನ್ನು ತೊಡಿಸಿ ವರಿಸಿ 
ಕೊಂಡಾಗ ಕಾಮಾತುರರಾದ ರಾಜರೆಲ್ಲರೂ ಸಹಿಸಲಾರದೆ ಮತ್ತರ 
ಗೊಂಡು ಕೆರಳಿನಂತರು. ॥ ೩೧ ॥ ಚತುರ್ಭುಜನಾದ ಭಗವಂತನು 
ಶ್ರೇಷ್ಠನಾದ ನಾಲ್ಕು ಕುದುರೆಗಳನ್ನು ಹೂಡಿದ್ದ ರಥದಲ್ಲಿ ನನನ್ನು 
ಕುಳ್ಳಿರಿಸಿಕೊಂಡು, ಕವಚವನ್ನು ತೊಟ್ಟು ಕೈಯಲ್ಲಿ ಶಾರ್ಜ್ಗಧನುಸ್ಸನ್ನು 
ಹಿಡಿದುಕೊಂಡು ಯುದ್ಧಕ್ತೆ ಸಿದ್ಧನಾಗಿ ನಿಂತನು. ॥ ೩೨ ॥ 


83 ಅಧ್ಯಾಯ] 


ಪಶಮಸ್ಥಂಧ (ಉತ್ತರಾರ್ಧ) 


539 





ದಾರುಕಶ್ಟೋದಯಾಮಾಸಕಾಂಚನೋಪಸ್ಥರಂರಥಮ್‌ । 
ಮಿಷತಾಂ ಭೂಭುಜಾಂರಾಜ್ಞಿಮೃಗಾಣಾಂಮೃಸರಾಡಿವ 
॥೩೩॥ 


ತೇರನ್ವಸಜ್ಜಂತ ರಾಜನ್ಯಾ ನಿಷೇದ್ಳುಂ ಪಥಿ ಕೇಚನ । 
ಸಂಯತ್ತಾ ಉದ್ದತೇಷ್ವಾಸಾಗ್ರಾಮಸಿಂಹಾ ಯಥಾಹರಿಮ್‌ 
॥೩೪॥ 


ತೇ ಶಾರ್ಜಚ್ಯುತಬಾಣ್‌ಫೈ: ಕೃತ್ರಬಾಹ್ಪಪ್ರಿಕಂಧರಾಃ । 
ನಿಷೇತುಃ ಪ್ರಧನೇ ಕೇಚಿದೇಕೇ ಸಂತ್ಯಜ್ಯ ದುದ್ರುವುಃ 
॥೩೫॥ 


ತತಃ ಪುರೀಂ ಯದುಪತಿರತ್ಯಲಂಕೃತಾಮ್‌ 
ರವಿಚ್ಛದದ್ವಜಪಟಚಿತ್ರತೋರಣಾಮ್‌ | 

ಕುಶಸ್ಟಲೀಂ ದಿವಿ ಭುವಿ ಚಾಭಿಸಂಸ್ತುತಾಂ 
ಸಮಾವಿಶತ್ತರಣಿರಿವ ಸ್ಟೇತನಮ್‌ ॥ ೩೬ ॥ 


ಪಿತಾಮೇ ಪೂಜಯಾಮಾಸ ಸುಹೃತ್ತಂಬಂಧಿ ಬಾಂಧವಾನ್‌ । 
ಮಹಾರ್ಹವಾಸೋರಲಂಕಾರೈ: ಶಯ್ಯಾಸನಪರಿಚ್ಛದೈಃ 
॥೩೭॥ 


ದಾಸೀಭಿಃ ಸರ್ವಸಂಪದ್ದಿರ್ಭಟೇಭರಥವಾಜಿಭಿಃ 
ಆಯುಧಾನಿ ಮಹಾರ್ಹಾಣಿ ದದೌ ಪೂರ್ಣಸ್ಯ ಭಕ್ತಿತಃ 
॥೩೮॥ 


ಆತ್ಮಾರಾಮಸ್ಯ ತಸ್ಕೇಮಾ ವಯಂ ವೈ ಗೃಹದಾಸಿಕಾಃ। 
ಸರ್ವಸಂಗನಿವೃತ್ತ್ಯಾದ್ಹಾ ತಪಸಾ ಚ ಬಭೂವಿಮ 
॥೩೯॥ 


ಮಹಿಷ್ಠ ಊಚುಃ 

ಭೌಮಂನಿಹತ್ಯಸಗಣಂ ಯುಧಿತೇನರುದ್ದಾ 
ಜ್ಲಾತ್ಪಾಥ ನಃ ಕ್ಲಿತಿಜಯೇ ಜಿತರಾಜಕನ್ಯಾಃ ॥ 

ನಿರ್ಮುಚ್ಯ ಸಂಸ್ಕೃತಿವಿಮೋಕ್ಷಃ ಮನುಸ್ಥರಂತೀಃ 


ಪಾದಾಂಬುಜಂ ಪರಿಣಿನಾಯ ಯ ಆಪ್ತಕಾಮಃ: ॥ ೪೦ ॥। 





ಮಹಾರಾಣಿಯೇ! ಸಿಂಹವು ಜಿಂಕೆಗಳ ಗುಂಪಿನ ನಡುವ 
ನಿಂದ ಹಾದುಹೋಗುವಂತೆ ಶ್ರೀಕೃಷ್ಣನ ಸಾರಥಿಯಾಗಿ ದಾರುಕನು 
ಸ್ವರ್ಣಮಯ ಸಾಮಗ್ರಿಗಳಿಂದ ಸುಸಜ್ಜಿತವಾದ ದಿವ್ಯರಥವನ್ನು 
ರಾಜರುಗಳು ನೋಡುತ್ತಿರುವಂತೆ ಮುನ್ನುಗ್ಗಿಸಿದನು. ॥ 3.೩ ॥ 
ಸ್ಪರ್ಧಿಸಲು ಹೊರಟಿದ್ದ ರಾಜರಲ್ಲಿ ಕೆಲವರು ಆಯುಧಗಳನ್ನು 
ಧರಿಸಿ ಯುದ್ಧನ್ನದ್ಧರಾಗಿ ಸಿಂಹವನ್ನು ಗ್ರಾಮಸಿಂಹ (ನಾಯಿ 
ಗಳು)ಗಳು ಹಿಂಬಾಲಿಸುವಂತೆ ನಾವು ಕುಳಿತಿದ್ದ ರಥವನ್ನು 
ಹಿಂಬಾಲಿಸಿದರು. ॥ ೩೪ ॥ ಶ್ರೀಕೃಷ್ಣನು ರಥವನ್ನು ನಿಲ್ಲಿಸಿ ಅವ 
ರೊಡನೆ ಯುದ್ಧಮಾಡತೊಡಗಿದನು. ಶಾರ್ಗ್ಗಧನುಸ್ಸಂದ ಹೊರಟ 
ಬಾಣಗಳಿಂದ ಹಲವು. ರಾಜರ ತೋಳುಗಳು, ತೊಡೆಗಳು, 
ಕತ್ತಿಗಳೂ ರಲು ಕಕ್ಕೆ ಐದು ಕೆಲವು ಧರಾಶಾಯ 
ಗಳಾದರು. ಅಳಿದುಳಿದ ಕೆಲವರು ರಣರಂಗದಿಂದ ಪಲಾಯನ. 
ಮಾಡಿದರು. ॥ ೩೫ ॥. 

ಅನಂತರ ಸೂರ್ಯನನ್ನು ಮರೆಮಾಡುವ ಧ್ವಜ-ಪತಾಕೆ 
ಗಳಿಂದಲೂ, ಚಿತ್ರ-ವಿಚಿತ್ರವಾದ ತೋರಣಗಳಿಂದ ಅತಿಶಯವಾಗಿ 
ಅಲಂಕರಿಸಲ್ಪಟ್ಟದ್ದ ಸ್ವರ್ಗದಲ್ಲಿಯೂ, ಭೂಮಿಯಲ್ಲಿಯೂ ಪ್ರಶ್ವತ 
ವಾದ ಕುಶಸ್ಥಳಿಯನ್ನು (ದ್ವಾರಕೆಯನ್ನು ಸೂರ್ಯನಂತೆ ಯದು 
ವಂಶ ಶಿರೋಮಣಿಯಾದ ಶ್ರೀಕೃಷ್ಣನು ಪ್ರವೇಶಿದನು. ॥ ೩೬ ॥ 
ನನ್ನ ಮನೋರಥವು ಪೂರ್ಣಗೊಂಡಿದ್ದರಿಂದ ನನ್ನ ತಂದೆಯವರಿಗೆ 
ಬಹಳ ಸಂತೋಷವಾಯಿತು. ಅವನು ತನ್ನ ಹಿತೈಷಿ ಸುಹೃದರನ್ನು 
ಬಂಧು-ಬಾಂಧವರನ್ನು ಜ್ಞಾತಿ-ಬಂಧುಗಳನ್ನು ಬಹುಮೂಲ್ಯ 
ವಸ್ಟಾಭೂಷಣ, ಶಯ್ಕೆ ಆಸನ ಮೊದಲಾದ ವಿವಿಧ ಸಾಮಗ್ರಿ 
ಗಳನ್ನು ಕೊಟ್ಟು ಸನ್ಮಾನಿಸಿದನು. ॥ ೩೭ ॥ ಭಗವಂತನು ಪರಿ 
ಪೂರ್ಣನಾಗಿದ್ದರೂ ನನ್ನ ತಂದೆಯು ಅವನಿಗೆ ಅನೇಕ ದಾಸಿಯ 
ರನ್ನು ಆತುಲಸಂಪತ್ತನ್ನೂ ಚುತರಂಗ ಸೈನ್ಯವನ್ನು ಬಹುಮೂಲ್ಯ 
ಶಸ್ತ್ರಾಸ್ತ್ರಗಳನ್ನು ಬಳುವಳಿಯಾಗಿ ಸಮರ್ಪಿಸಿದನು. ॥ ೩೮ ॥ 
ಮಹಾರಾಣಿ! ನಾವು ಹಿಂದಿನ ಜನ್ಮದಲ್ಲಿ ಎಲ್ಲದರ ಆಸಕ್ತಿಯನ್ನು 
ತ್ಯಜಿಸಿ ಯಾವುದೋ ಮಹತ್ತರ ತಪಸ್ಸು ಮಾಡಿದ್ದಿರಬೇಕು ; 
ಅದರಿಂದಲೇ ನಮಗೆ ಈ ಜನ್ಮದಲ್ಲಿ ಆತ್ಮಾರಾಮನಾದ ಭಗವಂತನ. 
ದಾಸಿಯರಾಗಿರುವ ಸೌಭಾಗ್ಯವು ದೊರೆಯಿತು. ॥ ೩೯ ॥ 

ಹದಿನಾರು ಸಾವಿರ ಪತ್ನಿಯರ ಪರವಾಗಿ ರೋಹಿಣಿಯು 
ಹೇಳುತ್ತಾಳೆ - ದ್ರೌಪದಿಯೇ। ಭೌಮಾಸುರನು ದಿಗ್ವಿಜಯದ 
ಸಮಯದಲ್ಲಿ ಬಹಳಷ್ಟು ರಾಜರನ್ನು ಗೆದ್ದು ಅವರೆ ಕನ್ಯೆಯರಾದ 
ನಮ್ಮನ್ನು ಕಾರಾಗೃಹದಲ್ಲಿ ಇರಿಸಿದ್ದನು. ಇದನ್ನು ತಿಳಿದ ಭಗವಂತನು 
ಭೌಮಾಸುರನನ್ನು ಮತ್ತು ಅವನ ಸೇನೆಯನ್ನು ಸಂಹರಿಸಿ, 
ಶ್ರೀಕೃಷ್ಣನು ಪೂರ್ಣಕಾಮನಾಗಿದ್ದರೂ ಅವನು ನಮ್ಮನ್ನು, ಅಲ್ಲಿಂದ 
ಬಿಡಿಸಿ, ನಮ್ಮ ಪಾಣಿಗ್ರಹಣವನ್ನು ಮಾಡಿ ತನ್ನ ದಾಸಿಯರನ್ನಾಗಿ 
ಸಿದರು. ನಾವೆಲ್ಲರೂ ಸದಾಕಾಲ ಜನ್ಮ-ಮೃತ್ಯುರೂಪವಾದ 
ಸಂಸಾರದಿಂದ ಬಿಡುಗಡೆಹೊಂದಲು ಅವನ ಚರಣಕಮಲಗಳನ್ನೇ 
ಧ್ಯಾನಿಸುತ್ತಾ ಇದ್ದೆವು. ॥ ೪೦ ॥ 


540 


ಶ್ರೀಮದ್ಭಾಗವತ. 


[ ಅಧ್ಯಾಯ 84 





ನ ವಯಂ ಸಾಧ್ವಿ ಸಾಮ್ರಾಜ್ಯಂ ಸ್ವಾರಾಜ್ಯಂ ಭೌಜ್ಯಮಪ್ಪುತ । 
ವೈರಾಜ್ಯಂ ಪಾರಮೇಷ್ಟ್ರಂ ಚೆ ಅನಂತ್ಯಂ ವಾ ಹರೇಃ ಪದಮ್‌ 
॥ ೪೧॥ 


ಕಾಮಯಾಮಹ ಏತಸ್ಯ. ಶ್ರೀಮತ್ಪಾದರಜುಶ್ರಿಯ: । 
ಕುಚಕುಂಕುಮಗಂಧಾಢೃಂಮೂರ್ಧ್ದಾ ವೋಢುಂಗದಾಬೃತಃ 


॥೪೨॥ 


ವ್ರಜ್ತ್ರಿಯೋ ಯದ್ವಾಂಛಂತಿ ಪುಲಿಂದಸ್ರಣವೀರುಧಃ । 
ಗಾವಶ್ಥಾರಯತೋ ಗೋಪಾಃ ಪಾದಸ್ಪರ್ಶಂ ಮಹಾತ್ಮನಃ 


ಸಾಧ್ವಿಯೇ! ನಮಗೆ ಸಾಮ್ರಾಜ್ಯವಾಗಲೀ (ಚಕ್ರವರ್ತಿ 
ಪದವಿ), ಸ್ವಾರಾಜ್ಯವಾಗಲೀ (ಇಂದ್ರ ಪದವಿ), ಭೌಜ್ಯವಾಗಲೀ 
(ತೈಲೋಕ್ಕಾಧಿಪತ್ಯ), ವೈರಾಜ್ಯವಾಗಲೀ (ಅಣಿಮಾದಿ ಅಷ್ಟ 
ಸಿದ್ಧಿಗಳು), ಪಾರಮೇಷ್ಟ್ರವಾಗಲೀ (ಬ್ರಹ್ಮ ಪದವಿ), ಮೋಕ್ಸ 
ವಾಗಲೀ, ಅಪೇಕ್ಷಿತವಲ್ಲ ಶ್ರೀದೇವಿಯ ಕುಚ ಕುಂಕುಮದಿಂದ 
ಸುಗಂಧಿತವಾದ ಶ್ರೀಕೃಷ್ಣನ ಸುಕೋಮಲವಾದ ಪಾದಾರವಿಂದಗಳ 
ಧೂಳಿಯನ್ನು ಸದಾ ತಲೆಯಲ್ಲಿ ಧರಿಸಿಕೊಂಡಿರಲು ಬಯಸು 
ತ್ತೇವೆ ॥ ೪೧-೪೨ ॥ ಜಗದಾನಂದ ಕಂದನಾದ ಶ್ರೀಕೃಷ್ಣನು. 
ಹಸುಗಳನ್ನು ಮೇಯಿಸುವಾಗ ಅವನ ಕಾಲಿನ ಯಾವ ಧೂಳಿ 
ಯನ್ನು ಸ್ಪ್ಶಿಸಬೇಕೆಂದು ಗೊಲ್ಲತಿಯರೂ, ಗೋಪರೂ, ಬೇಡತಿ 
ಯರೂ ' ಅಪೇಕ್ಷಿಸುತ್ತಿದ್ದರೋ, . ಹುಲ್ಲು-ಕಡ್ಡಿಗೂ ಯಾರ 
ಪಾದಸ್ವರ್ಶವನ್ನು ಬಯಸುತ್ತಿದ್ದವೋ, ಹಾಗೆಯೇ ನಾವೂ ಕೂಡ. 
ಅವನ  ದಿವ್ಯಪಾದಧೂಳಿಯನ್ನು ತಲೆಯಲ್ಲಿ ಸದಾಕಾಲ ಅಪೇಕ್ಷಿಸು. 


(1೪೩ ॥| ತ್ರೇಮೆ॥೪೩॥ 


ಎಂಭತ್ರಮೂರನೆಯ ಅಧ್ಯಾಯವು ಮುಗಿಯುತು. ॥। ೮೩ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಹಾರಮುಹಂಸ್ಕಾಂ ಸಂಹಿತಾಯಾಂದಶಮಸ್ಕಂಥೇ ಉತ್ತರಾರ್ಧೇ 
ತ್ರಶೀತಿತಮೋರಧ್ಯಾಯಃ॥ ೮೩ ॥। 


ವಾಗ 
ಎಂಭತ್ತನಾಲ್ಕನೆಯ ಅಧ್ಯಾಯ 
ವಸುದೇವನ ಯಜ್ಞೋತ್ಸವವು 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ | 
ಕುತ್ವಾಪ್ಯಥಾಸುಬಲಪುತ್ರೃಥ ಯಾಜ್ನಸೇನೀ ಸರ್ವಾತ್ಮನಾದ ಭಕ್ತಜನ ಭಯಾಪಹಾರಿಯಾದ ಭಗವಾನ್‌ ಶ್ರೀಕೃಷ್ಣನ 
ಮಾಧವೃಥ ಕ್ಲಿತಿಪಪತ್ತ್ವ ಉತ ಸ್ವಗೋಷ್ಠಃ ॥ ಕುರಿತು ಅವರ ಪತ್ನಿಯರಿಗೆ ಇರುವ ಪ್ರೇಮಾನುಬಂಧವನ್ನು ಅವರ 
ಕಷ್ಣೇರಖಲಾತ್ಮನಿಹರೌ ಪ್ರಣಯಾನುಬಂಧಂ ಬಾಯಿಯಿಂದಲೇ ಕೇಳಿದ ಕುಂತೀ, ಗಾಂಧಾರಿ, ದ್ರೌಪದಿ, ಸುಭದ್ರೆ, 


ಸರ್ವಾ ವಿಸಿಸ್ಟ್ರುರಲಮಶ್ರುಕಲಾಕುಲಾಕ್ಚ್ಯಃ: ॥ ೧ ॥ 
ಇತಿ ಸಂಭಾಷಮಾಣಾಸು ಸ್ತ್ರೀಭಿ: ಸ್ತ್ರೀಷು ನೃಭಿರ್ನೃಷು । 
ಆಯಯುರ್ಮುನಯಸ್ತತ್ರ . ಕೃಷ್ಣರಾಮದಿದ್ಧಕ್ಷಯಾ 

॥೨॥ 

ದ್ವೈಪಾಯನೋ ನಾರದಶ್ಚಚ್ಛವನೋ ದೇವಲೋಶಸಿತಃ | 
ವಿಶ್ವಾಮಿತ್ರಃ ಶತಾನಂದೋ ಭರದ್ವಾಜೋ5ಥ ಗೌತಮಃ 

॥ ೩॥ 

ರಾಮಃ ಸಶಿಷ್ಠೋ ಭಗವಾನ್‌ ಮಸಿಷ್ಠೋ ಗಾಲವೋ ಭೃಗುಃ | 
ಪುಲಸ್ಪ್ಯಃ ಕಶ್ಕಪೋರತ್ರಿಶ್ಚ ಮಾರ್ಕಂಡೇಯೋ ಬೃಹಸ್ಪತಿಃ 

॥೪॥ 

ದ್ವಿತಿತತ್ಸೈಕತತ್ವ ಬ್ರಹ್ಮಪ್ರತ್ರಾಸ್ತಥಾಂಗಿರಾ: । 
ಅಗಸ್ತ್ಯೋ ಯಾಜ್ಲವಲ್ಯಶ್ಚ ವಾಮದೇವಾದಯೋರಪರೇ 

॥ ೫॥ 





ಇತರ ರಾಜಪಕ್ನಿಯರು ಮತ್ತು ಭಗವಂತನ ಪ್ರಿಯತಮೆಯರಾದ 
ಗೋಪಿಯರು - ಅವರ ಅಲೌಕಿಕ ಪ್ರೇಮವನ್ನು ನೋಡಿ ಅತ್ಯಂತ 
ಮುಗ್ಧರಾಗಿ ಅಚ್ಚರಿ ಗೊಂಡರು. ಎಲ್ಲರ ಕಣ್ಣುಗಳಲ್ಲಿಯೂ ಪ್ರೇಮಾ 
ಶ್ರುಗಳು ಸುರಿದವು. ॥ ೧॥ ಈ ಪ್ರಕಾರವಾಗಿ ಸ್ತ್ರೀಯರೊಂದಿಗೆ. 
ಸ್ತ್ರೀಯರೂ, ಪುರುಷರೊಂದಿಗೆ ಪುರುಷರೂ ಮಾತನಾಡಿಕೊಂಡಿರು. 
ವಾಗಲೇ ಅನೇಕ ಯರ್ಷಿ ಮುನಿಗಳು ಭಗವಾನ್‌ ಶ್ರೀಕೃಷ್ಣನನ್ನು 
ಮತ್ತು ಬಲರಾಮನನ್ನು ದರ್ಶನಮಾಡಲು ಅಲ್ಲಿಗೆ ಬಂದರು. ॥ ೨ ॥ 
ಅವರಲ್ಲಿ ಶ್ರೀಕೃಷ್ಣದ್ವೈಪಾಯನ ವ್ಯಾಸರು, ದೇವರ್ಷಿನಾರದರು, 
ಜೈವನ, ದೇವಲ, ಆಸಿತ, ವಿಶ್ವಾಮಿತ್ರ, ಶತಾನಂದ, ಭರದ್ವಾಜ, 
ಗೌತಮ, ತನ್ನ ಶಿಷ್ಯನೊಂದಿಗೆ ಭಗೆವಾನ್‌ ಪರಶುರಾಮ, ಮಸಿಷ್ಯ 
ಗಾಲವ, ಭೃಗು, ಪುಲಸ್ಕ್ಯ ಕಶ್ಯಪ, ಅತ್ರಿ, ಮಾರ್ಕಂಡೇಯ, ಬೃಹಸ್ಪತಿ, 
ದ್ವಿತ, ತ್ರಿತ, ಏಕತ, ಸನಕ ಸನಂದನ, ಸನಾತನ, ಸನತ್ಯುಮಾರ, 
ಅಂಗಿರಸ್ಸು ಅಗಸ್ತ್ಯ ಯಾಜ್ಞವಲ್ಯ್ಯ ಮತ್ತು ವಾಮದೇವ - ಇವರು 
ಪ್ರಧಾನರಾಗಿದ್ದರು. ॥ ೩-೫ ॥ 


84 ಅಧ್ಯಾಯ] 


ದಶಮಸಂಧ (ಉತ್ತರಾರ್ಧ) 


541 





ತಾನ್‌ ದೃಷ್ಟ್ವಾ ಸಹಸೋತ್ಪಾಯ ಪ್ರಾಗಾಸೀನಾ ನೃಪಾದಯಃ । 
ಪಾಂಡವಾಃ್ಯಷ್ಠರಾಮೌ ಚ ಪ್ರಣೇಮುರ್ವಿಶ್ವವಂದಿತಾನ್‌ 


॥೬॥ 


ತಾನಾನರ್ಸುರ್ಯಥಾ ಸರ್ವೇ ಸಹರಾಮೋರಚೈತೋರರ್ಚಯತ್‌ । 
ಸ್ವಾಗತಾಸನಪಾದ್ಯಾರ್ಥ್ಯಮಾಲ್ಯಧೂಪಾನುಲೇಪನ್ಯೈಃ 
॥೭॥ 


ಉವಾಚ ಸುಖಮಾಸೀನಾನ್‌ ಭಗವಾನ್‌ ಧರ್ಮಗುಪ್ತನುಃ । 
ಸದಸಸ್ತಸ್ಯ ಮಹತೋ ಯತವಾಚೋರನುಶ್ಚಣ್ಣತ: 
॥೮॥ 


ಶ್ರೀಭಗವಾನುವಾಚ 
ಅಹೋ ವಯಂ ಜನ್ಮಚ್ಛತೋ ಲಬ್ಬಂ ಕಾರ್ಸ್ವೈೇನತತ್ವಬಮ್‌ । 
ದೇವಾನಾಮಪಿ. ದುಷ್ಕಾಪಂ ಯದ್ಯೋಗೇಶ್ವರದರ್ಶನಮ್‌ 
ತ ॥೯॥ 


ಕಿಂ ಸ್ವಲ್ಪತಪಸಾಂ ನ್ಮಣಾಮರ್ಚಾಯಾಂ' ದೇವಚಕ್ಟುಷಾಮ್‌ | 
ದರ್ಶನಸ್ಪರ್ಶನಪ್ರಶ್ಪಪ್ರಹ್ಹಪಾದಾರ್ಚನಾದಿಕಮ್‌ 
॥೧೦॥ 


ನಷ್ಯಮ್ಮಯಾನಿತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ । 
ತೇ. ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ 
॥೧೧॥ 


ನಾಗ್ನಿರ್ನ ಸೂರ್ಯೋ ನ ಚ ಚಂದ್ರತಾರಕಾ 
ನ ಭೂರ್ಜಲಂ ಖಂ ಶ್ವನನೋಂಥ ವಾಜ್ಯನಃ 

ಉಪಾಸಿತಾ ಭೇದಕೃತೋ ಹರಂತ್ಕಘಂ 
ವಿಪಶ್ಚಿತೋ ಫ್ಲಂತಿ ಮುಹೂರ್ತಸೇವಯಾ 


1 ೧೨॥ 





ಯಸ್ಯಾತ್ಮಬುದ್ಧಿ: ಕ ಕುಣಪೇ ತ್ರಿಧಾತುಕೇ 
ಸ್ಪಧೀಃ ಕಲತ್ರಾದಿಷು ಭೌಮ ಇಜೃಧೀಃ 

ಯತ್ತೀರ್ಥಬುದ್ಧಿಃ ಸಲಿಲೇ ನ ಕರ್ಜಿಚಿ- 
ಜ್ವನೇಷ್ಟಭಿಜ್ಜೇಷು ಸ ಏವ ಗೋಖರಃ 


॥೧೩॥ 





ಖುಷಿಗಳನ್ನು ನೋಡುತ್ತಲೇ ಮೊದಲಿನಿಂದ ಕುಳಿತಿದ್ದ 
ರಾಜರುಗಳೂ, ಯುಧಿಷ್ಠಿರಾದಿ ಪಾಂಡವರೂ, ಭಗವಾನ್‌ ಶ್ರೀಕೃಷ್ಣ. 
ಮತ್ತು ಬಲರಾಮರೂ ಎದ್ದುನಿಂತು ವಿಶ್ವವಂದಿತರಾದ ಯಸಿಗಳಿಗೆ 
ನಮಸ್ಕರಿಸಿದರು. ॥ ೬ ॥ ಅನಂತರ ಸಮಸ್ತ ರಾಜರೂ, ಬಲರಾಮ 
ನೊಂದಿಗೆ ಭಗವಾನ್‌ ಶ್ರೀಕೃಷ್ಣನೂ ಆ ಯಷಿಗಳಿಗೆಲ್ಲರಿಗೂ ಸ್ವಾಗತ, 
ಆಸನ, ಅರ್ಥ್ಯ, ಪಾದ್ಯ, ಹೂವಿನ ಹಾರ, ಧೂಪ, ಚಂದನಾದಿ 
ಗಳಿಂದ ವಿಧಿವತ್ತಾಗಿ ಪೂಜಿಸಿದರು. ॥ ೭ ॥ ಯಷಿ-ಮುನಿಗಳು 
ಸುಖಾಸನದಲ್ಲಿ ಕುಳಿತನಂತರ, ಸಭಾಸದರೂ ಮೌನದಿಂದ 
ಕುಳಿತಿರಲಾಗಿ, ಸಮಸ್ತರೂ ಕೇಳುವಂತೆ ಧರ್ಮದ ರಕ್ಷಣೆಗಾಗಿಯೇ 
ಅವತರಿಸಿದ್ದ ಭಗವಾನ್‌ ಶ್ರೀಕೃಷ್ಣನು ಇಂತೆಂದನು -॥ ೮ ॥ 
ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪೂಜ್ಯರಾದ ಬಹಿ 
ಶ್ರೇಷ್ಠರೇ | ನಾವಿಂದು ಧನ್ಮರಾದೆವು. ನಮ್ಮ ಜನ್ನವು ಸಾರ್ಥಕ್ಕವನ್ನು 
ಹೊಂದಿತು. ಪೂರ್ಣಫಲವನ್ನು ಇಂದು ಪಡೆದಂತಾ 
ಯಿತು. ದೊಡ್ಡ-ದೊಡ್ಡ ದೇವತೆಗಳಿಗೂ ಅತ್ಯಂತ ದುರ್ಲಭವಾದ 
ಮಹಾಯೋಗೇಶ್ವರರ ದರ್ಶನವು ನಮಗೆ ನಿರಾಯಾಸವಾಗಿ. 
ಪ್ರಾಪ್ತವಾಯಿತು. ॥ ೯ ॥ ಸ್ವಲ್ಪವೇ ತಪಸ್ಸು ಮಾಡುವವರಿಗೆ ಮತ್ತು 
ಇಷ್ಟದೇವತೆಯನ್ನು ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ನೋಡದೆ. 
ಕೇವಲ ವಿಗ್ರಹಗಳಲ್ಲೇ ದೇವರನ್ನು ಕಾಣುವವರಿಗೆ ತಮ್ಮಂತಹ 
ಮಹಾತ್ಮರ ದರ್ಶನ, ಸ್ಪರ್ಶನ, ಕುಶಲಪ್ರಶ್ನೆ ಪ್ರಣಾಮ, ಪಾದಪೂಜೆ. 
ಮೊದಲಾದವುಗಳ ಸದವಕಾಶ ಹೇಗೆ ತಾನೇ ದೊರೆಯ 
ಬಲ್ಲದು? ॥ ೧೦॥ ಕೇವಲ ನೀರು ತೀರ್ಥವನಿಸುವುದಿಲ್ಲ 
ಕೇವಲ ಮಣ್ಣಿನ ಅಥವಾ ಕಲ್ಲಿನ ವಿಗ್ರಹಗಳು ದೇವತೆಗಳಾಗು 
ವುದಿಲ್ಲ ಸಂತ-ಸತ್ತುರಷರೇ ನಿಜವಾಗಿ ತೀರ್ಥರೂಪರು ಮತ್ತು. 
ದೇವತೆಗಳಾಗಿದ್ದಾರೆ. ಏಕೆಂದರೆ, ತೀರ್ಥಗಳು, ದೇವತೆಗಳು ಬಹಳ 
ಸಮಯದವರೆಗೆ ಸೇವಿಸಿದಾಗಲೇ ಆವು ಪವಿತ್ರವಾಗಿಸಬಲ್ಲವು. 
ಆದರೆ ಸತ್ತುರುಷರು ದರ್ಶನಮಾತ್ರದಿಂದಲೇ ಕೃತಾರ್ಥರಾಗಿ 
ಸುತ್ತಾರೆ. ॥ ೧೧॥ ಅಗ್ನಿ ಸೂರ್ಯ, ಚಂದ್ರ, ತಾರೆಗಳು, ಪೃಥಿವಿ, 
ಜಲ, ಆಕಾಶ, ವಾಯು, ವಾಣಿ ಮತ್ತು ಮನ್ಸಿನ ಅಧಿಷ್ಠಾತೃ 
ದೇವತೆಗಳು - ಇವುಗಳ ಉಪಾಸನೆ ಮಾಡಿದರೂ ಪಾಪವೂ 
ಪೂರ್ಣವಾಗಿ ನಾಶವಾಗಲಾರದು. ಏಕೆಂದರೆ, ಅವರ ಉಪಾಸನೆ. 
ಯಿಂದ ಭೇದಬುದ್ಧಿಯು ನಾಶವಾಗದೇ ಇನ್ನೂ ಬೆಳೆಯುತ್ತದೆ. 
ಆದರೆ ಎರಡು ಗಳಿನೆಯಾದರೂ 'ಜ್ಞಾನೀಮಹಾಪುರುಷರ ಸೇವೆ 
ಮಾಡಿದರೂ ಸಕಲ ಪಾಪಗಳು ಅಳಿದು ಹೋಗುತ್ತವೆ. ಏಕೆಂದರೆ, 
ಅವರು. ಭೇದ-ಬುದ್ಧಿಯ ಎನಾಶಕರಾಗಿದ್ದಾರೆ. ॥ ೧೨ 
ಮಹಾತ್ಮರೇ ಮತ್ತು ಸಭಾಸದರೇ | ಯಾವ ಮನುಷ್ಯರಿಗೆ ವಾತ, 
ಪತ್ರ ಕಫ - ಈ ಮೂರು ಧಾತುಗಳಿಂದ ಉಂಟಾದ ಶವ 
ದಿರುವ ಶರೀರದಲ್ಲೇ ತಾನೆಂಬ ಅಭಿಮಾನವಿರುತ್ತದೋ, 
ಹೆಂಡತಿ ಮಕ್ಕಳು ಇವರನ್ನೇ ತನ್ನವರೆಂದು ತಿಳಿಯುತ್ತಾರೋ, ಕಲ್ಲು 
ಮಣ್ಣು ಕಟ್ಟಿಗೆ ಮೊದಲಾದ ಪಾರ್ಥಿವ ವಿಕಾರಗಳನ್ನೇ ಇಷ್ಟದೇವ 
ರೆಂದು ತಿಳಿಯುತ್ತಾರೋ ಜ್ಞಾನೀ ಪುರುಷರಲ್ಲದೆ ಕೇವಲ ನೀರನ್ನೇ 
ತೀರ್ಥವೆಂದು ತಿಳಿಯುತ್ತಾರೋ, ಅಂತಹವರು ರಾಗಿ, 
ದ್ವರೂ ಪಶುಗಳಲ್ಲಿಯೂ ನಿಮ್ನ ಕೋಟಿಯನರೇ ಆಗಿದ್ದಾರೆ. ॥ ೧೩ ॥ 


542 

ಶ್ರೀಶುಕ ಉವಾಚ 
ನಿಶಮ್ಯೇತ್ವಂ ಭಗವತಃ ಕೃಷ್ಣಸ್ಯಾಕುಂತಮೇಧಸಃ | 
ವಚೋ ದುರನ್ಹಯಂ ಎಪ್ರಾಸ್ತೂಷ್ಟೀಮಾಸನ್ಪಮದ್ಧಿಯ:ಃ 


॥೧೪॥ 


ಚಿರಂ ವಿಮೃಶ್ಯ ಮುನಯ ಈತಶ್ವರಸ್ಕೇಶಿತವೃತಾಮ್‌ । 
ಜನಸಂಗ್ರಹ ಇತ್ಯೂಚು: ಸ್ಮಯಂತಸ್ತಂ ಜಗದ್ಗುರುಮ್‌ 
(೧೫ ॥ 


`` ಮುನಯ ಊಚುಃ 


ಯನ್ಮಾಯಯಾ ತತ್ತ್ವವಿದುತ್ತಮಾ ವಯಂ. 
ವಿಮೋಹಿತಾ. ವಿಶ್ವಸೃಜಾಮಧೀಶ್ಚರಾಃ ॥ 
ಯದೀಶಿತವ್ಯಾಯತಿ ಗೂಢ ಈಹಯಾ 
ಅಹೋ ವಿಚಿತ್ರಂ ಭಗವದ್ದಿಚೇಷ್ಠಿತಮ್‌ ॥ ೧೬ ॥ 


ಅನೀಹ ಐಏತದ್ದಹುದ್ಳೆಕ 

ಸೃಜತ್ಯವತೃತ್ತಿ ನ. ಬಧ್ಯತೇ ಯಥಾ । 
ಭೌಮೈರ್ಹಿ ಭೂಮಿರ್ಬಹುನಾಮರೂಪಿಣೀ 

ಅಹೋ ವಿಭೂಮ್ಮಶ್ಸರಿತಂ ವಿಡಂಬನಮ್‌ ॥ ೧೭ ॥ 


ಅಥಾಪಿ ಕಾಲೇ ಸ್ವಜನಾಭಿಗುಪ್ತಯೇ 

ಬಿಭರ್ಷಿ ಸತ್ತ್ವಂ ಖಲನಿಗ್ರಹಾಯ ಚ ॥ 
ಸ್ವಲೀಲಯಾ ವೇದಪಥಂ ಸನಾತನಂ 
ವರ್ಣಾಶ್ರಮಾತ್ಮಾಪುರುಷ:ಪರೋ ಭವಾನ್‌ ॥ ೧೮ ॥ 


ಬ್ರಹ್ಮ ತೇ ಹೃದಯಂ ಶುಕ್ಹಂ ತಪಜ್ವಾಧ್ಯಾಯಸಂಯಮೈಃ | 
ಯತ್ರೋಪಲಬ್ಬಂ ಸದ್ವಕ್ತಮವ್ಯಕ್ತಂ ಚ ತತಃ ಪರಮ್‌ 
॥೧೯॥ 


ತಸ್ಮಾದ್‌ ಬ್ರಹ್ಮಕುಲಂ ಬ್ರಹ್ಮನ್‌ ಶಾಸ್ತ್ರಬೋನೇಸ್ತಮಾತ್ಮನಃ । 
ಸಭಾಜಯಸಿ ಸದ್ಧಾಮ ತದ್‌ ಬ್ರಹ್ಮಣ್ಯಾಗ್ರಣೀರ್ಭವಾನ್‌ 
॥೨೦॥ 


ಶ್ರೀಮದ್ಭಾಗವತ 





[ಅಧ್ಯಾಯ84 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ಭಗವಾನ್‌ ಶ್ರೀಕೃಷ್ಣನು ಅಖಂಡ ಜ್ಞಾನಸಂಪನ್ನನಾಗಿರುವನು. 
ಅವನ ಈ ಗೂಢವಾದ ಮಾತುಗಳನ್ನು ಕೇಳಿ ಎಲ್ಲಯಷಿಮುನಿಗಳು 
ಸಮೃನಾಗಿಬಿಟ್ಟರು. ಭಗವಂತನು ಹೀಗೆ ಏಕೆ ಹೇಳುತ್ತಿರುವನೆಂದು 
ಅರಿಯದೆ ಅವರ ಬುದ್ಧಿಗೆ ಮಂಕುಕವಿದಂತಾಯಿತು. ॥ ೧೪ ॥ 
ಅವರು ಬಹಳ ಹೊತ್ತು ವಿಚಾರಮಾಡಿದ ಬಳಿಕ ಭಗವಂತನು 
ಸರ್ವೇಶ್ವರನಾಗಿದ್ದರೂ ಈ ರೀತಿಯ ಸಾಮಾನ್ಯ ಕರ್ಮಪರತಂತ್ರ 
ಜೀವರಂತೆ ವ್ಯವಹರಿಸುವುದು ಕೇವಲ ಲೋಕಸಂಗ್ರಹಕ್ಕಾಗಿಯೇ 
ಇದೆ ಎಂದು ನಿಶ್ಚಯಿಸಿ, ಅವರೆಲ್ಲರೂ ಮುಗುಳ್ನಗುತ್ತಾ ಜಗದ್ಗುರು 
ಭಗವಾನ್‌ ಶ್ರೀಕೃಷ್ಣನಲ್ಲಿ ಹೇಳತೊಡಗಿದರು. ॥ ೧೫ ॥ 

ಮುನಿಗಳು ಹೇಳುತ್ತಾರೆ - ಭಗವಂತಾ | ನಿನ್ನ ಮಾಯೆ 
ಯಿಂದ ಪ್ರಜಾಪತಿಗಳು, ಅಧೀಶ್ವರರಾದ ಮರೀಚಿಯೇ ಮೊದ 
ಲಾದವರು ಹಾಗೂ ದೊಡ್ಡ-ದೊಡ್ಡ ತತ್ತ್ವಜ್ಞಾನಿಗಳಾದ ನಾವು 
ಗಳು ಮೋಹಿತರಾಗಿಬಿಟ್ಟಿದ್ದೇವೆ. ನೀನು ಸಾಕ್ಟಾತ್‌ ಭಗವಂತನೇ 
ಆಗಿದ್ದೂ ಮನುಷ್ಯರಂತಹ ಹೇತಗಳಿಂದ. ನಿನನ್ನು ಆಡಿಗ ಟು 
ಕೊಂಡು ಜೀವಿಗಳಂತೆ ಆಚರಿಸುತ್ತಿರುವೆಯಲ್ಲ! ' ಭಗವಂತಾ | 
ನಿಜವಾಗಿಯೂ ನಿನ್ನ ಲೀಲೆಯು ವಿಚಿತ್ರವೂ ಆಶ್ಚರ್ಯಮಯವೂ 
ಆಗಿದೆ. ॥ ೧೬ ॥ ಪೃಥಿವಿಯು ತನ್ನ ವಿಕಾರಗಳಾದ ವೃಕ್ಷ, ಕಲ್ಲು, 
ಘಟ ಮೊದಲಾದವುಗಳ ಮೂಲಕ ಅನೇಕ ನಾಮ-ರೂಪಗಳನ್ನು 
ಪಡೆಯುತ್ತದೆ, ವಾಸ್ತವವಾಗಿ ಅದು ಒಂದೇ ಆಗಿದೆ. ಹಾಗೆಯೇ 
ನೀನು ಏಕನೂ, ಚೇಷ್ಮಾರಹಿತನೂ ಆಗಿದ್ದರೂ ಆನೇಕ ರೂಪಗಳನ್ನು 
ಧರಿಸುತ್ತೀಯೆ. ನೀನು-ನಿನ್ನಿಂದಲೇ ಈ ಜಗತ್ತಿನ ರಚನೆ, ರಕ್ಷಣೆ 
ಮತ್ತು ಸಂಹಾರ ಮಾಡುತ್ತಿರುವೆ. ಆದರೆ ಇದೆಲ್ಲವನ್ನು ಮಾಡು 
ತ್ರಿಡ್ದರೂ ಈ ಕರ್ಮಗಳಿಂದ ಲಿಪ್ಪನಾಗುವುದಿಲ್ಲ ಸಜಾತೀಯ, 
ಎಜಾತೀಯ ಮತ್ತು ಸ್ವಗತಭೇದ ಶೂನ್ಶನೂ, ಏಕರಸನೂ, 
ಅನಂತನೂ ಆದ ನಿನ್ನ ಈ ವಿಚಿತ್ರ ಚರಿತ್ರವು ಲೀಲೆಯಲ್ಲದೆ. 
ಮತ್ತೇನು ? ॥ ೧೭ ಭಗವಂತ ನೀನು ಪ್ರಕೃತಿಗೆ ಆತೀತನಾದ 
ಸಾಕ್ಟಾತ್‌ ಪರಬ್ರಹ್ಮ ಪರಮಾತ್ಮನೇ ಆಗಿದ್ದರೂ ಆಗಾಗ ಭಕ್ತ 
ಜನರನ್ನು ರಕ್ಷಿಸಲು ಹಾಗೂ ದುಷ್ಟರ ದಮನಕ್ಕಾಗಿ ವಿಶುದ್ಧ 
ಸತ್ತ್ವಮಯ ಶ್ರೀವಿಗ್ರಹವನ್ನು ಪ್ರಕಟಸುತ್ತಿರುವೆ. ನಿನ್ನ ಲೀಲೆಗಳ 
ಮೂಲಕ ಸನಾತನ ವೈದಿಕ ಧರ್ಮವನ್ನು ರಕ್ಷಸು್ತಿರುವೆ. ಏಕೆಂದರೆ, 
ಎಲ್ಲ ವರ್ಣ ಮತ್ತು ಆಶ್ರಮಗಳ ರೂಪದಲ್ಲಿ ನೀನೇ ಸ್ವಯಂ 
ಪ್ರಕಟನಾಗಿರುವೆ. ॥ ೧೮ ॥ ಭಗವಂತ | ವೇದವೇ ನಿನ್ನ ವಿಶುದ್ಧ 
ಹೃದಯವಾಗಿದೆ. ತಪಸ್ಸು ಸ್ವಾಧ್ಯಾಯ, ಧಾರಣೆ, ಧ್ಯಾನ ಮತ್ತು 
ಸಮಾಧಿಯ ಮೂಲಕ ಅದರಲ್ಲೇ ನಿನ್ನ ಸಾಕಾರ-ನಿರಾಕಾರ 
ಎರಡೂ ರೂಪಗಳ ಅಧಿಷ್ಠಾನ ಸ್ವರೂಪವಾದ ಪರಬ್ರಹ್ಮ 
ಪರಮಾತ್ಮನ ಸಾಕ್ಟಾತ್ಯಾರವಾಗುತ್ತದೆ. ॥ ೧೯ ॥ ಪರಮಾತ್ಮ! 
ಬ್ರಾಹ್ಮಣರೇ ವೇದಗಳ ಆಧಾರಭೂತ ನಿನ್ನ ಸ್ವರೂಪದ ಉಪ. 
ಲಬ್ಬಿಯ ಸ್ಥಾನರಾಗಿದ್ದಾರೆ. ಇದರಿಂದಲೇ ನೀನು ಬ್ರಾಹ್ಮಣರಿಗೆ 
ಸಮ್ಮಾನ ಕೊಡುವೆ. ಇದರಿಂದಲೆ ನೀನು ಬ್ರಾಹ್ಮಣ ಭಕ್ತರಲ್ಲಿ 
ಅಗ್ರಗಣ್ಯನಾಗಿರುವೆ. ॥। ೨೦ ॥ 


84 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


543 





ಅದ್ಯ ನೋ ಜನ್ಮಸಾಫಲ್ಯಂ ವಿದ್ಯಾಯಾಸ್ತಪಸೋ ದೃಶಃ । 
ತ್ವಯಾ ಸಂಗಮ್ಯ ಸದ್ಗತ್ಯಾ ಯದಂತಃ ಶ್ರೇಯಸಾಂ ಪರಃ 


॥೨೧॥ 


ಭಗವತೇ ಕೃಷ್ಣಾಯಾಕುಂಠಮೇಧಸೇ | 


ಸ್ನತೋಗಮಾಯಯಾಚ್ಛನ್ನಮಹಿಮ್ನೇ ಪರಮಾತ್ಮನೇ 


॥೨೨॥ 


ನ ಯಂ ವಿದಂತ್ಯಮೀ ಭೂಪಾ ಏಕಾರಾಮಾಶ್ಚವೃಷ್ಣಯಃ । 
ಮಾಯಾಜವನಿಕಾಚ್ಛನ್ನಮಾತ್ಮಾನಂ ಕಾಲಮೀಶ್ವರಮ್‌ 


॥ ೨೩ 


ಯಥಾ ಶಯಾನಃ ಪುರುಷಃ ಆತ್ಮಾನಂ ಗುಣತತ್ತ್ವದ್ಭಕ್‌ । 
* ನಾಮಮಾತ್ರೇಂದ್ರಿಯಾಭಾತಂ ನವೇದ ರಹಿತಂಪರಮ್‌ 
॥೨೪॥ 


ಏವಂ ತ್ವಾ ನಾಮಮಾತ್ರೇಷು ವಿಷಯೇಷ್ವಿಂದ್ರಿಯೇಹಯಾ । 
ಮಾಯಯಾ ವಿಭ್ರಮಚ್ಛಿತ್ತೋ ನವೇದಸ್ಥೃತ್ಯುಪಪ್ಪವಾತ್‌ 
॥ ೨೫ ॥ 


ತಸ್ಕಾದ್ಯ ತೇ ದದ್ಭಶಿಮಾಂಫ್ರಿಮಘೌಘಮರ್ಷ- 
ತೀರ್ಥಾಸ್ಟದಂ ಹೃದಿ ಕೃತಂ ಸುವಿಪಕ್ನಯೋಗೈಃ । 
ಉತ್ತಿಕ್ಷಭಕ್ತ್ಯುಪಹತಾಶಯಜೀವಕೋಶಾ 
ಆಪ್ರರ್ಭವದ್ಗತಿಮಥೋರನುಗೃಹಾಣ ಭಕ್ತಾನ್‌ ॥ ೨೬ ॥ 


ತ್ರೀಶುಕ ಉವಾಚ 


ಇತ್ಯನುಜ್ನಾಪ್ಯ ದಾಶಾರ್ಹಂ ಧೃತರಾಷ್ಟ್ರಂ ಯುಧಿಷ್ಠಿರಮ್‌ । 
ರಾಜರ್ಷೆ ಸ್ಥಾಶ್ರಮಾನ್ಗಂತುಂಮುನಯೋದಧಿರೇ ಮನಃ 
॥೨೭॥ 





ನೀನು ಸಮಸ್ತವಾದ ಶ್ರೇಯಸ್ಸುಗಳಿಗೂ ಚರಮಸ್ಥಾನನಾಗಿ 
ರಮೆ ಸತ್ತುರುಷರಿಗೆ ಏಕಮಾತ್ರ ಆಶ್ರಯನಾಗಿರುವೆ. ನಿನ್ನನ್ನು ಸೇರಿ 
ಇಂದು ನಮ್ಮ ಜನ್ಮ, ವಿದೈ, ತಪಸ್ಸು ಮತ್ತು ಜ್ಞಾನ - ಇವೆಲ್ಲವೂ 
ಸಫಲವಾದುವು. ವಾಸ್ತವವಾಗಿ ಎಲ್ಲದರ ಪರಮ ಫಲವು ನೀನೇ 
ಆಗಿರುವೆ. ॥ ೨೧॥ ಪ್ರಭುವೇ! ನಿನ್ನ ಜ್ಞಾನವು ಅನಂತವಾಗಿದೆ. 
ನೀನು ಸಾಕ್ಟಾತ್‌ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮ ಪರ 
ಮಾತೃ ಭಗವಂತನೇ ಆಗಿರುವೆ. ನೀನು ನಿನ್ನ ಅಚಿಂತ್ಯ ಶಕ್ತಿಯಾದ 
ಯೋಗಮಾಯೆಯ ಮೂಲಕ ನಿನ್ನ ಮಹಿಮೆಯನ್ನು ಅಡಗಿಸಿ 
ಕೊಂಡಿರುವೆ. ಅಂತಹ ನಿನಗೆ ನಾವು ನಮಸ್ಕರಿಸುತ್ತೇವೆ. ॥ ೨೨ ॥ 
ಈ ಸಭೆಯಲ್ಲಿ ಕುಳಿತಿರುವ ರಾಜರಾಗಲಿ, ನಿನ್ನ ಒಡನಾಡಿಗಳಾಗಿ 
ನಿನ್ನೊಡನೆ. ಆಹಾರ-ವಿಹಾರ ಮಾಡುವ ಯದುವಂಶೀ 
ಯರಾಗಲೀ ನಿನ್ನನ್ನು ವಾಸ್ತವವಾಗಿ ತಿಳಿದವರಲ್ಲ ಏಕೆಂದರೆ, ನೀನು 
ಸರ್ವಾಂತರ್ಯಾಮಿಯೂ, ಜಗತ್ತಿಗೆ ನಿಯಾಮಕನೂ, ಆದಿ. 
ಕಾರಣನೂ ಆಗಿದ್ದರೂ ಮಾಯೆಯೆಂಬ ತೆರೆಯಿಂದ ಮುಚ್ಚ 
ಲ್ವಟ್ಟದುವೆ. ॥ ೨೩॥ ಕನಸ್ಸನ್ನು ಕಾಣುತ್ತಿರುವಾಗ ಮನುಷ್ಯನು 
ಸ್ವಪ್ಪದಲ್ಲಿ ಮಿಠ್ಕೆಯಾದ ಪದಾರ್ಥಗಳನ್ನು ಸತ್ಯವಂದೇ ತಿಳಿಯು 
ತನೆ. ಹೆಸರಿಗೆ ಮಾತ್ರ ಸತ್ಯವೆಂದು ತೋರುವ ತನ್ನ ಸ್ವಪ್ನ ಶರೀರ 
ವನ್ನೇ ನಿಜವೆಂದು ಭಾವಿಸುತ್ತಾನೆ. ಸ್ವಪ್ಫವಿರುವತನಕ ಅವನಿಗೆ ಈ 
ಸ್ವಪ್ನ ಶರೀರವಲ್ಲದೆ ಇನ್ನೊಂದು ಜಾಗ್ರದವಸ್ಥೆಯ ಶರೀರವಿದೆ. 
ಎಂಬುದೂ ತಿಳಿದಿರುವುದಿಲ್ಲ ॥ ೨೪ ॥ ಹೀಗೆಯೇ ಜಾಗ್ರದವಸ್ಯೆ 
ಯಲ್ಲಿಯೂ ಇಂದ್ರಿಯಗಳೆ ಪ್ರವೃತ್ತಿರೂಪವಾದ ಮಾಯೆಯಿಂದ 
ಚಿತ್ರವು ವಿಮೋಹಿತವಾಗಿ ಹೆಸರಿಗಷ್ಟೇ ಇರುವ ವಿಷಯಗಳಲ್ಲಿ 
ಅಲೆಯುತ್ತಿರುತ್ತದೆ. ಆ ಸಮಯದಲ್ಲಿಯೂ ಚಿತ್ತದ ಭ್ರಾಂತಿ 
ಯಿಂದ ವಿವೇಕಶಕ್ತಿಯು ಮುಚ್ಚಲ್ಪಟ್ಟಿರುತ್ತದೆ. ಇದರಿಂದ ತಾನು ಈ 
ಜಗತ್ತು - ಸಂಸಾರದಿಂದ ಅತೀತನಾಗಿರುವವನು ಎಂಬುದೂ 
ಜೀವಿಗೆ ತಿಳಿದಿರುವುದಿಲ್ಲ ॥ ೨೫ ॥ ಪ್ರಭೋ | ದೊಡ್ಡ-ದೊಡ್ಡ 
ಖುರ್ಷಿ-ಮುನಿಗಳು ಆತ್ಯಂತ ಪರಿಪಕ್ಚ ಯೋಗಸಾಧನೆಯ 
ಮೂಲಕ ಸಮಸ್ತ ಪಾಪರಾಶಿಯನ್ನೂ ನಾಶಮಾಡುವಂತಹ, 
ಗಂಗೆಗೆ ಆಶ್ರಯಸ್ವಾನವಾದ ನಿನ್ನ ಚರಣಕಮಲಗಳನ್ನು ಹೃದಯ 
ದಲ್ಲಿ ಧರಿಸಿಕೊಂಡಿರುತ್ತಾರೆ. ಇಂದು ನಮಗೆ ಅಂತಹ ಚರಣ 
ಕಮಲಗಳ ದರ್ಶನವಾದುದು ನಮ್ಮ ಸೌಭಾಗ್ಯವೇ ಆಗಿದೆ. 
ಪ್ರಭೋ! ನಾವು ನಿನ್ನ ಭಕ್ತರಾಗಿದ್ದೇವೆ. ನೀನು ನಮ್ಮ ಮೇಲೆ 
ದಯೆದೋರು. ಏಕೆಂದರೆ, ಯಾರ ಲಿಂಗಶರೀರರೂಪವಾದ 
ಜೀವಕೋಶವು ನಿನ್ನ ತ್ಯುಚ್ಚಭಕ್ತಿಯ ಮೂಲಕ ನಾಶವಾಗಿದೆಯೋ 
ಅವರಿಗೆ ನಿನ್ನ ಪರಮ ಪದದ ಪ್ರಾಪ್ತಿಯಾಗುತ್ತದೆ. ॥ ೨೬ ॥ 

ಶ್ರೀಕುಕಮಹಾಮುನಿಗಳು ಹೇಳುತ್ತಾರೆ - ರಾಜರ್ಷಿ ಪರೀಕ್ಚನೇ | 
ಭಗವಂತನನ್ನು ಈ ಪ್ರಕಾರವಾಗಿ ಸ್ತುತಿಗೈದು, ಅವನಿಂದ, ಧೃತ. 
ರಾಷ್ಟ್ರನಿಂದ, ಧರ್ಮರಾಜ ಯುಧಿಷ್ಠಿರನಿಂದ ಅನುಮತಿ ಯನ್ನು 
ಪಡೆದು ಅವರೆಲ್ಲರೂ ತಮ್ಮ-ತಮ್ಮ . ಆಶ್ರಮಗಳಿಗೆ ಹೋಗಲು. 
ವಿಚಾರಮಾಡಿದರು. ॥ ೨೭ ॥ 


544 


ಶ್ರೀಮದ್ಭಾಗವತ. 


[ಅಧ್ಯಾಯ84 





ತದ್ವೀಕ್ಷ್ಯ ತಾನುಪಪ್ರಜ್ಯ ವಸುದೇವೋ ಮಹಾಯಶಾಃ । 


ಪ್ರಣಮ್ಯ ಚೋಪಸಂಗೃಹ್ಯ ಬಭಾಷೇದಂ ಸುಯಂತ್ರಿತಃ 
1 ೨೮॥ 


ವಸುದೇವಉವಾಚ 
ನಮೋವಃಸರ್ವದೇವೇಭ್ಯ ಯಷಯ: ಶ್ರೋತುಮರ್ಹಥ । 
ಕರ್ಮಣಾ ಕರ್ಮನಿರ್ಹಾರೋ ಯಥಾ ಸ್ಥಾನಸ್ತದುಚ್ಛತಾಮ್‌ 
॥೨೯॥ 


ನಾರದ ಉವಾಚ 


ನಾತಿಚಿತ್ರಮಿದಂ. ಎಪ್ರಾ ವಸುದೇವೋ ಬುಭುತ್ತಯಾ | 
ಕೃಷ್ಣಾ ಮತ್ತಾರ್ಥಕಂ ಯನ್ನ! ಪೃಚ್ಛತಿ ಶ್ರೇಯ ಆತ್ಮರ 


॥೩೦॥ 


ಸನ್ನಿಕರ್ಷೋ ಹಿ ಮರ್ತ್ಯಾನಾಮನಾದರಣಕಾರಣಮ್‌ । 
ಗಾಂಗಂ ಹಿತ್ಹಾಯಥಾನ್ಯಾಂಭಸ್ತತ್ರತ್ಕೋ ಯಾತಿ ಶುದ್ಧಯೇ 
॥೩೧॥ 


ನ್ಕಾನುಭೂತಿ ಕಾಲೇನ ಲಯೋತ್ಪತ್ಪ್ರಾದಿನಾಸ್ಯ ವೈ । 
ಸ್ವತೋರನ್ಯಸ್ಥಾಚ್ಚ ಗುಣತೋ ನ ಕುತಶ್ಚನ ರಿಷ್ಕತಿ 


॥೩೨॥ 


ತಂ. ಕ್ಲೇಶಕರ್ಮಪರಿಪಾಕಗುಣಪ್ರವಾಹ್ಯೆ- 
ರವ್ಯಾಹತಾನುಭವಮೀಶ್ವರಮದ್ವಿತೀಯಮ್‌ ॥ 
ಪ್ರಾಣಾದಿಭಿಃ ಸ್ವವಭವೈರುಪಗೂಢಮನ್ಯೋ 
ಮನ್ಯೇತ ಸೂರ್ಯಮಿವ ಮೇಘಹಿಮೋಶರಾಗ್ಯೆ: ॥ ೩೩ ॥ 


ಅಥೋಚುರ್ಮುನಯೋ ರಾಜನ್ವಾ- 
ಭಾಷ್ಯಾನಕದುಂದುಭಿಮ್‌ । 

ಸರ್ವೇಷಾಂ ಶೃಣ್ವತಾಂ ರಾಜ್ಲಾಂ 
ತಥೈೈವಾಚ್ಯುತರಾಮಯೋಃ ॥೩೪॥ 


ಕರ್ಮಣಾ ಕರ್ಮನಿರ್ಹಾರ ಏಷ ಸಾಧು ನಿರೂಪಿತಃ । 


ಯಚ್ಛದ್ದಯಾ ಯಜೇದ್ವಿಹ್ಣುಂ ಸರ್ವಯಜ್ಞೇಶ್ನರಂ ಮಖ್ಯೆಃ 
1೩೫ 


ಚಿತ್ರಸ್ಯೋಪಶಮೋರಯಂ ವೈ ಕವಿಭಿ: ಶಾಸ್ತ್ರಚಕ್ಟುಹಾ । 
ದರ್ಶಿತಃಸುಗಗೋ ಯೋಗೋಧಧರ್ಮಶ್ವಾ್ಟ್ರಮುದಾವಹಃ 
॥೩೬॥ 





ಮಹಾಯಶೋವಂತನಾದ ವಸುದೇವನು ಖುಷಿ-ಮುನಿಗಳು 
ಹೊರಟು ಹೋಗುವ ಎಚಾರವನ್ನು ತಿಳಿದು ಅವರ ಬಳಿಗೆ ಹೋಗಿ. 
`ಅವರ ಕಾಲುಗಳನ್ನು ಹಿಡಿದು ವಂದಿಸಿಕೊಂಡು ವಿನಮ್ರನಾಗಿ 
ನಿವೇದಿಸಿಕೊಂಡನು. ॥ ೨೮ 

ವಸುದೇವನು ಹೇಳಿದನು - ಖುಷಿ ಮುನಿಗಳೇ | ನೀವು. 
ಸೆಮಸ್ತ ದೇವತಾ ಸ್ವರೂಪರಾಗಿದ್ದೀರಿ. ನಾನು ನಿಮಗೆ ವಂದಿಸುತ್ತಿ 
ದ್ದೇನೆ ತಾವುಗಳು ನನ್ನದೊಂದು ಪ್ರಾರ್ಥನೆಯನ್ನು ಆಲಿಸಬೇಕು. 
ಯಾವ ಕರ್ಮಗಳ ಕರ್ಮಗಳು ಮತ್ತು 
ಕರ್ಮವಾಸನೆಗಳ ಆತ್ಯಂತಿಕ. ನಾಶವಾಗಿ ಮೋಕ್ಟವುಂಟಾಗು 
ವುದೋ ಅದನ್ನು ನೀವುಗಳು ನನಗೆ ಉಪದೇಶಿಸಿರಿ. ॥ ೨೯ ॥ 

ನಾರದರು ಹೇಳಿದರು - ಯಹಿವರ್ಯರೇ | ವಸುದೇವನು. 
ಶ್ರೀಕೃಷ್ಣನನ್ನು ತನ್ನ ಮಗನೆಂದು ತಿಳಿದು ಶುದ್ಧಜಜ್ಞಾಸೆಯ ಭಾವ 
ದಿಂದ ತನ್ನ ಶ್ರೇಯಸ್ಸಿನ ಸಾಧನೆಯನ್ನು ನಮ್ಮ ಬಳಿ ಕೇಳುತ್ತಿರುವನು. 
ಇದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ॥ ೩೦ ॥ ಪ್ರಪಂಚದಲ್ಲಿ 
ಬಹಳ ಹತ್ತಿರವಿರುವುದು ಅನಾದರಕ್ಕೆ ಕಾರಣವಾಗುತ್ತದೆ. ಗಂಗಾ 
ತೀರದಲ್ಲಿರುವವರು ಗಂಗೆಯನ್ನು ಬಿಟ್ಟು ತಮ್ಮ ಪಾಪಶುದ್ಧಿಗಾಗಿ 
ಬೇರೆ ತೀರ್ಥಕ್ಕೆ ಹೋಗುತ್ತಿರುವುದನ್ನು ನೋಡುತ್ತೇವಲ್ಲ! ॥ ೩೧ ॥ 
ಶ್ರೀಕೃಷ್ಣನ ಅನುಭೂತಿಯು ಕಾಲಾನುಕ್ರಮವಾಗಿ ನಡೆಯುವ 
ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಕಯಗಳಿಂದ ಅಳಿದುಹೋಗುವಂತಹು. 
ದಲ್ಲ ಅದು ಸ್ಹತಃ ಯಾವುದೇ ಬೇರೆ ನಿಮಿತ್ತದಿಂದ, ಗುಣಗಳಿಂದ 
ಮತ್ತು ಯಾವುದರಿಂದಲೂ ಕ್ಲೀಣಿಸುವಂತಹುದಲ್ಲ ॥ ೩೨ ॥ 
ಅವನ ಜ್ಞಾನಮಯ ಸ್ವರೂಪವು ಅವಿದ್ಯೆಯಿಂದಾಗಲೀ, ರಾಗ- 
ದ್ವೇಷಾದಿ ಕ್ಲೇಠಗಳಿಂದಾಗಲೀ, ಪುಣ್ಯ-ವಾಪಮಯ ಕರ್ಮ 
ಗಳಿಂದಾಗಲೀ, ಸುಖ-ದುಃಖಾದಿ ಕರ್ಮಫಲಗಳಿಂದಾಗಲೀ, 
ಸತ್ತ್ವಾದಿಗುಣ ಪ್ರವಾಹದಿಂದಾಗಲೀ ನಾಶಹೊಂದುವುದಿಲ್ಲ 
ಅವನು ಸಾಕ್ಟಾತ್‌ ಅದ್ವಿತೀಯ ಪರಮಾತ್ಮನಾಗಿದ್ದಾನೆ. ಅವನು 
ತನ್ನನ್ನುತನ್ನದ ಶಕ್ತಿಗಳಿಂದ ಪ್ರಾಣಾದಿಗಳಿಂದ ಮುಚ್ಚಿಕೊಳ್ಳುವನು; 
ಆಗ. ಮೂರ್ಯಜನರು - ಮೋಡ, ಮಂಜು ಅಥವಾ 
ಗ್ರಹಣದಿಂದ ಮರೆಯಾದ ಸೂರ್ಯನು ಮಚ್ಚಿಹೋಗಿರುವನು. 
ಎಂದು ತಿಳಿಯುವಂತೆಯೇ ಶ್ರೀಕೃಷ್ಣನನ್ನು ತಿಳಿಯುತ್ತಾರೆ. ॥। ೩೩ ॥ 

ಪರೀಕ್ಷಿತನೇ! ಅನಂತರ ಯಷಿ-ಮುನಿಗಳು ಭಗವಾನ್‌ 
ಶ್ರೀಕೃಷ್ಣಬಲರಾಮರು, ಯುಧಿಷ್ಠಿರನೇ ಮೊದಲಾದ ರಾಜರ 
ಸಮ್ಮುಖದಲ್ಲಿ ವಸುದೇವನನ್ನು ಸಂಬೋಧಿಸುತ್ತಾ ಹೇಳಿದರು. ೩೪ ॥ 
ವಸುದೇವನೇ | ಯಜ್ಞಾದಿಗಳ ಮೂಲಕ ಸಮಸ್ತ ಯಜ್ಞಗಳ ಅಧಿ 
ಪತಿಯಾದ ಭಗವಾನ್‌ ಎಷ್ಟುವನ್ನು ಶ್ರದ್ಧಾಪೂರ್ವಕ ಆರಾಧಿ 
ಸುವುದೇ ಕರ್ಮಗಳ ಮೂಲಕ ಕರ್ಮವಾಸನೆ ಮತ್ತು ಕರ್ಮ 
ಫಲಗಳನ್ನು ಆತ್ಯಂತಿಕವಾಗಿ ನಾಶಮಾಡುವ ಒಳ್ಳೆಯ ಉಪಾಯ 
ವಾಗಿದೆ. ॥ 3.೫ ॥ ತ್ರಿಕಾಲದರ್ಶಿಗಳಾದ ಜ್ಞಾನಿಗಳು ಶಾಸ್ತ್ರದೃಷ್ಟಿ 
ಯಿಂದ ಚಿತ್ರದ ಶಾಂತಿಗೆ ಇದೇ ಉಪಾಯವೆಂದೂ, ಸುಲಭವಾದ 
ಮೋಕ್ಷಿನಾಧನವೆಂದೂ, ಚಿತ್ರದಲ್ಲಿ ಆನಂದೋಲ್ದಾಸವನ್ನು ಉಂಟು 
ಮಾಡುವ ಧರ್ಮವೆಂದೂ ತಿಳಿಸಿರುವರು. ॥ ೩೬ ॥ 


84 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


545 





ಅಯಂ ಸ್ಪಸ್ತ್ಯಯನಃ ಪಂಥಾ ದ್ವಿಚಾತೇರ್ಗ್ಯಹಮೇಧಿನಃ । 
ಯಚ್ಚದ್ಧಯಾರ ತಪ್ಟವಿತ್ರೇನ ಶುಕ್ಲೇನೇಜ್ಯೇತ ಪೂರುಷ: 
॥೩೭॥ 
ವಿತ್ಸೈಷಣಾಂ ಯಜ್ಗದಾನೈರ್ಗೃಹೈರ್ದಾರಸುತೈಷಣಾಮ್‌ । 
ಆತ್ಮಲೋಕ್ಳಿಷಣಾಂ ದೇವ ಕಾಲೇನ ವಿಸೃಜೇದ್ಭುದಃ । 
ಗ್ರಾಮೇ ತ್ಯಕ್ರೈಷಣಾಃ ಸರ್ವೇ ಯಯುರ್ಧಿರಾಸ್ತಪೋವನಮ್‌. 


॥೩೮॥ 
ಬುಣೈಸ್ವಬಿರ್ದಿಜೋ ಜಾತೋ ದೇವರ್ಷಿಪಿತ್ವಣಾಂ ಪ್ರಭೋ। 
ಯಜ್ಞಾಧ್ಯಯನಪ್ಪತ್ತೆ ತೈಸ್ತಾನ್ಯನಿಸ್ತೀರ್ಯ ತ್ಯಜನ್ನತೇತ್‌ 

॥೩೯॥ 


ತಂ ತ್ವದ್ಯ ಮುಕ್ತೋ ದ್ವಾಭ್ಯಾಂ ವೈ ಜುಷಿಪಿತ್ರೋರ್ಮಹಾಮತೇ । 
ಯಚ್ಛೈರ್ದೇವರ್ಣಮುನ್ಶುಚ್ಠ ನಿರ್ಯಣೋರಶರಣೋ ಭವ 
॥೪೦॥ 


ವಸುದೇವ ಭವಾನ್‌ ನೂನಂ ಭಕ್ತ್ಯಾ ಪರಮಯಾ ಹರಿಮ್‌ । 
ಜಗತಾಮೀಶ್ಚರಂ ಪ್ರಾರ್ಚಃ ಸ ಯದ್ದಾಂ ಪುತ್ರತಾಂ ಗತಃ 
೪ ॥೪೧॥ 


ಶ್ರೀಶುಕ ಉವಾಚ 

ಇತಿ ತದ್ವಚನಂ ಶ್ರುತ್ವಾ ವಸುದೇವೋ ಮಹಾಮನಾಃ । 

ತಾನೃಷೀನೃಶ್ಚಿಕೋ ವವ್ರೇ ಮೂರ್ಧ್ಡಾರ5ನಮೃ ಪ್ರಸಾದ್ಯ ಚ 
॥೪೨॥ 

ತ ಏನಮೃಷಯೋ ರಾಜನ್‌ ವೃತಾ ಧರ್ಮೇಣ ಧಾರ್ಮಿಕಮ್‌ ॥ 

ತಸ್ಮಿನ್ನಯಾಜಯನ್‌ ಕ್ಷೇತ್ರೇ ಮಖ್ಯೆರುತ್ತಮಕಲಕ್ಟೈಃ 
॥೪೩॥ 

ತದ್ದೀಕ್ಷಾಯಾಂ ಪ್ರವೃತ್ವಾಯಾಂ ವೃಷ್ಣಯ: ಪುಷ್ಕರಸ್ರಃ 

ಸ್ನಾತಾಃ ಸುವಾಸಸೋರಾಜನ್‌ ರಾಜಾನಃ ಸುಪ್ಮಲಂಕ್ಕ 
(॥೪೪॥ 





ತನ್ನಹಿಷ್ಠಶ್ಚೆ ಮುದಿತಾ ನಿಷ್ಕಕಂಠ್ಯ:ಃ ಸುವಾಸಸಃ। 
ದೀಕ್ಬಾಶಾಲಾಮುಪಾಜಗ್ಯುರಾಲಿಪ್ತಾ ವಸ್ತುಪಾಣಯಃ 
॥೪೫॥ 





ನೇದುರ್ಮ್ಯದಂಗಪಟಹಶಂಖಭೇರ್ಯಾನಕಾದಯ 

ನನ್ಫತುರ್ನಟನರ್ತಕೃಸ್ತುಷ್ಟುವು: ಸೂತಮಾಗಧಾಃ 

ಜಗು! ಸುಕಂಕ್ಕೋ ಗಂಧರ್ವ್ಯಃ ಸಂಗೀತಂ ಸಹಭರ್ತೃಕಾಃ 
॥ ೪೬ ॥ 








ತನ್ನ ನ್ಯಾಯೋಪಾರ್ಜಿತ ಧನದಿಂದ ಶ್ರದ್ಧಾಪೂರ್ವಕವಾಗಿ 
ಭಗವಾನ್‌ ಪುರುಷೊತ್ತನನ್ನು ಆರಾಧಿಸುವುದೇ ದ್ವಿಜರಾದ. 
ಗೃಹಸ್ಥರಿಗೆ ಪರಮ ಶ್ರೇಯಸ್ಸಿನ ಮಾರ್ಗವಾಗಿದೆ. ॥ ೩೭ ॥ 
ವಸುದೇವನೇ | ವಿದ್ವಾಂಸನಾದವನು ಯಜ್ಞ ದಾನಾದಿಗಳಿಂದ 
ಧನದ ಆಸೆಯನ್ನೂ ಗೃಹಸ್ಫೋಚಿತ ಭೋಗಗಳಿಂದ ಪತ್ನೀ-ಪುತ್ರರ 
ಇಚ್ಛೆಯನ್ನೂ, ಕಾಲಾನುಕ್ರಮವಾಗಿ ಸ್ವರ್ಗಾದಿಭೋಗಗಳು ನಾಶ 
ವಾಗುವವು. ಎಂಬ ಅರಿವಿನಿಂದ ಲೋಕೈಷಣವನ್ನು ತ್ಯಾಗ 
ಮಾಡಬೇಕು. ಹೀಗೆ ಈಷಣ ತ್ರಯಗಳನ್ನು ತ್ಯಾಗಮಾಡಿದ. ವಿಚಾರ 
ವಂತ ಮನುಷ್ಯನು ಗ್ರಾಮವನ್ನು ಬಿಟ್ಟು ಅರಣ್ಯದ ದಾರಿಯನ್ನು 
ಹಿಡಿಯುತ್ತಾನೆ ॥ ೩೮ ॥ ಸಮರ್ಥನಾದ ವಸುದೇವನೇ ಬ್ರಾಹ್ಮಣ, 
ಕ್ಪತ್ರಿಯ, ವೈಶ್ಯ - ಇವರು ದೇವ-ಯಷಿ-ಪಿತ್ಛ ಎಂಬ ಮೂರು 
ಖುಣವನ್ನು ಪಡೆದುಕೊಂಡೇ ಹುಟ್ಟುತ್ತಾರೆ. ಯಜ್ಞ ಅಧ್ಯಯನ, 
ಸಂತಾನೋತ್ಪತ್ತಿ ಇವುಗಳಿಂದ ಈ ಮೂರು ಯಣದಿಂದ ಬಿಡುಗಡೆ 
ಹೊಂದುತ್ತಾನೆ. ಆ ಯಣವನ್ನು ತೀರಿಸದೆಯೇ ಸಂಸಾರವನ್ನು 
ತ್ಯಾಗ ಮಾಡುವವರಿಗೆ ಅಧಃಪತನವಾಗುತ್ತದೆ. ॥ ೩೯ ॥ ಮಹಾ 
ಮತಿಯಾದ ವಸುದೇವ | ನೀನೀಗ ಯಷಿ ಮತ್ತು ಪಿತೃಗಳ ಯಣ 
ಗಳಿಂದ ಮುಕ್ತನಾಗಿರುವೆ. ಇನ್ನು ಯಜ್ಞಗಳ ಮೂಲಕ ದೇವತೆಗಳ 
ಣವನ್ನು ತೀರಿಸಿಬಿಡು. ಹೀಗೆ ಎಲ್ಲ ಯಣಗಳಿಂದ ಬಿಡುಗಡೆ. 
ಹೊಂದಿ ಗೃಹತ್ಯಾಗಮಾಡಿ ಭಗವಂತನಿಗೆ ಶರಣಾಗು. ॥ ೪೦ ॥ 
ವಸುದೇವನೇ! ನೀನು ಅವಶ್ಯವಾಗಿ ಪರಮಭಕ್ತಿಯಿಂದ ಜಗದೀ 
ಶ್ವರನಾದ ಶ್ರೀಹರಿಯನ್ನು ಉಪಾಸನೆ ಮಾಡಿರುವೆ. ಅದರಿಂದಲೇ 
ಜಗದೊಡೆಯರಾದ ಇಬ್ಬರು ಪುತ್ರರನ್ನು ಪಡೆದಿರುವೆ. ॥ ೪೧ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಮನನಶೀಲನಾದ 
ವಸುದೇವನು ಖುಷಿಗಳ ಈ ಮಾತನ್ನು ಕೇಳಿ, ಅವರ ಚರಣಗಳಲ್ಲಿ 
ಶಿರಸ್ಷನಟ್ಟು ಪ್ರಣಾಮ ಮಾಡಿ ಆವರನ್ನು ಸಿ, ಯಜ್ಞ 
ಕ್ಕಾಗಿ ಅವರನ್ನು ಯತ್ವಿಜರಾಗಿ ವರಣಮಾಡಿಕೊಂಡನು. ॥ ೪೨ ॥ 
ಪರೀಕ್ಷಿತನೇ। ಹೀಗೆ ವಸುದೇವನಿಂದ ಧರ್ಮಪೂರ್ವಕವಾಗಿ. 
ವರಣಮಾಡಲ್ಪಟ್ಟ ಯಷಿಮುನಿಗಳು ಧರ್ಮಕ್ಟೇತ್ರವಾದ 
ಕುರುಕ್ಷೇತ್ರದಲ್ಲಿ ಪರಮಧಾರ್ಮಿಕನಾದ ವಸುದೇವನಿಂದ ಉತ್ತ 
ಮೋತ್ತಮ ಸಾಮಗ್ರಿಗಳಿಂದ ಕೂಡಿದ ಹಲವಾರು ಯಜ್ಞಗಳನ್ನು 
ಮಾಡಿಸಿದರು. ॥ ೪೩ ॥ ಪರೀಕ್ಷಿತ | ವಸುದೇವನು ಯಜ್ಞದೀಕ್ಷಿತ 
ನಾದಾಗ ಯಾದವರು ಸ್ನಾನಾದಿಗಳನ್ನು ಮಾಡಿ ಸುಂದರ ವಸ್ತ್ರಾ 
ಭೂಷಣಗಳನ್ನು ಕಮಲಪುಷ್ಪಗಳ ಮಾಲೆಗಳನ್ನು ಧರಿಸಿದರು. 
ಸಮಸ್ತ್ರ ರಾಜರೂ ವಸ್ತಾಭರಣಗಳಿಂದ ಸಜ್ಜಾದರು. ॥ ೪೪ ॥ 
ವಸುದೇವನ ಪತ್ನಿಯರೂ ಸುಂದರವಸ್ತ್ರ ಆಂಗರಾಗ, ಸ್ವರ್ಣ 
ಹಾರಗಳಿಂದ ಅಲಂಕರಿಸಿಕೊಂಡು, ಪರಮಾನಂದ ಭರಿತರಾಗಿ 
ಕೈಗಳಲ್ಲಿ ಮಂಗಳ ದ್ರವ್ಯಗಳನ್ನು ಹಿಡಿದುಕೊಂಡು ಯಜ್ಞರಾಲೆ 
ಯನ್ನು ಪ್ರವೇಶಿಸಿದರು. ॥ ೪೫ ॥ ಆ ಸಮಯದಲ್ಲಿ ಮೃದಂಗ, 
ಪಟಹ, ಶಂಖ, ಭೇರಿ, ನಗಾರಿಗಳು ಮುಂತಾದ ಮಂಗಳ 
ವಾದ್ಯಗಳು ಮೊಳಗುತ್ತಿದ್ದವು. ಸೂತ-ಮಾಗಧರೂ ಸ್ತುತಿಸತೊಡಗಿ. 
ದರು. ಗಂಧರ್ವಸ್ಥ್ರೀಯರು ತಮ್ಮ ಗಂಡಂದಿರೊಡನೆ ಸುಶ್ರಾವ್ಯ 
ವಾಗಿ ಹಾಡತೊಡಗಿದರು. ॥ ೪೬ ॥ 





546 ಶ್ರೀಮದ್ಭಾಗವತ. [ಅಧ್ಯಾಯ 84 
ತಮಭೃಷಿಂಚನ್‌ ವಿಧಿವದಕ್ತಮಭ್ಯಕ್ತಮೃತ್ಟಿಐಃ । |. ವಸುದೇವನು ಮೊದಲಿಗೆ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿಕೊಂಡು, 
ಪತ್ನೀಭಿರಷ್ಟಾದಶಭಃ॥. ಸೋಮರಾಜಮಿವೋಡುಭಿ: ಮಗೆ ಬೆಣ್ಣೆಯನ್ನು ಲೇಖಸಕೊಂಡನು, ಜೇವಕಿಯೇ ಮಾಡಲಾದ 
ತ 1 9೭॥ | ಅನನ ಹದಿನೆಂಟು ಮಂದಿ ಪತ್ನಿಯರೊಂದಿಗೆ ಹಿಂದೆ ನಕ್ಕ 
ಗಳೊಂದಿಗೆ ಚಂದ್ರನ ಅಭಿಷೇಕವಾದಂತೆ ಜುತ್ವಿಜರು ವಸುದೇವ 

ನಿಗೆ ಮಹಾಭಿಷೇಕ ಮಾಡಿದರು. ॥ ೪೭ ॥ ಆಗ ಯಜ್ಞದಿಕ್ಷಿತ 

ತಾಭಿರ್ಮಕೂಲವಲಯೈರ್ಹಾರನೂಪುರಕುಂಡಲೈ: 1 ಫಾದ್ದರಿಂದ ವನುದೇವನು ಮೃಗಚರ್ಮವನ್ನು ಹೊದ್ದುಕೊಂಡಿ. 
ಸ್ವಲಂಕೃತಾಭಿರ್ವಿಬಭೌ ದೀಕ್ಷಿತೋಂಜಿನಸಂವೃತಃ ಅವನ ಪತ್ನಿಯರು ಸುಂದರವಾದ ರೆಗಳಿಂದಲೂ, 

1 ೪೮ ॥| | ಚನ್ನದ ಬಳ್ಳ, ಹಾರಗಳಿಂದಲೂ, ಕಾಲಂದುಗೆಗಳಿಂದಲೂ, ಹೊಳೆ. 
ಯುತ್ತಿದ್ದ ಕರ್ಣಾಭರಣಗಳಿಂದಲೂ ಅಲಂಕರಿಸಿಕೊಂಡಿದ್ದರು. 
ತಸ್ಕರ್ತಿಯೋ ಮಹಾರಾಜ ರತ್ಕಕೌಶೇಯವಾಸಸಃ  ಸಶ್ಚಿಯರೊಡನಮನಿದೇವನು, ಬಹಳವಾಗಿ ಸುಶೋಭಿತ 


ಸಸದಸ್ಯಾ ವಿರೇಜುಸ್ತೇ ಯಥಾ ವೃತ್ರಹಣೋಂಧ್ವರೇ 
॥೪೯॥ 


ತದಾ ರಾಮತ್ವ ಕೃಷ್ಣಕ್ಚ ಸ್ವೈಃ ಸ್ಪೈರ್ಬಂಧುಭಿರನ್ವಿತೌ । 
ರೇಜತುಃ ಸ್ವಸತೈರ್ದಾರೈರ್ಜೀವೇಶೌ ಸ್ವರಿಭೂತಿಭಿ: 


॥೫೦॥ 


ಈಜೇ5ನುಯಜ್ಞೂ ವಿಧಿನಾ ಅಗ್ನಿಹೊತ್ತಾದಿಲಕ್ಷಣೈಃ | 
ಪ್ರಾಕೃತ್ಯರ್ವೈಕೃತ್ಯರ್ಯಚ್ಛೈರ್ದ್ರವೃಜ್ನಾನಕ್ರಿಯೇಶ್ವರಮ್‌ 


॥೫೧॥ 


ಅಥರ್ಶ್ಥಿಗ್ಟ್ಯೋಂದದಾತ್ಕಾಲೇ ಯಥಾಮ್ನಾತಂಸ ದಕ್ಷಿಣಾ: । 
ಸ್ವಲಂಕೃತೇಭ್ಯೋ5ಲಂಕೃತ್ಯ ಗೋಭೂಕನ್ಯಾ ಮಹಾಧನಾಃ 
॥೫೨॥ 


ಪತ್ನೀಸಂಯಾಜಾವಬ್ಛತ್ಟೈಶ್ಶರಿತ್ವಾ ತೇ ಮಹರ್ಷಯಃ | 
ಸನ್ನೂ ರಾಮಪ್ರಜೇ ವಿಪ್ರಾ 'ಯಜಮಾನಪುರಸ್ಹರಾಃ 
॥(೫೩॥ 


ಸ್ನಾತೋ5ಲಂಕಾರವಾಸಾಂಸಿ ವಂದಿಭ್ಯೋತದಾತ್ರಥಾ ಸ್ಥಿಯಃ । 
ತತಃ ಸ್ವಲಂಕೃತೋ ವರ್ಣಾನಾಶ್ವಭ್ಯೋರನ್ನೇನಪೂಜಯತ್‌ 
॥೫೪॥ 


ಬಂಧೂನ್‌ ಸದಾರಾನ್‌ ಸಸುತಾನ್‌ ಪಾರಿಬರ್ಹೇಣ ಭೂಯಸಾ । 
ವಿದರ್ಭಕೋಸಲಕುರೂನ್‌ ಕಾಶಿಕೇಕಯಸೃಂಜಯಾನ್‌ 
॥೫೫॥ 


ಸದಸ್ಯರ್ತಿಕ್‌ ಸುರಗಣಾನ್‌ ನೃಭೂತಪಿತೃಚಾರಣಾನ್‌ । 
ಶ್ರೀನಿಕೇತಮನುಜ್ಞಾಪ್ಯ ಶಂಸಂತಃ ಪ್ರಯಯುಃ ಕ್ರತುಮ್‌ 
॥೫೬॥ 





ನಾಗಿದ್ದನು.॥ ೪೮ ॥ ವಸುದೇವನ ಖುತ್ತಿಜರೂ, ಸದಸ್ಯರೂ 
ಹಿಂದೆ ಇಂದ್ರನ ಯಜ್ಞದಲ್ಲಿ ಶೋಭಿಸುತ್ತಿದ್ದ ಯತ್ವಿಜರಂತೆಯೇ 
ರೇಷ್ಮೆಯ ವಸ್ತ್ರಗಳಿಂದ, ರತ್ತಬಡಿತ ಆಭರಣಗಳಿಂದ ಸಮಲಂಕ್ಕತ 
ರಾಗಿ ಶೋಭಸುತ್ತಿದ್ದರು. ॥ ೪೯ ॥ ಸಮಸ್ತ ಜೀವಕೋಟಿಗೂ 
ಪ್ರಭುಗಳಾದ . ಬಲರಾಮ-ಶ್ರೀಕೃಷ್ಣರು ತಮ್ಮ-ತಮ್ಮ ಬಂಧು 
ಗಳಿಂದಲೂ, ಪಕ್ನೀ-ಪುತ್ರರೊಂದಿಗೂ ಪರವೃತರಾಗಿ ತಮ್ಮದೇ ಆದ. 
ವೈಭವದಿಂದ ರಾರಾಜುದರು. ॥ ೫೦ ॥ 

ವಸುದೇವನು ಪ್ರತಿಯೊಂದು ಯಜ್ಞದಲ್ಲಿಯೂ ಗಾರ್ಹ 
ಪತ್ಯವೇ ಮೊದಲಾದ ಆಗ್ಗಿತ್ರಯಗಳ ಉಪಾಸನೆಯೇ ಮುಖ್ಯಲಕ್ಕ್ಯ 
ವಾಗಿರುವ ಆಗ್ನಿಷ್ಟೋಮ. ದರ್ಶ, ಪುರ್ಣಮಾಸ ಮುಂತಾದ 
ಪ್ರಕೃತಿಯಾಗಗಳಿಂದಲೂ, ಸೂರ್ಯಸತ್ರವೇ ಮೊದಲಾದ ವಿಕೃತಿ 
ಯಾಗಗಳಿಂದಲೂ, ಅಗ್ನಿಹೋತ್ರಾದಿ ಇತರ ಮೂಲಕ 
ದ್ರವ್ಯ, ಜ್ಞಾನ, ಕ್ರಿಯೆ ಇವುಗಳಿಗೆ ಈಶ್ವರನಾದ ಯಜ್ಞಪುರುಷ 
ಎಷುವನ್ನು ಆರಾಧಿಸಿದನು. ॥ ೫೧ ॥ ಅನಂತರ ವಸುದೇವನು. 
ಸಮುಚಿತ. ಕಾಲದಲ್ಲಿ ಯತ್ಚಿಜರನ್ನು ವಸ್ತಾಲಂಕಾರಗಳಿಂದ 
ಪೂಜಸಿ ಶಾಸ್ತ್ರಕನುಸಾರವಾಗಿ ಅವರಿಗೆ. ಹೇರಿವಾದ ದಕ್ಷಿಣ 
ಯೊಂದಿಗೆ ಸಾಲಂಕೃತ ಗೋವುಗಳನ್ನು ಭೂಮಿಯನ್ನು ಸುಂದರ 
ಕನ್ವೆಯರನ್ನು ದಾನಮಾಡಿದನು. ॥ ೫೨ ॥ ಬಳಿಕ ಮಹರ್ಷಿಗಳು 
ಪತ್ನಿಸಂಯಾಜ ಮತ್ತು ಅವಭೃಥ್ಯಗಳೆಂಬ ಯಜ್ಞಾಂಗಗರ್ಮ 
ಗಳನ್ನು ವಸುದೇವನಿಂದಲೂ ಪತ್ನಿಯರಿಂದಲೂ ಮಾಡಿಸಿ, 
ಆತನನ್ನು ಮುಂದೆ ಮಾಡಿಕೊಂಡು ಪರಶುರಾಮನು ನಿರ್ಮಿಸಿದ 
ಸಮಂತಪಂಚಕ ಸರೋವರದಲ್ಲಿ ಅವಭೃತಸ್ನಾನ ಮಾಡಿಸಿ. 
ದರು. ॥ ೫೩ ॥ ಸ್ನಾನಮಾಡಿದನೆತರ ವಸುದೇವನು. ಮತ್ತು 
ಆತನ ಪತ್ನಿಯರು. ತಾವು ಉಟ್ಟಿದ್ದ ವಸ್ತಾಭರಣಗಳನ್ನು ವಂದಿ 
ಮಾಗದರಿಗೆ ಕೊಟ್ಟುಬಿಟ್ಟರು. ಬಳಿಕ ಮುದೇವನು ನೂತನ. 
ಮಸ್ಟ ದ 'ಸಮಲಂಕೃತನಾಗಿ. ಬ್ರಾಹ್ಮಣರಿಂದ ಹಿಡಿದು. 
ನಾಯಿಯವರೆಗಿನ ಸಮಸ್ತ ಪ್ರಾಣಿಗಳಿಗೂ ಮೃಷ್ಟಾನ್ನ ಭೋಜನ. 
ಮಾಡಿಸಿದನು. ॥ ೫೪ ॥ ಮತ್ತೆ ವಸುದೇವನು ತನ್ನ ಬಂಧು 
ಬಾಂಧವರಿಗ್ಗೆ ಅವರ ಪಕ್ನೀ-ಪ್ರತ್ರರಿಗೆ ಹಾಗೂ ವಿದರ್ಭ, ಕೋಸಲ, 
ಕುರು, ಕಾಶಿ, ಕೇಕಯ, ಸೃಂಜಯ ಮೊದಲಾದ ರಾಜರುಗಳಿಗೆ, 
ಸದಸ್ಯರಿಗೆ ತ್ತಿಜರಗ್ಗ ದೇವತೆಗಳಿಗೆ, ಮನುಷ್ಯರಿಗೆ, ಭೂತ 
ಗಳಿಗೆ, ಪಿತೃಗಳಿಗೆ, ಜಾರಣರಿಗೆ ಹಲವಾರು ವಿಧದ ಪಾರಿತೋಷಕ. 
ಗಳನ್ನು ಕೊಟ್ಟು ಸನ್ಮಾನಿಸಿದನು. ಅವರೆಲ್ಲರೂ ಶ್ರೀನಿಕೇಶನನಾದ. 
ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಯಜ್ಞವನ್ನು ಪ್ರಶಂಸುತ್ತಾ 
ತಮ್ಮ-ತಮ್ಮ ನಿವಾಸಗಳಸೆ ತರಂದರು. ॥ ೫೫-೫೭ ॥ 





84 ಅಧ್ಯಾಯ) ದಶಮಸ್ಯಂಧ (ಉತ್ತರಾರ್ಧ) 547 
ಥೃತರಾಷ್ಟ್ರೋಡನುಜು ಪಾರ್ಥಾ ಭೀಷ್ಮೋ ದ್ರೋಣಃ ಪೃಥಾ ಯಮೌ ಆ ಸಮಯದಲ್ಲಿ ದೃತರಾಷ್ಟ್ರ-ವಿದುರ-ಯುಧಿಷ್ಠಿರ, ಭೀಮಾ 
ನಾರದೋ ಭಗವಾನ್‌ ವ್ಯಾಸಮುಪೃತ್ತಂಬಂಧಿಬಾಂಧವಾಃ ರ್ಜುನ-ನಕುಲ-ಸಹದೇವರೂ, ಭೀಷ್ಮ-ದ್ರೋಣಾದಿಗಳೂ, ಕುಂತೀ, 


॥೫೭॥ 


ಬಂಧೂನ್‌ ಪರಿಷ್ಟ್ಯ್ಯ ಯದೂನ್‌ ಸೌಹ್ಯದಾತ್‌ ಕ್ಲಿನ್ನಚೇತನಃ 


ಯಯುರ್ವಿರಹಕೃಚ್ಛೇಣ ಸ್ವದೇಶಾಂಶ್ಟಾಪರೇ ಜನಾಃ 
॥೫೮॥ 


ನಂದಸ್ತು ಸಹ ಗೋಪಾಲೈರ್ಬೃಹತ್ಯಾ ಪೂಜಯಾರ್ಜತಃ। 
'ಕೃಷ್ಣನಾನೋಗ್ರಸೇನಾದ್ಥರ್ಥ್ಯವಾತ್ರೀದ್ದಂಧುವತ್ತಂ! 


॥೫೯॥ 


ವಸುದೇವೋ5ಂಜಸೋತ್ತೀರ್ಯ ಮನೋರಥಮಹಾರ್ಣವವ್‌ । 
ಸುಹೃದ್ಧೃತಃ ಪ್ರೀತಮನಾ ನಂದಮಾಹ ಕರೇ ಸ್ಪೃಶನ್‌ 
॥೬೦॥ 


ವಸುದೇವ ಉವಾಚ 


'` ಭ್ರಾತರೀಶಕೃತ: ಪಾಶೋ ನೃಣಾಂ ಯಃ ಸ್ನೇಹಸಂಜ್ಜಿತಃ। 
ತಂ ದುಸ್ಕೃಜಮಹಂ ಮನ್ಯೇ ಶೂರಾಣಾಮಪಿ ಯೋಗಿನಾಮ್‌ 


॥೬೧॥ 
ಅಸ್ಥಾಸ್ಟಪ್ರತಿಕಲ್ದೇಯಂ ಯತೃತಾಜ್ಞೇಷು ಸತ್ತಮೈಃ। 
ಮೈತ್ರ್ಯರ್ಪಿತಾಫಲಾ ವಾಪಿ ನ ನಿವರ್ತೇತ ಕರ್ಹಿಚಿತ್‌ 

॥೬೨॥ 


ಪ್ರಾಗಕಲ್ಪಾಚ್ಚ ಕುಶಲಂ ಭ್ರಾತರ್ವೋ ನಾಚರಾಮ ಹಿ 
ಅಧುನಾ ಶ್ರೀಮದಾಂಧಾಕ್ಷಾ ನ ಪಶ್ಯಾಮಃ ಪುರಃ ಸತಃ 
॥೬೩॥ 


ಮಾ ರಾಜ್ಯಶ್ರೀರಭೂತ್‌ ಪುಂಸ ಶ್ರೇಯಸ್ಥಾಮಸ್ಥ ಮಾನದ । 
ಸ್ವಜನಾನುತ ಬಂಧೂನ್‌ ವಾನ ಪಶ್ಯತಿ ಯಯಾಂಧದ್ಭಕ್‌ 


॥೬೪॥ 
ಶ್ರೀಶುಕ ಉವಾಚ 
ಏವಂ. ಸೌಹೃದಶೈಥಿಲ್ಯಚಿತ್ರ ಆನಕದುಂದುಭೀಃ | 
ರುರೋದ ತತ್ಯತಾಂ ಮೈತ್ರೀಂ ಸ್ಥರನ್ನಶ್ರುವಿಲೋಚನಃ 
॥೬೫॥ 





ನಾರದರೂ, ಭಗವಾನ್‌ ವೇದವ್ಯಾಸರೂ ಹಾಗೂ ಇತರ ಸ್ವಜನ 
ಸಂಬಂಧಿಗಳೂ ಹಿತೈಷಿಗಳಾದ. ಯಾದವರನ್ನು ಬಿಟ್ಟು 
ಹೋಗಲು ಸಾಧ್ಯವಾಗದೆ ವಿರಹ ವ್ಯಥೆಯನ್ನು ಅನುಭವಿಸು 
ತ್ತಿದ್ದರು. ಅವರು ಆತ್ಯಂತ ಸ್ನೇಹಾರ್ದ್ರರಾಗಿ ಯುದುವೀರರನ್ನು 
ಗಾಢವಾಗಿ ಆಲಿಂಗಿಸಿಕೊಂಡು, ಅವರಿಂದ ಅನುಮತಿಯನ್ನು 
ಪಡೆದು ಬಹಳ ಕಷ್ಟದಿಂದ ತಮ್ಮ-ತಮ್ಮ ದೇಶಗಳಿಗೆ ಹಿಂದಿರುಗಿ. 
ದರು. ಹಾಗೆಯೇ ಯಜ್ಞವನ್ನು ನೋಡಲು ಬಂದಿದ್ದ ಇತರರೂ 
ತಮ್ಮ-ತಮ್ಮನಿವಾಗಗಳಿಗೆ ತೆರಳಿದರು. ॥ ೩೭-೩೮ ॥ ಪರೀಕ್ಷಿತನೇ | 
ಭಗವಾನ್‌ ಶ್ರೀಕೃಷ್ಣ-ಬಲರಾಮರು ಹಾಗೂ ಉಗ್ರಸೇನರೇ ಮೊದ 
ಲಾದವರುನಂದಗೋಪನನ್ನುಮತ್ತು ಇತರ ಎಲ್ಲಗೋಪಾಲಕರನ್ನು 
ಅಮೂಲ್ಯ ವಸ್ತುಗಳಿಂದ ಪೂಜಿಸಿ ಸತ್ಯರಿಸಿದನು. ಅವರೂ ಪ್ರೇಮ 
ಪರವಶರಾಗಿ ಅನೆಕ ದಿನಗಳವರೆಗೆ ಅಲ್ಲಿಯೇ ಇದ್ದರು. ॥ ೫೯ ॥ 
ವಸುದೇವನು ಮನೋರಥವೆಂಬ ಮಹಾಸಾಗರವನ್ನು ಅನಾ 
ಯಾಸವಾಗಿ. ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. 
ಸುಹೃದರಿಂದ ಸುತ್ತುವರಿಯಲ್ಪಟ್ಟ ಪ್ರಸನ್ನಚಿತ್ತನಾದ ವಸುದೇವನು 
ನಂದಗೋಪನ ಕೈಹಿಡಿದುಕೊಂಡು ಇಂತೆಂದನು. ॥ ೬೦ ॥ 

ವಸುದೇವನು ಹೇಳಿದನು - ಸಹೋದರ | ಭಗವಂತನು 
ಮನುಷ್ಯರಿಗೆ ಸ್ನೇಹ, ಪ್ರೇಮಪಾಶವೆಂಬ ಬಂಧನವನ್ನು ಕಲ್ಪಸಿಟ್ಟಿ. 
ದ್ದಾನೆ ಈ ಸ್ನೇಹ ಸಂಬಂಧವನ್ನು ತ್ಯಜಿಸಲು ದೊಡ್ಡ-ದೊಡ್ಡ. 
ಶೂರರಿಗೂ, ಯೋಗಿ-ಯತಿಗಳಿಗೂ ಸಾಧ್ಯವಾಗದೆಂದು ನಾನು 
ಭಾವಿಸುತ್ತೇನೆ. ॥ ೬೧ ॥ ನಮ್ಮಂತಹ ಆಕೃತಜ್ಞರೊಂದಿಗೆ ನೀವು. 
ಸದೃಶವಾದ ಸ್ನೇಹದ ವ್ಯವಹಾರಮಾಡಿರುವಿರಿ. ನಿಮ್ಮಂತಹ 
ಸಂತೆಶಿರೋಮಣಿಗಳಿಗೆ ಇಂತಹ ವ್ಯವಹಾರವು ಸ್ವಭಾವಸಿದ್ಧವೇ 
ಆಗಿರುತ್ತದೆ. ನಾವು ಇದನ್ನು ಎಂದೂ ತೀರಿಸಲಾರೆವು. ನಿಮಗೆ. 
ಇದರ ಪ್ರತಿಫಲವನ್ನು ಕೊಡಲು ಸಮರ್ಥರಲ್ಲ ಹೀಗಿದ್ದರೂ ನಮ್ಮ 
ಗಳ ಈ ನಿರ್ವ್ಯಾಜವಾದ ಮಿತ್ರತೆಯ ಸಂಬಂಧವು ಅಚಲ 
ವಾಗಿಯೇ ಉಳಿಯಲಿ. ॥ ೬೨ ॥ ಹಿಂದೆ ನಾವು ಕಾರಾಗೃಹದಲ್ಲಿ 
ಬಂಧಿತರಾಗಿದ್ದರಿಂದ ನಿಮಗೆ ಯಾವುದೇ ಉಪಕಾರವನ್ನು 
ಮಾಡಲೂ ಅಶಕ್ಕವಾಗಿತ್ತು. ಈಗಲಾದರೋ ಧನಮದದಿಂದ 
ಕುರುಡರಾಗಿ ನೀವು ನಮ್ಮ ಮುಂದೆಯೇ ಇದ್ದರೂ ಕಣ್ಣೆತ್ತಿಯೂ 
ನೋಡುತ್ತಿಲ್ಲ. ॥ ೬೩ ॥ ಮಾನದನಾದ ನಂದಗೋಪನೇ | 
ಶ್ರೇಯಸ್ವಾಮನಾದವನಿಗೆ ರಾಜ್ಯಲಕ್ಷ್ಮಿಯು ದೊರಕದಿರುವುದೇ 
ಒಳಿತಿದೆ. ಏಕೆಂದರೆ, ಮನುಷ್ಯನು ರಾಜ್ಯಲಕ್ಷ್ಮಿಯಿಂದ ಕುರುಡ 
ನಗುತ್ತಾನೆ. ಮತ್ತು ತನ್ನ ಸ್ವಜನರನ್ನಗಲೀ". ಬಂಧುಗಳನ್ನೂ 
ನೋಡಲಾರನು. ॥ ೬೪ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ | 
ಹೀಗೆ ಹೇಳುತ್ತಿದ್ದಂತೆಯೇ ವಸುದೇವನ ಹೃದಯವು ಪ್ರೇಮದಿಂದ 
ಗದ್ಗದವಾಯಿತು. ನಂದಗೋಪನ ಮೈತ್ರಿಯೂ ಹಿಂದೆ ಮಾಡಿದ 
ಉಪಕಾರಗಳೂ ಸ್ಥರಣೆಗೆ ಬಂದು ಅವನ ಕಣ್ಣುಗಳಲ್ಲಿ ನೀರು 
ತುಂಬಿಬಂದು ಗಳಗಳನೆ ಅತ್ತುಬಿಟ್ಟನು. ॥ ೬೫ ॥ 


548 


ಶ್ರೀಮದ್ಭಾಗವತ 


[ ಅಧ್ಯಾಯ 85 





ನಂದಸ್ತು ಸಖ್ಯ ಪ್ರಿಯಕೃತ್‌ ಪ್ರೇಮ್ಣಾಗೋವಿಂದರಾಮಯೋಃ | 
ಅದ್ಯ ಶ್ವಇತಿ ಮಾಸಾಂಸ್ಟ್ರೀನ್‌ ಯದುಭಿರ್ಮಾನಿತೋರವಸತ್‌ 
0೬೬॥ 


ತತಃ ಕಾಮೈಃ ಪೂರ್ಯಮಾಣಃ ಸವ್ರಜಃ ಸಹಬಾಂಧವಃ । 
ಪರಾರ್ಧ್ಯಾಭರಣಕ್ಟೌಮನಾನಾನರ್ಫ್ಯಪರಿಚ್ಛದೈಃ 
॥೬೭॥ 


ವಸುದೇವೋಗ್ರಸೇನಾಭ್ಯಾಂ ಕೃಷ್ಣೋದ್ಧವಬಲಾದಿಭಿಃ । 
ದತ್ತಮಾದಾಯಪಾರಿಬರ್ಹಂಯಾಪಿತೋಯದುಭಿರ್ಯಯೌ 
॥೬೮॥ 


ನಂದೋ ಗೋಪಾಶ್ಚಗೋಪ್ಯಶ್ಚಗೋವಿಂದಚರಣಾಂಬುಜೇ । 
ಮನಃಕ್ಲಪ್ರಂ ಪುನರ್ಪರ್ತುಮನೀಶಾ ಮಥುರಾಂಯಯು: 
॥೬೯॥ 


ಬಂಧುಷು ಪ್ರತಿಯಾತೇಷು ವೃಷ್ಣಯಃ ಕೃಷ್ಣದೇವತಾಃ । 
ವೀಕ್ಷ ಪ್ರಾವೃಷಧಾಸನ್ನಾಂ ಯಯುರ್ದ್ವಾರವತೀಂ ಪುನಃ 
॥೭೦॥ 


ಜನೇಚ್ಯಃ ಕಥಯಾಂಚತ್ರುರ್ಯದುದೇವಮಹೋತ್ಸ್ತವಮ್‌ । 
ಯದಾಸಿತ್ರೀರ್ಥಯಾತ್ರಾಯಾಂ ಸುಹೃತ್ತಂದರ್ಶನಾದಿಕಮ್‌ 
॥೭೧॥ 





ನಂದಗೋಪನು ತನ್ನ ಮಿತ್ರನಾದ ವಸುದೇವನಿಗೆ ಹಾಗೂ 
ಶ್ರೀಕೃಷ್ಣ- ಬಲರಾಮರಿಗೆ ಸಂತೋಷಪಡಿಸಲು, ಅವರ ಪ್ರೇಮ. 
ಪಾಶದಲ್ಲಿ ಬಂಧಿತನಾಗಿ ಇಂದು-ನಾಳೆ ಎಂದೆನ್ನುತ್ತಾ ಮೂರು 
ತಿಂಗಳು ಅಲ್ಲೇ ಇದ್ದುಬಿಟ್ಟನು. ॥ ೬೬ ॥ ಬಳಿಕ ಬಹುಮೂಲ್ಯ 
ವಾದ ಆಭೂಷಣಗಳಿಂದ, ರೇಷ್ಮೆ ವಸ್ತಗಳಿಂದ, ನಾನಾವಿಧದ ಉತ್ತ 
ಮೋತ್ತಮ ವಸ್ತುಗಳಾದ ಮತ್ತು ಭೋಗಸಾಮಗ್ರಿಗಳಿಂದ ನಂದ 
ಗೋಪನನ್ನು ಅವನ ವ್ರಜವಾಸಿಗಳಾದ ಸಂಗಡಿಗರನ್ನೂ ಬಂಧು 
ಬಾಂಧವರನ್ನು ಉದಾರ ಮನಸ್ಸಿನಿಂದ ತೃಶ್ತಿಪಡಿಸಿದನು. ॥ ೬೭ ॥ 
ವಸುದೇವ, ಉಗ್ರಸೇನ, ಶ್ರೀಕೃಷ್ಣ-ಬಲರಾಮರು, ಉದ್ಧವರೇ 
ಮೊದಲಾದ ಯದುವಂಶೀಯರು ಬೇರೆ-ಬೇರೆಯಾಗಿ ಅವನಿಗೆ 
ಅನೇಕ ಉಡುಗೊರೆಗಳನ್ನು ಕೊಟ್ಟರು. ಅವರಿಂದ ಬೀಳ್ಕೊಂಡು, 
ಅವರಿತ್ತ ಸಾಮಗ್ರಿಗಳಿಂದೊಡಗೂಡಿ ನಂದಗೋಪನು ತನ್ನ ವ್ರಜ 
ಮಂಡಲಕ್ಕೆ ಪ್ರಯಾಣಮಾಡಿದನು. ॥ ೬೮ | ನಂದಗೋಪ, 
ಗೋಪಾಲರು ಮತ್ತು ಗೋಪಿಯರ ಚಿತ್ತವು ಭಗವಾನ್‌ ಶ್ರೀಕೃಷ್ಣನ 
'ಚರಣಕಮಲಗಳಲ್ಲಿ ಎಷ್ಟು ನೆಟ್ಟುಹೋಗತ್ತೆಂದರೆ ಅದನ್ನು ಪ್ರಯತ್ನ 
ಮಾಡಿದರೂ ಹಿಂದಿರುಗಿಸದಾದರು. ಕೊನೆಗೆ ಮನ್ನುಲ್ಲದೆಯೇ 
ಅವರು ಮಥುರೆಗೆ ಹೊರಟು ಹೋದರು. ॥ ೬೯ ॥ 
ಬಂಧು-ಮಿತ್ರರು ಹೋದನಂತರ ಶ್ರೀಕೃಷ್ಣನನ್ನೇ ಏಕಮಾತ್ರ. 
ಇಷ್ಟದೇವನೆಂದು ಭಾವಿಸಿದ್ದ ಯಾದವರು ವರ್ಷಾಕಾಲವು ಸನ್ನಿಹಿತ 
ವಾದುದನ್ನು ಕಂಡು ದ್ವಾರಕೆಗೆ ಪ್ರಯಾಣ ಮಾಡಿದರು. ॥ ೭೦ ॥ 
ದ್ವಾರಾವತಿಯನ್ನು ಸೇರಿದ ಬಳಿಕ ಅವರೆಲ್ಲರೂ ಅಲ್ಲಿದ್ದ ಪ್ರಜೆಗಳಿಗೆ 
ವಸುದೇವನ ಯಜ್ಞೋತ್ತವವನ್ನು, ತೀರ್ಥಯಾತ್ರೆಯ ಪ್ರಸಂಗ 
ದಲ್ಲಿ ಸ್ವಜನ-ಸಂಬಂಧಿಗಳೆ ದರ್ಶನ-ಭೇಟಿ, ವಾರ್ತಾಲಾಪ 
ಮೊದಲಾದುವನ್ನು ವಿವರಿಸಿ ಹೇಳಿದರು. ॥ ೭೧॥ 


ಎಂಭತ್ತನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೮೪ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂಸಂಹಿತಾಯಾಂ ದಶಮಸ್ಯಂಧೇ ಉತ್ತರಾರ್ಧೇ 
ತೀರ್ಥಯಾತ್ರಾನುವರ್ಣನಂನಾಮ ಚತುರಶೀತಿತಮೋಂಧ್ಯಾಯಃ॥। ೮೪ ॥ 


ರಾರಾ ರ 


ಎಂಭತ್ತೈದನೆಯ ಅಧ್ಯಾಯ 


ಭಗವಂತನು ವಸುದೇವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದುದು - 
ಗತಿಸಿಹೋದ ದೇವಕಿಯ ಆರು ಮಕ್ಕಳನ್ನು ಶ್ರೀಕೃಷ್ಣನು ಹಿಂದಕ್ಕೆ ತಂದುದು 


ಶ್ರೀಬಾದರಾಯಣಿರುವಾಚ 
ಅೈೆಕದಾ55ತ್ಯಚೌ ಪ್ರಾಪ್ತೌ ಕೃತಪಾದಾಭಿವಂದನೌ | 


ವಸುದೇವೋಇಭಿನಂದ್ಯಾಹ ಪ್ರೀತ್ಯಾ ಸಂಕರ್ಷಣಾಚ್ಯುತೌ 
॥ ೧॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ! 
ದೈನಂದಿನ ಪದ್ಧತಿಯಂತೆ ಶ್ರೀಕೃಷ್ಣ-ಬಲರಾಮರು ಒಂದು ದಿನ 
ಪ್ರಾತಾಲದಲ್ಲಿ ನಮಸ್ಕರಿಸಲು. ತಂದೆ-ತಾಯಿಗಳ ಬಳಿಗೆ. 
ಬಂದರು. ಅಭಿವಂದಿಸಿದ ಬಳಿಕ ವಸುದೇವ-ದೇವಕಿಯರು ಪುತ್ರ. 
ರಿಬ್ಬರನ್ನು ಅತ್ಯಂತ ಪ್ರೇಮದಿಂದ ಪ್ರಶಂಸಿಸುತ್ತಾ ಹೇಳತೊಡ 
ಗಿದರು.॥೧॥ 


85 ಅಧ್ಯಾಯ] 


ದತಮಸ್ಥಂಧ (ಉತ್ತರಾರ್ಧ) 


549 





ಮುನೀನಾಂಸವಚುಶ್ರುತ್ಹಾಪ್ರತ್ರಯೋರ್ಧಾಮಸೂಚಕಮ್‌ 
ತದ್ದೀರ್ಯೈರ್ಜಾತವಿಶ್ರಂಭಃ ಪರಿಭಾಷ್ಯಾಭ್ಯಭಾಷತ 


॥೨॥ 


ಕೃಷ್ಣ ಕೃಷ್ಣ ಮಹಾಯೋಗಿನ್‌ ಸಂಕರ್ಷಣ ಸನಾತನ | 
ಜಾನೇ ವಾಮಸ್ಕ ಯತ್ಸಾಕ್ಭಾತ್‌ ಪ್ರಧಾನಪುರುಷೌ ಪರೌ 
॥೩॥ 


ಯತ್ರ ಯೇನ ಯತೋ ಯಸ್ಕ ಯಸ್ಜೆ ಯದೃದ್ಧಥಾ ಯದಾ। 
ಸ್ಯಾದಿದಂ ಭಗವಾನ್‌ ಸಾಕ್ಟಾತ್ಮಧಾನಪುರುಷೇಶ್ಚರ: 
॥೪॥ 


ಏತನ್ನಾನಾವಿಧಂ._.ವಿ್ವಮಾತ್ಮ್ಕಷ್ಟವುಧೋಕ್ಸವ 
ಆತ್ಕನುಪ್ರವಶ್ಯಾತ್ಮನ್‌ ಪ್ರಾಣೋ ಜೀವೋ ಬಭರ್ಸ್ಯಜ: 


॥೫॥ 


ಪ್ರಾಣಾದೀನಾಂ ವಿಶ್ವಸ್ತಜಾಂ ಶಕ್ರಯೋ ಯಾಃ ಪರಸ್ಕ ತಾಃ | 
ಸಾಡತ್ರ್ಯಾರ್‌ ವೈನ್‌ ದ್ವನೋಕಷ್ಟ ನ ಚೇಶ್ಟಾಮ್‌ 


॥೬॥ 


ಕಾಂತಿಸ್ತೇಯ ಪ್ರಭಾ ಸತ್ತಾ ಚಂದ್ರಾಗ್ವರ್ಕರ್ಕವಿದ್ಯುತಾಮ್‌ । 
ಯತ್‌ ಸ್ಟೈರ್ಯಂ ಭೂಭೃತಾಂ ಭೂಮೇ- 
ರ್ವತ್ತಿರ್ಗಂಥೋ5ರ್ಥತೋ ಭವಾನ್‌ 
॥ ೭.॥ 


ತರ್ಪಣಂ ಪ್ರಾಣನಮಪಾಂ ದೇವ ತ್ಹಂ ತಾಶ್ಚ ತದ್ರಸಃ। 
ಓಜಃ ಸಹೋ ಬಲಂ ಚೇಷ್ಟಾ ಗತಿರ್ವಾಯೋಸ್ತವೇಶ್ವರ 
॥೮॥ 


ದಿಶಾಂ ತ್ವಮವಕಾಶೋಶಸಿ ದಿಶಃ ಖಂ ಸ್ಫೋಟ ಆಶ್ರಯಃ । 
ನಾದೋ ವರ್ಣಸ್ತ್ಯಮೋಂಕಾರ ಆಕೃತೀನಾಂ ಪೃಥಕೃತಿ: 
॥ ೯ ॥ 





ವಸುದೇವನು ಮಹಾ-ಮಹಾ ಯಪಿಗಳ ಮುಖದಿಂದ ಭಗ 
ವಂತನಮಹಿಮೆಯನ್ನುಕೇಳಿದ್ದನು ಮತ್ತು ಐಶ್ವರ್ಯ ಪೂರ್ಣವಾದ 
ಅವನ ಚರಿತ್ರೆಗಳನ್ನು ಕಣ್ಣಾರೆ " ಕಂಡಿದ್ದವು. ಇವನು 
ಸಾಧಾರಣವಲ್ಲವೆಂದೂ ಸಾಕ್ಟಾತ್‌ ಭಗವಂತನೇ ಆಗಿರುವನೆಂಬ 
ಮಾತಿನಲ್ಲಿ ದೃಢವಿಶ್ವಾಸವತ್ತು. ಇದರಿಂದ ಅವನು ತನ್ನ ಪುತ್ರರನ್ನು 
ಪ್ರೇಮಪೂರ್ವಕವಾಗಿ ಸಂಬೋಧಿಸಿ ಹೀಗೆ ಹೇಳಿದನು. ॥ ೨ ॥ 
ಸಚ್ಚಿದಾನಂದ ಸ್ವರೂಪನಾದ ಶ್ರೀಕೃಷ್ಣನೇ। ಮಹಾಯೋಗೀಶ್ವರ 
ಸಂಕರ್ಷಣನೇ। ನೀವಿಬ್ಬರೂ ಸನಾತನರಾಗಿರುವಿರಿ. ನೀವಿಬ್ಬರೂ 
ಪ್ರಕೃತಿ-ಪುರುಷ ಸ್ವರೂಪರೆಂದೂ ಸಾಕ್ಟಾಶ್‌ ಈಶ್ವರರೆಂದೂ ನಾನು 
ತಿಳದರುತ್ತೇನೆ.॥ ೩ ॥ ಈ ಜಗತ್ತಿನ ಆಧಾರರೂ, ನಿರ್ಮಾತೃಗಳೂ, 
ನಿರ್ಮಾಣ ಸಾಮಗ್ರಿಯೂ ನೀವೇ ಆಗಿದ್ದೀರಿ. ಈ ಸಮಸ್ತ ಜಗತ್ತಿನ 
ಸ್ವಾಮಿಯೂ ನೀವಿಬ್ಬರು ಆಗಿರುವಿರಿ. ಮತ್ತು ನಿಮ್ಮಕ್ರೀಡೆ ಗಾಗಿಯೇ 
ಇದರ ನಿರ್ಮಾಣವಾಗಿದೆ. ಇದು ಯಾವಾಗ ಯಾವ ರೂಪದಿಂದ, 
ಏನೆಲ್ಲಇರುತ್ತದೋ, ಆಗುತ್ತಿದೆಯೋ ಅದೆಲ್ಲವೂ ನೀವೇ ಆಗಿದ್ದೀರಿ. 
ಈ ಜಗತ್ತಿನಲ್ಲಿ ಪ್ರಕೃತಿರೂಪದಿಂದ ಭೋಗ್ಯನೂ ಮತ್ತು 
ಪುರುಷರೂಪದಿಂದ ಭೋಕ್ತಾನು ಹಾಗೂ ಎರಡರಿಂದಲೂ 
`ಅತೀಶನೂ, ಎರಡರ ನಿಯಾಮಕರೂ ಆದ ಸಾಕ್ಟಾತ್‌ ಭಗವಂತನೇ. 
ನೀವಾಗಿರುವಿರಿ. ॥ ೪ ॥ ಇಂದ್ರಿಯಾತೀತನೇ | ಜನ್ಮ-ಸ್ಥಿಕಿಯೇ 
ಮೊದಲಾದ ಭಾವವಿಕಾರದಿಂದ ರಹಿತರಾದ ಪರಮಾತ್ಮನೇ | 
ಈ ಚಿತ್ರ - ವಿಚಿತ್ರವಾದ ಜಗತ್ತನ್ನುನೀವೇ ನಿರ್ಮಿಸಿರುವಿರಿ. ಇದರಲ್ಲಿ 
ನೀವೇ ಆತ್ಮರೂಪದಿಂದ ಪ್ರವೇಶಿಸಿಯೂ ಇದ್ದಿರಿ. ನೀವು ಪ್ರಾಣ 
(ಕ್ರಿಯಾಶಕ್ತಿ) ಮತ್ತು ಜೀವ (ಜ್ಞಾನಶ್ರ) ರೂಪದಿಂದ ಇದನ್ನು 
ಪಾಲಿಸುತ್ತಾ-ಪೋಷಿಸುತ್ತಾ ಇರುವಿರಿ. ॥ ೫ ॥ ಕ್ರಿಯಾಶಕ್ತಿ 
ಪ್ರಧಾನವಾದ ಪ್ರಾಣವೇ ಮೊದಲಾದುವುಗಳಿಗೆ ಜಗತ್ತಿನ ವಸ್ತು 
ಗಳನ್ನು ಸೃಷ್ಟಿಸುವ ಸಾಮರ್ಥ್ಯವಿದೆಯೋ ಆದು. ಅವುಗಳ 
ಸಾಮರ್ಥ್ಯವಾಗಿರದೆ ನಿನ್ನದೇ ಆಗಿದೆ. ಏಕೆಂದರೆ, ಅವು ನಿನ್ನಂತೆ 
ಜೇತನರಲ್ಲ ಅಚೇತನರಾಗಿರುವರು. ಸ್ವತಂತ್ರರಲ್ಲ ಪರತಂತ್ರ 
ರಾಗಿದ್ದಾರೆ. ಆದ್ದರಿಂದ ಆ ಚೇಷ್ಟಾಶೀಲ ಪ್ರಾಣವೇ ಮೊದಲಾದು 
ವುಗಳಲ್ಲಿ ಕೇವಲ ಚೇಷ್ಟಾಮಾತ್ರವಿರುತ್ತದೆ, ಶಕ್ತಿಯಲ್ಲ ಶಕ್ತಿ 
ಯಾದರೋ ನಿನ್ನದೇ ಆಗಿದೆ. ॥ ೬ ॥ ಪ್ರಭೋ | ಚಂದ್ರನಕಾಂತಿ, 
ಅಗ್ನಿಯತೇಜ, ಸೂರ್ಯವಪ್ರಭೆ, ನಕ್ಫತ್ರ ಮತ್ತು ವಿದ್ಯುತ್ತಿನ 
ಸ್ಫುರಣರೂಪದ ಸತ್ತೆ, ಪರ್ವತಗಳ ಸೆ ಪೃಥಿವಿಯ ಆಧಾರ 
ಶಕರೂಪವಾದ ವೃತ್ತಿ ಮತ್ತು ಗಂಧರೂಪ ಗುಣ - ಇವೆಲ್ಲವೂ 
ವಾಸ್ತವವಾಗಿ, ನೀರೇ ಆಗಿರುವೆ. ॥ ೭ ॥ ಪರಮೇಶ್ವರನೇ! ನೀರಿ. 
ನಲ್ಲಿರುವ ತೃಷ್ಟಿಪಡಿಸುವ, ಜೀವನ ನೀಡುವ, ಶುದ್ಧಿಗೊಳಿಸುವ 
ಶಶ್ತಿಗಳು ನಿನ್ನದೇ ಸ್ವರೂಪವಾಗಿದೆ. ಜಲ ಮತ್ತು ಅದರ ರಸ ನೀನೇ. 
ಆಗಿರುವೆ. ಪ್ರಭೋ ವಾಯುವಿನಲ್ಲಿರುವ ಇಂದ್ರಿಯ ಶಕ್ತಿ ಅಂತಃ 
ಕರಣದ ಶ್ತ, ಶರೀರದ ಶಿ, ಚೇಷ್ಟೆ ಗಮನ ಶಕ್ತಿ - ಈ ಶಕ್ತಿಗಳೆಲ್ಲವೂ 
ನಿನ್ನವುಗಳೇ ಆಗಿವೆ. ॥ ೮ ॥ ದಿಕ್ಕುಗಳಲ್ಲಿರುವ ಅವಕಾಶವು ನೀನೇ 
ಆಗಿರುವೆ. ಆಕಾಶ ಮತ್ತು ಅದರ ಆಶ್ರಯಭೂತವಾಗಿರುವ 
ಸ್ಫೋಟ, ಶಬ್ದ ತನ್ಮಾತ್ರೆ ಅಥವಾ ಪರಾವಾಣಿ, ನಾದ-ಪಶ್ಯಂತಿ 
ಓಂಕಾರ-ಮಧ್ಯಮಾ ಮತ್ತು ವರ್ಣ (ಅಕ್ಷರ) ಹಾಗೂ ಪದಾರ್ಥ 
ಳನ್ನು ಬೇರೆ-ಬೇರೆಯಾಗಿ ನಿರ್ದೇಶಿಸುವ ಪದ, ರೂಪ. 
ವಾಣಿಯೂ ನೀನೇ ಆಗಿರುವೆ ॥ ೯ ॥ 


550. 


ಶ್ರೀಮದ್ಭಾಗವತ 


(ಅಧ್ಯಾಯ 85 





ಇಂದ್ರಿಯ ್ವಿಂದ್ರಿಯಾಣಾಂ ತ್ವಂ ಜೀವಾಶ್ಚತದನುಗ್ರಹಃ । 
ಅವಬೋಧೋ ಭವಾನ್‌ ಬುದ್ಧೇರ್ಜೀವಸ್ಯಾನುಸ್ಟ್ರತಿ: ಸತೀ 
॥೧೦॥ 


ಭೂತಾನಾಮಸಿ ಭೂತಾದಿರಿಂದ್ರಿಯಾಣಾಂ ಚ ತೈಜಸಃ 
ದೈತಾರಿಕೋ ವಿಕಲ್ದಾನಾಂ ಪ್ರಧಾನಮನುಶಾಯಿನಾಮ್‌ 
1 ೧೧॥ 


ನಶ್ಚರೇಷ್ವಿ, ಭಾವೇಷು. ತದಸಿ. ತ್ವಮನಶ್ನರಮ್‌ ॥ 
ಯಥಾ ದ್ರವ್ಯವಿಕಾರೇಷು ದ್ರವೃಮಾತ್ರಂ ನಿರೂಟತಮ್‌ 
॥೧೨॥ 


ಸತ್ತ್ವಂ ರಜಸ್ತಮ ಇತಿ ಗುಣಾಸ್ತದ್ದೃತ್ತಯತ್ಸ ಯಾಃ । 
ತ್ವಯ್ಯದ್ಧಾ ಬ್ರಹ್ಮಣಿ ಪರೇ ಕಲ್ಪಿಕಾ 'ಯೋಗಮಾಯಯಾ 
॥॥ ೧೩/॥ 


ತಸ್ಮಾನ್ಷ ಸಂತ್ಯಮೀ ಭಾವಾ ಯರ್ಜಿ ತ್ವಯಿ ವಿಕಲ್ಪಿತಾಃ 
ತ್ವಂ ಚಾಮೀಷು ವಿಕಾರೇಷು ಹೃನ್ಯದಾ ವ್ಯಾವಹಾರಿಕ: 
॥೧೪॥ 


ಗುಣಪ್ರವಾಹ ಏತಸ್ಥಿನ್ನಬುಧಾಸ್ತ್ವಖಿಲಾತ್ಮನಃ । 


ಗತಿಂ ಸೂಕ್ಸ್ಮಾಮಜೋಧೇನ ಸಂಸರಂತೀಹ ಕರ್ಮಭಿಃ 
॥೧೫॥ 


ಯದ್ಭಚ್ಛಯಾ ನೃತಾಂ ಪ್ರಾಷ್ಠ ಸುಕಲ್ಹಾಮಿಹದುರ್ಲಭಾನ್‌ । 
ಸ್ಪಾರ್ಥೇ ಪ್ರಮತ್ತಸ್ಯ ಜಯೋ ಗತಂ ತ್ವನ್ಭಾಂ 
॥ ೧೬॥ 


ಅಸಾವಹಂ ಮಮ್ಯೈವೈತೇ ದೇಹೇ ಚಾಸ್ಕಾನ್ವಯಾದಿಷು । 
ಸ್ನೇಹಪಾಶೈರ್ನಿಬಧ್ಧಾತಿ ಭವಾನ್‌ ಸರ್ವಮಿದಂ ಜಗತ್‌ 
॥ ೧೭ 


ಯುವಾಂ ನ ನಃ ಸುತೌ ಸಾಕ್ಸಾತ್ಸಧಾನಪುರುಷೇಶ್ವರೌ | 
ಭೂಭಾರಕೃತ್ರಕೃಪಣ ಅವತೀರ್ಣಾ ತಥಾರರತ್ವ ಹ 
॥೧೮॥ 





ಇಂದ್ರಿಯಗಳು, ಅವುಗಳ ವಿಷಯ ಪ್ರಕಾಶಿನಿ ಶಕ್ತಿ ಮತ್ತು ಅಧಿ. 
ಷ್ಯಾತ್ರದೇವಸಗಳು ನೀನೆ ಆಗಿರುವೆ. ಬುದ್ಧಿಯ ನಿಶ್ಚಯಾತ್ಮಿಕಾಶ್ತಿ 
ಮತ್ತು ಜೀವಿಯ ವಿಶುದ್ಧಸ್ಥರಣಶಕ್ತಿಯೂ ನೀನೇ ಆಗಿರುವೆ. ॥ ೧೦ ॥ 
ಭೂತಮಾತ್ರರಲ್ಲಿ ಅವುಗಳ ಕಾರಣವಾದ ತಾಮಸಾಹಂಕಾರ ಮತ್ತು 
ಇಂದ್ರಿಯಗಳಿಗೆ ಕಾರಣವಾದ ತೈಜಸಾಹಂಕಾರ ಹಾಗೂ 
ಇಂದ್ರಿಯಗಳ ಅಧಿಷ್ಯುತ್ಛ-ದೇವಕೆಗಳಲ್ಲಿ 'ಅವರ ಕಾರಣವಾದ 
ಸಾತ್ವಿಕ ಅಹಂಕಾರ ಜೀವನ ಹುಟ್ಟು-ಸಾಎಗೆ ಕಾರಣವಾದ 
ಮಾಯೆಯು ನೀನೇ ಆಗಿರುವೆ. ॥ ೧೧ ॥ ಭಗವಂತಾ? 
ವಸ್ತುಗಳ ವಿಕಾರವಾದ ಗಡಿಗೆ, ಮರ ಮುಂತಾದವುಗಳಲ್ಲಿ ಮಣ್ಣೇ 
ನಿರಂತರವಾಗಿರುತ್ತದೆ ಮತ್ತು ವಾಸ್ತವವಾಗಿ ಅವು ಕಾರಣ (ಮಣ್ಣು) 
ರೂಪವೇ ಆಗಿವೆ. ಹಾಗೆಯೇ ನಾಶಹೊಂದುವ ಎಲ್ಲ ಪದಾರ್ಥ 
ಗಳಲ್ಲಿಯೂ ನೀನೇ ಕಾರಣರೂಪದಿಂದ ಅವಿನಾಶೀ ತತ್ರ್ವನಾಗಿರುವೆ. 
ವಾಸ್ತವವಾಗಿ ಅದೆಲ್ಲವೂ ನಿನ್ನ ಸ್ವರೂಪವೇ ಆಗಿವೆ. ॥ ೧೨॥ 
ಪ್ರಭೋ! ಸತ್ತ್ವ, ರಜ, ತಮ - ಈ ತ್ರಿಗುಣಗಳು ಮತ್ತು ಅವುಗಳ 
ವೃತ್ತಿಗಳು (ಪರಿಣಾಮ) - ಮಹತ್ವತ್ವ್ವಾದಿಗಳು ಪರಬ್ರಹ್ಮಪರಮಚ್ಛ 
ನಾದ ನಿನ್ನಲ್ಲೇ ಯೋಗಮಾಯೆಯಿಂದ ಕಲ್ಪಿತವಾಗಿವೆ. ॥ ೧೩ ॥ 
ಅದಕ್ಕಾಗಿ ಇನ್ಫ-ಸ್ಥಿತಿ ಮೊದಲಾದ ಈ ಭಾವವಿಕಾರಗಳು ನಿನ್ನಲ್ಲಿ 
ಖಂಡಿತವಾಗಿಯೂ ಇಲ್ಲ ನಿನ್ನಲ್ಲಿ ಇವುಗಳನ್ನು ಕಲ್ಪಿಸಕೊಂಡಾಗ. 
ನೀನು ಈ ವಿಕಾರಗಳಲ್ಲಿ ಅನುಗತನಾದವನುತೆ ಕಂಡುಬರುವೆ. 
ಕಲ್ಪನೆಯ ನಿವೃತ್ತಿ ಉಂಟಾದಾಗ ನಿರ್ವಿಕಲ್ಪ ಪರಮಾರ್ಥ 
ಸ್ವರೂಪನಾದ ನೀನೇ ಉಳದುಚಿಡುವೆ. ॥ ೧೪ ॥ ಈ ಜಗತ್ತು 
ಸತ್ತ್ವ. ರಜ ತಮ - ಈ ತ್ರಿಗುಣಗಳ ಪ್ರವಾಹವಾಗಿದೆ. ದೇಹ, 
ಇಂದ್ರಿಯಗಳು, ಅಂತಹರಣ, ಸುಖ, ದುಃಖ, ರಾಗ-ಲೋಭಾದಿ 
ಗಳು ಅವುಗಳ ಕಾರ್ಯವಾಗಿದೆ. ಇದರಲ್ಲಿ ಅಜ್ಞಾನಿಗಳಾದವರು. 
ನಿನ್ನ ಸರ್ವಾತ್ಮಕವಾದ ಸೂಕ್ಷ್ಮಸ್ವರೂಪವನ್ನು ತಿಳಿಯುತ್ತಿಲ್ಲ ಅವರು. 
ತಮ್ಮ ದೇಹಾಭಮಾನರೂಪವಾದ ಅಜ್ಞಾನದಿಂದಲೇ ಕರ್ಮ ಗಳಲ್ಲಿ 
ಸಿಕ್ಕುಹಾಕಿಕೊಂಡು ಪದೇ-ಪದೇ ಹುಟ್ಟು- ಸಾವಿನ ಉರುಳಾಟದಲ್ಲಿ 
ಅಲೆಯುತ್ತಾ ಇರುತ್ತಾರೆ. ॥ ೧೫ ॥ ಪರಮೇಶ್ವರನೇ | ನನಗೆ ಶುಭ 
ಪ್ರಾರಬ್ಛಕ್ರನುಸಾರವಾಗಿ ಸಶಕ್ತ ಇಂದ್ರಿಗಳಿಂದ ಕೂಡಿದ ಅತ್ಯಂತ 
ದುರ್ಲಭವಾದ ಮನುಷ್ಯ ಶರೀರವು ದೊರೆಕಿದೆ. ಆದರೆ ನಿನ್ನ 
ಮಾಯೆಗೆವಶನಾಗಿ ಪ್ರಮತ್ತನಾಗಿರುವ ನನ್ನ ಆಯುಷ್ಯವೂ ನಿಜವಾದ 
ಪರಮಾರ್ಥ ಸಾಧನೆಯಲ್ಲಿ ವ್ಯರ್ಥವಾಗಿ ಕಳೆದು ಹೋಯಿತು. 
॥ ೧೬ ॥ ಪ್ರಭೋ! ಈ ಶರೀರವು ನನ್ನದು ಮತ್ತು 5। ಶರೀರದ 
ಸಂಬಂಧಿಗಳು ನನ್ನವರಾಗಿದ್ದಾರೆ ಎಂಬ ಅಜಂತೆ-ಮಮತೆಯ 
ರೂಪವಾದ ಸ್ನೇಹದ ಬಲೆಯಲ್ಲಿ ನೀನೇ ಈ ಸಮಸ್ತ ಜಗತ್ತನ್ನು 
ಕಟ್ಟಿಹಾಕಿರುವೆ. ॥ ೧೭ ॥ ನೀವಿಬ್ಬರೂ ನನ್ನ ಪುತ್ತರಾಗಿರದೇ 
ಸಂಪೂರ್ಣ ಪ್ರಕೃತಿ ಮತ್ತು ಜೀವರ ಸ್ವಾಮಿಯಾಗಿರುವಿರಿ ಎಂಬುದು. 
ನಾನು ತಿಳದಿರುತ್ತೇನೆ. ಭೂಮಿಗೆ ಭಾರವಾಗಿದ್ದ ರಾಜರನ್ನು 
ವಿನಾಶಗೊಳಿಸರೆಂದೇ ನೀವು ಅವತರಿಸಿರುವಿರಿ. ಈ ಮಾತನ್ನು 
ನೀವು ಹಿಂದ ನನಗೆ ಹೇಳಿಯೂ ಇದ್ದೀರ. ॥ ೧೮ ॥ 





86 ಅಧ್ಯಾಯ] 

ತತ್ತೇ ಗತೋತಸ್ಟ್ರರಣಮದ್ಯ ಪದಾರವಿಂದ- 
ಮಾಪನ್ನಸಂಸೃತಿಭಯಾಪಹಮಾರ್ತಬಂಧೋ ॥ 

ಏತಾವತಾಲಮಲಮಿಂದ್ರಿಯಲಾಲಸೇನ 


ಮರ್ತ್ಯಾತ್ಮದ್ಧಕ್‌ ತ್ವಯಿ ಪರೇ ಯದಪತ್ಯಬುದ್ಧಿಃ ॥ ೧೯ ॥ 


ಸೂತೀಗೃಹೇ ನನು ಜಗಾದ ಭವಾನಚೋನೌ 
ಸಂಜಜ್ಞಳತೃನುಯುಗಂ ನಿಜಧರ್ಮಗುಪ್ಪೈ 

ನಾನಾತನೂರ್ಗಗನವದ್ದಿದಛಜ್ಹಹಾಸಿ 

ಕೋ ವೇದ ಭೂಮ್ಮ ಉರುಗಾಯ ವಿಭೂತಿಮಾಯಾಮ್‌ ॥ ೨೦ ॥ 


ಶ್ರೀಶುಕ ಉವಾಚ 
ಆಕರ್ಣೈ್ಯೈತೃಂ ಪಿತುರ್ವಾಕ್ಯಂ ಭಗವಾನ್‌ ಸಾತೃತರ್ಷಭಃ । 
ಪ್ರತ್ಕಾಹ ಪ್ರಶ್ರಯಾನವ್ರಃ ಪ್ರಹಸನ್‌ಶಕ್ಷ್ಯಯಾ ಗಿರಾ 
॥೨೧॥ 


ಶ್ರೀಭಗವಾನುವಾಚ 
ವಚೋ ವಃ ಸಮನೇತಾರ್ಥಂ ತಾತೈತದುಪಮನ್ನಹೇ | 


ಯನ್ನ ಪ್ರತ್ರಾನ್ಷಮುದ್ಧಿಕ್ಕ ತತ್ತ್ವಗ್ರಾಮ ಉದಾಷೃತಃ 
॥ ೨೨॥ 


ಅಹಂ ಯೂಯಮಸಾವಾರ್ಯ ಇಮೇ ಚ ದ್ವಾರಕೌಕಸಃ | 
ಸರ್ವೇ5ಪ್ಯೇವಂ ಯದುಶ್ರೇಷ್ಠವಿಮೃಶ್ಯಾಃ ಸಚರಾಚರಮ್‌ 
॥ ೨೩॥ 


ಆತ್ಮಾಹ್ಯೇಕ ಸ್ವಯಂಜ್ಯೋತಿರ್ನಿತ್ಯೋತನ್ಯೋ ನಿರ್ಗುಣೋ ಗುಣೈಃ | 
ಆತ್ಮಸೃಷ್ಟೈಸ್ಪತ್ಯತೇಷು ಭೂತೇಷು. ಬಹುಧೇಯತೇ 
॥ ೨೪॥ 


ಖಂವಾಯುರ್ಜ್ಯೊತಿರಾಪೋ ಭೂಸ್ತತೃತೇಷು ಯಥಾಶಯಮ್‌ | 
ಅವಿಸ್ತಿರೋರಲ್ಷಭೂರ್ಯೇಕೋ ನಾನಾತ್ಪಂ ಯಾತೃಸಾವಪಿ 
॥೨೫॥ 


ಶ್ರೀಶುಕ ಉವಾಚ 


ಏವಂ ಭಗವತಾ ರಾಜನ್‌ ವಸುದೇವ ಉದಾಹೃತಮ್‌ । 
ಶ್ರುತ್ವಾವಿನಷ್ಟನಾನಾಧೀಸ್ತೂಷ್ಟೀಂ ಪ್ರೀತಮನಾ ಅಭೂತ್‌ 
॥೨೬॥ 


ದಮಸ್ಕಂಧ (ಉತ್ತರಾಧ) 





551 


ಅದಕ್ಕಾಗಿ ದೀನ ಜನರ ಹಿತೈಷಿಯೇ | ಶರಣಾಗತವತ್ತಲನೇ | 
ಶರಣಾಗತರ ಸಂಸಾರಭಯವನ್ನು ದೂರಮಾಡುವಂತಹ ನಿನ್ನ 
ಚರಣಕಮಲಗಳಲ್ಲಿಶರಣಾಗತನಾಗಿದ್ದೇನೆ. ನನಗಿನ್ನು ಈ ಪ್ರಾಪಂಚಿಕ 
ವಿಷಯಗಳಲ್ಲಿ ಛೋಗಲಾಲಸೆಯು ಉಂಟಾಗದಂತೆ ಕೃಪೆಮಾಡು. 
ನಶ್ವರವಾದ ಈ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಹೊಂದಿ, 
ಸರ್ವೆಶ್ವರನಾದ ನಿನ್ನಲ್ಲಿ ಪುತ್ರನೆಂಬ ಬುದ್ಧಿಯನ್ನು ಹೊಂದಿ 
ದೆನು.॥ ೧೯ ॥ ಶ್ರೀಹರಿಯೇ। ಹುಟ್ಟು ಸಾವುಗಳಿಲ್ಲದ ನೀನು 
ಧರ್ಮವನ್ನು ಪರಿಪಾಲಿಸಲಿಕ್ಕಾಗಿ ಪ್ರತಿಯುಗದಲ್ಲಿಯೂ ನಮ್ಮಿಬ್ಬ 
ರಿಗೂ ಮಗನಾಗಿ ಹುಟ್ಟುವನು ಎಂದು ನೀನು ಹುಟ್ಟಿದೊಡನೆಯೇ 
ಪ್ರಸೂತಿಗೃಹದಲ್ಲಿ ನಮಗೆ ಹೇಳಿದೆಯಲ್ಲನೇ ? ಆಕಾಶದಂತೆ 
ನಿರ್ಲಿಪ್ರನಾಗಿರುವ ನೀನು ನಾನಾ ಅವತಾರಗಳನ್ನುದರಿಸುವೆ ಮತ್ತು 
ಪರಿತ್ಯಜಿಸುವೆ. ವ್ಯಾಪಕವಾದ ನಿನ್ನ ಲೀಲೈಶ್ವರ್ಯಗಳನ್ನು ಯಾರು. 
ತಾನೇ ತಿಳಿಯಬಲ್ಲರು ? ಎಲ್ಲ ಜನರೂ ನಿನ್ನ ಕೀರ್ತಿಯನ್ನೇ 
ಕೊಂಡಾಡುತ್ತಿರುವರು. ॥ ೨೦ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ವಸುದೇವನ ಈ ವಚನಗಳನ್ನು ಕೇಳಿ ಯದುವಂಶ ಕುಲತಿಲಕ 
ಭಕ್ತವತ್ಸಲ ಭಗವಾನ್‌ ಶ್ರೀಕೃಷ್ಣನು ಮುಗುಳಕ್ಸನು. ಅವನು ವಿನಯ 
ದಿಂದ ಡು ಮಧುರವಾಗಿ ಇಂತೆಂದನು. ॥ ೨೧ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಅಪ್ಪಾ! ನಾವು ನಿನ್ನ 
ಮಕ್ಕಳೇ ಆಗಿದ್ದೇವೆ. ನಮ್ಮನ್ನು ಕುರಿತೇ ನೀನು ಈ ತತ್ತ್ವಜ್ಞಾನದ 
ಉಪದೇಶವನ್ನು ಮಾಡಿರುವೆ. ನಿನ್ನ ಒಂದೊಂದು ಮಾತೂ ಕೂಡ 
ಯುಕ್ತಿಯುಸ್ತವೆಂದು ನಾವು. ಭಾವಿಸುತ್ತೇವೆ. ॥೨೨॥ ತಂದೆಯೇ 
ನಾನು, ನೀವು, ನಮ್ಮಣ್ಣ ಬಲರಾಮ, ದ್ವಾರಕೆಯ ಈ ಪ್ರಜೆ 
ಗಳೆಲ್ಲರೂ, ಸಂಪೂರ್ಣ ಚರಾಚರ ಜಗತ್ತು. ಸಮಸ್ತವೂ ನೀವು 
ಹೇಳಿದಂತೆ ಬ್ರಹ್ಮವಸ್ತುವೆಂದೇ ವಿಮರ್ಶಿಸಿ ತಿಳಿಯಬೇಕು. ॥ ೨೩ ॥ 
ತಂದೆಯೇ | ಆತ್ಮನಾದರೋ ಒಂದೇ ಆಗಿದೆ. ಆದರೆ ಅವನು 
ತನ್ನಲ್ಲೇ ಗುಣಗಳನ್ನು ಸೃಚ್ಟಕೊಳ್ಳುತ್ತಾನೆ. ಗುಣಗಳ ಮೂಲಕ 
ಉಂಟಾದ ಪಂಚಭೂತಗಳಲ್ಲಿ ಒಂದೇ ಆಗಿದ್ದರೂ ಅನೇಕ, 
ಸ್ವೈಯಂಪ್ರಕಾಶನಾಗಿದ್ದರೂ ದೃಶ್ವ, ತನ್ನ ಸ್ವರೂಪವೇ ಆಗಿದ್ದರೂ 
ತನ್ನಿಂದ ಭಿನ್ನ, ನಿತ್ಕನಾಗಿದ್ದರೂ ಅನಿತ್ಯ, ನಿರ್ಗುಣನಾಗಿದ್ದರೂ 
ಸೆಗುಣರೂಪದಿಂದ ಕಂಡುಬರುತ್ತಾನೆ. ॥ ೨೪ ॥ ಆಕಾಶ, ವಾಯು, 
ಆಗ್ನಿ ಜಲ, ಪೃಥಿವಿ, - ಈ ಪಂಚಭೂತಗಳು ತಮ್ಮ ಕಾರ್ಯವಾದ 
ಘಟ-ಪಟಾದಿಗಳಲ್ಲಿ ಪ್ರಕಟ-ಅಪ್ರಕಟ, ದೊಡ್ಡದು-ಸಣ್ಣದು, 
ಹೆಚ್ಚು-ಕಡಿಮೆ, ಏಕ ಅನೇಕ ಹೀಗೆ ಕಂಡುಬರುತ್ತವೆ. ಆದರೆ. 
ವಾಸ್ತವವಾಗಿ ಸತ್ತಾರೂಪದಿಂದ ಅವು ಒಂದೇ ಆಗಿರುವಂತೆಯೇ 
ಆತ್ಮನಲ್ಲಿಯೂ ಉಪಾಧಿಗಳ ಭೇದದಿಂದಲೇ ನಾನಾತ್ವದ ಪ್ರತೀತಿ 
ಆಗುತ್ತದೆ. ಅದಕ್ಕಾಗಿ "ನಾನೇ ಎಲ್ಲವೂ ಆಗಿದ್ದೇನೆ' ಎಂಬ ನಿನ್ನ 
ಮಾತು ಸಮುಚಿತವೇ ಆಗಿದೆ. ॥ ೨೫ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಬಿದ್ರಾಜನೇ | 
ಭಗವಾನ್‌ ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿ ವಸುದೇವನ 
ಫಾನಾತ್ವ ಬುದ್ಧಿಯು ಹೊರಟುಹೋಯಿತು. ಆನಂದ ಮಗ್ಗನಾಗಿ 
ಅವನ ಮಾತು ನಿಂತು ಹೋಯಿತು. ಮನಸ್ಸು ನಿರ್ವಿಷಯ 
ವಾಯಿತು. ॥ ೨೬ ॥ 


552 


ಶ್ರೀಮದ್ಭಾಗವತ 


[ ಅಧ್ಯಾಯ85 





ಅಥ ತತ್ರ ಕುರುಶ್ರೇಷ್ಠ ದೇನಕೀ ಸರ್ವದೇನತಾ | 
ಶ್ರತ್ವಾರಕನೀತಂಗುರೋ, ಪುತ್ರಮಾತ್ಮಜಾಭ್ಯಾಂಸುವಿಸ್ಥಿತಾ 


॥೨೭॥ 


ಕೃಷ್ಣರಾಮೌ ಸಮಾಶ್ರಾವ್ಯ ಪುತ್ರಾನ್‌ ಕಂಸವಿಹಿಂಸಿತಾನ್‌ 


ಸ್ಫರಂತೀ ಕೃಪಣಂ ಪ್ರಾಹ ವೈಕ್ಷವ್ಯಾದಶ್ರುಲೋಚನಾ 
॥ ೨೮॥ 


ರಾಮ ರಾಮಾಪ್ರಮೇಯಾಶ್ಚಾನ್‌ ಕೃಷ್ಣ ಯೋಗೇಶ್ವರೇಶರ 
ವೇದಾಹಂ ವಾಂ ವಿಶ್ವಶೃಜಾಮೀಶ್ವರಾವಾದಿಪೂರುಷೌ 


॥೨೯॥ 


ಕಾಲವಿದ್ದಸ್ತಸತ್ತ್ವಾನಾಂ ರಾಜ್ಞಾಮುಚ್ಛಾಸ್ಟ್ರವರ್ತಿನಾಮ್‌ ॥ 
ಭೂಮೇರ್ಭಾರಾಯಮಾಣಾನಾಮವತೀರ್ಣೌ ಕಲಾದ್ಯಮೇ 
॥೩೦॥ 


ಯಸ್ಯಾಂಶಾಂಶಾಂಕಭಾಗೇನ ವಿಶ್ವೋತ್ಪ್ರಿಲಯೋದಯಾಃ। 
ಭವಂತಿ ಕಿಲ ವಿಶ್ವಾತ್ಮಂಸ್ತಂ ತ್ವಾದ್ಯಾಹಂ ಗತಿಂ ಗತಾ 
॥೩೧॥ 


ಚಿರಾಸ್ಚೃತಸುತಾದಾನೇ ಗುರುಣಾ ಕಾಲಚೋದಿತೌ | 
ಅನಿನ್ಯಥು: ಪಿತೃಸ್ಥಾನಾದ್ಧರವೇ ಸುರುದಕ್ಷಿಣಾಮ್‌ 
॥೩೨॥ 


ತಥಾಮೇಕುರುತಂಕಾಮಂ ಯುವಾಂ ಯೋಗೇಶ್ಟೇಶ್ಟರೌ | 
ಭೋಜರಾಜಹತಾನ್ಭತ್ರಾನ್‌ ಕಾಮಯೇ ದ್ರಷ್ಟುಮಾಹೃತಾನ್‌ 
॥೩೩॥ 


ಖಷಿರುವಾಚ 
ಏವಂ ಸಂಚೋದಿತೌ ಮಾತ್ರಾ ರಾಮಃ ಕೃಚ್ನಸ್ಚ ಭಾರತ । 
ಸುತಲಂ ಸಂದಿವಿಶತುರ್ಯೋಗಮಾಯಾಮುಪಾಶ್ರಿತೌ 
॥೩೪॥ 


ತ್ಯ್ನವಷ್ಠಾಪ್ರಪಲ್ಯ . ದೈತ್ಯರಾಡ್‌ 
ವಿಶ್ವಾತ್ಮದೈವಂ ಸುತರಾಂ ತಥಾರ5ತ್ಯನ: । 
ತದರ್ಶನಾಹ್ಲಾದಪರಿಪ್ಪತಾಶಯಃ 
ಸದ್ಯಃ ಸಮುತ್ವಾಯ ನನಾಮ ಸಾನ್ವಯಃ ॥ ೩೫ ॥॥ 





ಕುರುಶ್ರೇಷ್ಠನೇ। ಆ ಸಮಯದಲ್ಲಿ ಅಲ್ಲಿ ಸಮಸ್ತ ದೇಶಾ 
ಸ್ವರೂಪಳಾದ ದೇವಕಿಯೂ ಕುಳತಿದ್ದರು. ಬಹಳ ಹಂದೆ ಸತ್ತು 
ಹೋದ ಗುರುಪುತ್ರನನ್ನು ಶ್ರೀಕೃಷ್ಣ ಬಲರಾಮರು ಯಮಲೊಕ 
ದಿಂದ ಮರಳಿತಂದಿದ್ದರೆಂದು ಕೇಳಿದ್ದ ಆಕೆಯು ಅತ್ಯಂತ ವಿತ 
ಇಗಿದ್ದಳು. ॥ ೨೭ ॥ ಆಗ ಅವಳಿಗೆ ಕಂಸನು ಕೊಂದುತಾಕಿದ ತನ್ನ 
ಆರು ಹಸುಳೆಗಳ ನೆನಪಾಯಿತು. ಒಡನೆಯೇ ಮನಸ್ಸು ಕಳವಳ 
ಗೊಂಡಿತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಕರುಣಾಜನಕ 
ಮಾತುಗಳಿಂದ ಆಕೆಯು ಒಲರಾಮ-ಶ್ರೀಕೃಷ್ಣರನ್ನು ಸಂಬೋಧಿಸಿ 
ಇಂತೆಂದಳು - ॥ ೨೮ ॥ 

ದೇವಕಿಯು ಹೇಳಿದಳು - ನಾದ ಲೋಕಾಭಿ 
ರಾಮನಾಜ ಬಲರಾಮನೇ | ಯೋಗೇಶ್ವರರಿಗೂ ಈಶ್ವರನಾದ 
ಶ್ರೀಕೃಷ್ಣನೇ | ನೀವಿಬ್ಬರೂ ಪ್ರಜಾಪತಿಗಳೂ ಈಶ್ವರರಾದ ಆದಿ. 
ಪುರುಷರೆಂಬುದನ್ನು ನಾನು. ತಿಳಿದರುತ್ತೇೆ. ॥ ೨೯ ಕಾಲದ 
ಮಹಿಮೆಯಿಂದ ಸತ್ತ್ವಗುಣವನ್ನು ಕಳೆದುಕೊಂಡು (ತಾಮಸಿ 
ಗಳು), ಈ ಕಾರಣದಿಂದಲೇ ಶಾಸ್ತ್ರನರ್ದೇಶಗಳನ್ನು ಉಲ್ಲಂಥಿಸುತ್ತಿ 
ಶುವ  ಸ್ವೇಜ್ಮಾಚಾರಿಗಳಾದ ಭೂಮಿಗೆ ಭಾರವಾದ ರಾಜರನ್ನು 
ಸಂಹರಿಸುವ ಸಲುವಾಗಿಯೇ ನೀವಿಬ್ಬರೂ ನನ್ನ ಗರ್ಭದಲ್ಲಿ 
ಅವತಯಸಿರುವಿರೆಂಬುದನ್ನೂ ನಾನು ತಿಳಿದಿರುವನು. ॥ ೩೦ ॥ 
ವಿಶ್ವಾತ್ಮನೇ। ನಿನ್ನ ಪುರುಷರೂಪದ ಅಂಶದಿಂದ ಉತ್ಪನ್ನವಾದ 
ಮಾಯೆಯಿಂದ ಗುಣಗಳು ಪುಟ್ಟುತ್ತವೆ ಮತ್ತು ಅವುಗಳ ಲೇಶ 
ಮಾತ್ರ ಅಂಶದಿಂದ ಜುತ್ತಿನ ಉತ್ಪತಿ, ವಿಕಾಸ್ತ ಲಯಗಳಾಗುತ್ತವೆ. 
ಈಗ ನಾನು ಅಂತಃರಣಪೂರ್ವಕವಾಗಿ ನಿನಗೆ ಶರಣಾಗತ: 
ಗಿದ್ದೇನೆ. ॥ ೩.೧ ॥ ನಿಮ್ಮ ಗುರುಗಳಾದ ಸಾಂದೀಪನಿಮುನಿಗಳ 
ಪುತ್ರನು ತೀರಿಹೋಗಿ ಬಹಳ ೦ನಗಳಾಗಿದ್ದವು. ಗುರುದಕ್ಷಿಣೆ 
ಯನ್ನು ಕೊಡುವುದಕ್ಕಾಗಿ ಗುರುಗಳ ಆಜ್ಞೆಯಂತೆ ಹಾಗೂ ಕಾಲದ 
ಪ್ರೇರಣೆಯಂತೆ ನೀವಿಬ್ಬರೂ ಅವರ ಸತ್ತುಹೋದ ಪತ್ರನನ್ನು 
ಯಮಲೋಕದಿಂದ ಮರಳಿತಂದು ಕೊಟ್ಟಿರಿ ಎಂದೂ ನಾನು. 
ಕೇಳಿದ್ದೇನೆ. ॥ ೩೨ ॥ ನೀವಿಬ್ಬರೂ ಯೋಗೇಶ್ವರರಗೂ ಈಶ್ವರ 
ರಾಗಿರುವಿರಿ. ಆದರಿಂದಾಗಿ ಇಂದು ನನ್ನ ಅಭಿಲಾಷೆಯನ್ನು ಪೂರ್ಣ 
ಗೊಳಸರಿ. ನೀವಿಬ್ಬರೂ ಕಂಸನು ಅಂದು ಕೊಂದು ಹಾಕಿದ ನನ್ನ 
ಪುತ್ರರನ್ನು ತಂದು ಕೊಡಿರಿ. ಅವರನ್ನು ಕಣ್ತುಂಬಾ ನೋಡ 
ಬೇಕೆಂದು ನಾನು ಬಯಸುತ್ತೇನೆ. ॥ ೩.೩ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪ್ರಿಯ ಪರೀಕ್ಷಿತನೇ | 
ತಾಯಿಯಾದ ದೇವಕಿಯ ಈ ಮಾತನ್ನುಕೇಳಿ ಭಗವಾನ್‌ ಶ್ರೀಕೃಷ್ಣ 
ಮತ್ತು ಬಲರಾಮರಿಬ್ಬರೂ ಯೋಗಮಾಯಿಯನ್ನು ಆಕ್ರಯಿಸಿ. 
ಸುತಲಲೋಕವನ್ನು 'ಪ್ರವೇಸಿದರು. ॥ ೩೪॥ ಜಗದಾತ್ಮನೂ, 

ತನ್ನೆ ಪರಮಸ್ವಮಿಯೂ ಆದ ಭಗವಾನ್‌ 

ಶ್ರೀಕೃಷ್ಣನು ಬಲರಾಮನೊಂದಿಗೆ ತನ್ನ ಸುಶಲಲೋಕಕ್ಕೆ ಆಗಮೀಸರು. 
ವರು ಎಂದು ನೋಡಿದ ಬಲಿಚಕ್ರವರ್ತಿಯ ಮನಸ್ಸು ಆನಂದ 
ಸಾಗರೆದಲ್ಲಿ ಮುಳುಗಿ ಹೋಯಿತು. ಅವನು ಒಡನೆಯೇ ಆನ 
ದಿಂದೆದ್ದು ಪರಿವಾರ ಸಹಿತನಾಗಿ ಭಗವಂತನ ಚರಣಗಳಲ್ಲಿ 
ಸಾಷ್ಟಾಂಗ ನಮಸ್ಕಾರ ಮಾಡಿದನು. ॥ 3೫ ॥ 


85 ಅಧ್ಯಾಯ] 


ದಶಮಸ್ಯಂಧ (ಉತ್ತರಾರ್ಧ) 


553 





ತಯೋಃ ಸಮಾನೀಯ ವರಾಸನಂ ಮುದಾ 
ನಿವಿಷ್ಣಮೋಸ್ತತ್ರ ಮಹಾತ್ಮನೋಸ್ತಯೋಃ । 
ದಧಾರ. ಪಾದಾವವನಿಜ್ಯ .. ತಜ್ಞಲಂ 
ಸವೃಂದ ಆಬ್ರಹ್ಮ ಪುನದ್ಯದಂಬು ಹ ॥೩೬॥ 


ಸಮರ್ಹಯಾಮಾಸ ಸ ತೌ ವಿಭೂತಿಭಿ- 
ರ್ಮಹಾರ್ಹವಸ್ವಾಭರಣಾನುಲೇಪನೈಃ 1 
ತಾಂಬೂಲದೀಪಾಮೃತಭಕ್ಷಣಾದಿಭಿಃ 
ಸ್ವಗೋತ್ರವಿತ್ತಾತ್ಮ. ಸಮರ್ಪಣೇನ ಚ ॥೩೭॥ 


ಸ. ಇಂದ್ರಸೇನೋ ಭಗವತ್ಪದಾಂಬುಜಂ 
ಬಿಭ್ರನ್ನುಹು ಪ್ರೇಮವಿಭಿನ್ನಯಾ ಧಿಯಾ । 

ಉವಾಚ. ಹಾನಂದಜಲಾಕುಲೇಕ್ಷಣಃ 
ಪ್ರಹೃಷ್ಟರೋಮಾ ನೃಪ ಗದ್ಗದಾಕ್ದರಮ್‌ ॥ ೩೮ ॥ 


ಬಲಿರುವಾಚ 
ನಮೋ5ನಂತಾಯ ಬೃಹತೇ ನಮಃ ಕೃಷ್ಣಾಯ ವೇಧಸೇ | 
ಸಾಂಖ್ಯಯೋಗವಿತಾನಾಯ ಬ್ರಹ್ಮಣೇ ಪರಮಾತ್ಮನೇ 


॥೩೯॥ 


ದರ್ಶನಂವಾಂಹಿ ಭೂತಾನಾಂದುಷ್ಠಾಪಂ ಚಾಪ್ಕದುರ್ಲಭಮ್‌ । 
ರಜಸ್ವಮಸ್ಟಭಾವಾನಾಂ ಯನ್ನ! ಪ್ರಾಪ್ತೌ ಯದೃಚ್ಛಯಾ 
॥೪೦॥ 
ದೈತ್ಯದಾನವಗಂಧರ್ವಾಃ  ಸಿದ್ಧವಿದ್ಯಾಧ್ರಚಾರಣಾಃ । 
ಯಕ್ಷರಕ್ಷಪಿಶಾಚಾತ್ಚ ಭೂತಪ್ರಮಥನಾಯಕಾಃ 
॥೪೧॥ 
ವಿಶುದ್ಧಸತ್ತ್ರಧಾಮ್ಭದ್ಧಾ ತ್ವಯಿ ಶಾಸ್ತ್ರಶರೀರಿಣಿ । 
ನಿತ್ಯಂ ನಿಬದ್ಧಪೈರಾಸ್ತ್ರೇ ವಯಂ ಚಾನ್ಯೇ ಚ ತಾದೃಶಾಃ 
॥೪೨॥ 


ಕೇಚನೋದ್ಧದ್ದವೈರೇಣ ಭಕ್ತ್ಯಾ ಕೇಚನ ಕಾಮತಃ॥ 
ನ. ತಥಾ ಸತ್ತ್ವಸಂರಬ್ವಾ ಸಂನಿಕೃಷ್ಟಾ ಸುರಾದಯಃ 

॥೪೩॥ 
ಇದಮಿತ್ವಮಿತಿ ಪ್ರಾಯ ಸ್ತವ ಯೋಗೇಶ್ವರೇಶ್ವರ | 


ನವಿದತೃಪಿಯೋಗೇಕಾ ಯೋಗಮಾಯಾಂಕತೋವಯಮ್‌ 
॥೪೪॥ 





ಅನಂದತುಂದಿಲನಾದ ದೈತ್ಯರಾಜ ಬಲಿಯು ಶ್ರೀಕೃಷ್ಣ- 
ಬಲರಾಮರನ್ನು ಶ್ರೇಷ್ಠವಾದ ಸಿಂಹಾಸನಗಳಲ್ಲಿ ಕುಳ್ಳಿರಿಸಿದನು. 
ಅವರು ಸುಖಾಸೀನರಾದ ಬಳಿಕ ಅವರಿಬ್ಬರ ದಿವೃಪಾದಗಳನ್ನು 
ತೊಳೆದು ಆ ಚರಣೋದಕವನ್ನು ಪರಿವಾರ ಸಹಿತ ತನ್ನ ತಲೆಯಲ್ಲಿ 
ಧರಿಸಿಕೊಂಡನು. ಪರೀಕ್ಷಿತನೇ| ಭಗವಂತನ ಚರಣೋದಕವು. 
ಬ್ರಹ್ಮಪರ್ಯಂತವಾಗಿ ಸಮಸ್ತ ಜಗತ್ತನ್ನು ಪವಿತ್ರ ಗೊಳಿಸು 
ತ್ತದೆ. ॥೩೬ ॥ ಅನಂತರ ದೈತ್ಯರಾಜನಾದ ಬಲಿಯು ಬಹು. 
ಮೂಲ್ಯವಾದ ವಸ್ತ್ರ ಆಭೂಷಣ, ಚಂದನ, ತಾಂಬೂಲ, ಧೂಪ, 
ದೀಪ, ಅಮೃತೋಪಮವಾದ ಭೋಜನ ಹಾಗೂ ಇತರ ಸಾಮಗ್ರಿ 
ಗಳಿಂದ ಭಗವಂತನನ್ನು ಪೂಜಿಸಿ, ತನ್ನ ಸಮಸ್ಯ ಪರಿವಾರ, ಧನ, 
ಶರೀರಾದಿಗಳನ್ನು ಅವನ ಚರಣಗಳಲ್ಲಿ ಸಮರ್ಪಿಸಿದನು. ॥ ೩೭ ॥ 
ಪರೀಕ್ಷಿತನೇ| ಬಲಿಚಕ್ರವರ್ತಿಯು ಪದೇ-ಪದೇ ಭಗವಂತನ 
ಚರಣಕಮಲಗಳನ್ನು ತನ್ನ ವಕ್ಚಸ್ಥಳದಲ್ಲಿ ಶಿರದಲ್ಲಿರಿಕೊಂಡು 
ಪ್ರೇಮಾನಂದದಿಂದ ವಿಹ್ವಲನಾದನು. ಕಣ್ಣುಗಳಿಂದ ಆನಂದಾಶ್ರು 
ಗಳು ಹರಿಯತೊಡಗಿದವು. ರೋಮಕೋಟಗಳು ನಿಮಿರಿನಿಂತವು. 
ಗದ್ಗದಕಂಠದಿಂದ ಭಗವಂತನನ್ನು ಸ್ವುತಿಸತೊಡಗಿದನು. ॥ ೩೮ ॥ 

ದೈತ್ಯರಾಜ ಬಲಿಯು ಹೇಳಿದನು - ಬಲರಾಮನೇ | ನೀನು. 
ಅನಂತನಾಗಿರುವೆ. ಮಹಾಮಹಿಮನಾದ ನಿನ್ನೊಳಗೆ ಶೇಷನೇ 
ಮೊದಲಾದ ಸಮಸ್ತ ವಿಗ್ರಹಗಳು ಅಂತರ್ಭೂತವಾಗಿವೆ. ಸಚ್ಚಿ. 
ದಾನಂದ ಸ್ವರೂಪನಾದ ಶ್ರೀಕೃಷ್ಣನೇ | ಸಮಸ್ತ ಜಗತ್ತನ್ನು ನೀನೇ 
ಸೃಚ್ಚಿಸರುವೆ. ಜ್ಞಾನಯೋಗ-ಭ್ರಿಯೋಗಗಳ ಪ್ರವರ್ತಕನೂ ನೀನೇ 
ಆಗಿದ್ದೀಯೆ. ನೀನೆ ಸಾಕ್ಟಾಶ್‌ ಪರಬ್ರಹ್ಮ ಪರಮಾತ್ಮನು. ನಾನು 
ನಿಮ್ಮಿಬ್ಬರಿಗೂ ನಮಸ್ಕರಿಸುತ್ತೇನೆ. ॥ ೩೯ ॥ ಭಗವಂತಾ | ನಿಮ್ಮಿಬ್ಬರ 
ದರ್ಶನವು ಪ್ರಾಣಿಗಳಿಗೆ ಅತ್ಯಂತ ದುರ್ಲಭವಾದುದು. ಹೀಗಿ 
ದ್ದರೂ ನಿನ್ನ ಕೃಪೆಯಿಂದ ಅದು ಸುಲಭವಾಗುತ್ತದೆ. ಏಕೆಂದರೆ, 
ಇಂದು ನೀನು ದಯೆಗೈದು ರಜೋಗುಣೀ ಹಾಗೂ ತಮೋ 
ಗುಣಿಗಳಾದ ನಮ್ಮಂತಹ ದೈತ್ಯರಿಗೂ ದರ್ಶನವಿತ್ವಿಹೆ. ॥ ೪೦ ॥ 
ಪ್ರಭುವೇ ಸಾಕ್ಟಾತ್‌ ವೇದಮಯವೂ, ವಶುದ್ಧಸತ್ತ್ವಮಯವೂ 
ಆದ ನಿನ್ನ ಶ್ರೀವಿಗ್ರಹವನ್ನು ನಾವು ಮತ್ತು ನಮ್ಮಂತೆಯೇ ಇರುವ 
ಇತರ ದೈತ್ಯರು ದ್ವೇಷಿಸುತ್ತೇವೆ. ಹಾಗೆಯೇ ದಾನವರೂ, 
ಗಂಧರ್ವರೂ, ಸಿದ್ಧರೂ, ಎಿದ್ಯಾಧರರೂ ಚಾರಣರೂ, ಯಕ್ಷರೂ, 
ರಾಕ್ಟಸರೂ, ಪಿಶಾಚಿಗಳೂ ಭೂತ-ಪ್ರಮಥಾದಿಗಳು ನಿನ್ನನ್ನು 
ಭಜಿಸುವುದಿರಲಿ ನಿನ್ನಲ್ಲಿ ಸದಾಕಾಲ ದೃಢವಾದ ವೈರವನ್ನೇ 
ಇರಿಸುತ್ತಾರೆ. ಆದರಿಂದಲೇ ನಮ್ಮಲ್ಲಿ ಅನೇಕರು ದೃಢವಾದ ವೈರ 
ಭಾವದಿಂದ, ಕೆಲವರು ಭಕ್ತಿಯಿಂದ, ಕೆಲವರು ಕಾಮನೆಯಿಂದ 
ನಿನ್ನನ್ನು ಸ್ವರಸಿ - ನಿನ್ನ ಸನಿಹದಲ್ಲೇ ಇರುವ ಸತ್ತ್ವಪ್ರಧಾನರಾದ 
ದೇವತೆಗಳಿಗೂ ಪ್ರಾಪ್ತವಾಗದಿರುವ ಆ ಪರಮಪದವನ್ನು ಪಡೆದು 
ಕೊಂಡಿರುವರು. ॥ ೪೧-೪೩॥ ಯೋಗೇಶ್ವರರ ಅಧೀಶ್ವರನೇ 
ನಿನ್ನ ಯೋಗಮಾಯೆಯು ಹೀಗೆಯೇ ಇದೆ ಎಂಬುದನ್ನು 
ದೊಡ್ಡ-ದೊಡ್ಡ ಯೋಗೇಶ್ವರರೂ ಪ್ರಾಯಶಃ ತಿಳಿಯಲಾರರು. 
ಅಂತಿರುವಾಗ ನಮ್ಮಂತಹವರ ಮಾತೇನು ? ॥ ೪೪ ॥ 


554. 


ಶ್ರೀಮದ್ಭಾಗವತ. 


[ಅಧ್ಯಾಯ85 





ತನ್ನಃ ಪ್ರಸೀದ ನಿರಪೇಕ್ದವಿಮೃಗೃಯುಷ್ಕತ್‌- 
'ಪಾದಾರವಿಂದಧಿಷಣಾನ್ಯಗೃಹಾಂಧಕೂಪಾತ್‌ । 
ನನ್ಯಮ್ಮ ..ವಿಶ್ವತರಣಾಂಫನೃ ಲ್ಪ: 
ಶಾಂತೋ ಯಶೈೆಕ ಉತ ಸರ್ವಸಖೈಶ್ಚರಾಮಿ ॥ ೪೫ ॥। 


ಶಾಧ್ಯಸ್ಥಾನೀಶಿತವ್ಯೇಶ ನಿಷ್ಠಾಪಾನ್ಳುರು ನಃ ಪ್ರಭೋ 
ಪ್ರಮಾನ್ಯಚ್ಛದ್ಧಯಾ ಂತಿಷ್ಯಂತ್ತೋದನಾಯಾವಿಮುಚ್ಛತೇ 


॥೪೬॥ 


ಶ್ರೀಭಗವಾನುವಾಚ 
ಆಸನ್‌  ಮರೀಚೇಃ ಷಟ್‌ ಪುತ್ರಾ 
ಊರ್ಣಾಯಾಂ ಪ್ರಥಮೇತಂತರೇ । 
ದೇವಾಃ 6೧0 ಜಹಸುರ್ವೀಕ್ವ್ಯ 
ಸುತಾಂ ಯಭಿತುಮುದ್ಯತಮ್‌ ॥ ೪೭ 


ತೇನಾಸುರೀಮಗನ್ಯೋನಿಮಧುನಾವದ್ಯಕರ್ಮಣಾ 1 
ಹಿರಣ್ಯಕಶಿಪೋರ್ಜಾತಾ ನೀತಾಸ್ತೇ ಯೋಗಮಾಯಯಾ 
॥9೮॥ 


ದೇವಕ್ಯಾ ಉದರೇ ಜಾತಾ ರಾಜನ್‌ ಕಂಸವಿಹಿಂಸಿತಾಃ 1 


ಸಾತಾನ್‌ ಶೋಚತ್ಯಾತ್ಮಜಾನ್‌ಸ್ಟಾಂಸ್ತ ಇಮೇಂಧ್ಯಾಸತೇಂಂತಿಕೇ 


॥೪೯॥ 


ಇತ ಏತಾನ್ಮಣೇಷ್ಯಾಮೋ ಮಾತೃಶೋಕಾಪನುತ್ತಯೇ । 
ತತಃ ಶಾಪಾದ್ವಿನಿರ್ಮುಕ್ತಾ ಲೋಕಂ ಯಾಸ್ಕಂತಿ ವಿಜ್ಜರಾಃ 
॥೫೦॥ 


ಸ್ಮರೋದ್ಗೀಥಃ ಪರಿಷ್ಕಂಗ: ಪತಂಗಃ ಕ್ಷುದ್ರಭ್ಛದ್ಧೃಣೀ । 
ಸಡಿಮೇ. ಮತ್ಯಹಾದೇನ ಪುನರ್ಯಾಸ್ಯಂತಿ ಸದ್ಗತಿಮ್‌ 
॥೫೧॥ 


ಇತ್ಯುಕ್ತ್ವಾ ತಾನ್ಸಮಾದಾಯ ಇಂದ್ರಸೇನೇನ ಪೂಜ್‌ತೌ । 
ಪುನರ್ವ್ವಾರವತೀಮೇತ್ಯ ಮಾತುಃ ಪುತ್ರಾನಯಚ್ಛಿತಾಮ್‌ 
॥ ೫೨ ॥ 


ತಾನ್‌ದೃಷ್ಟ್ವಾ ಬಾಲಕಾನ್‌ ದೇವೀ ಪುತ್ರಸ್ನೇಹಸ್ನುತ್ತನೀ । 
ಪರಿಷ್ಕಜ್ಯಾಂತಮಾರೋಷ್ಠ ಮೂರ್ಧ್ವಜಿಫುದಭೀಕ್ಷ್ಣಶಃ 
॥೫೩॥ 





ಅದಕ್ಕಾಗಿ ಸ್ವಾಮಿ | ಯಾವುದರ ಅಪೇಕ್ಷೆಯೂ ಇಲ್ಲದಿರುವ 
ಪರಮಹಂಸರು ಸದಾ ಹುಡುಕುತ್ತಿರುವ ನಿನ್ನ ಚರಣಕಮಲಗಳಲ್ಲಿ 
ನನ್ನ ಚಿತ್ತವೃತ್ತಿಯು ನೆಲೆಗೊಳ್ಳುವೇಂತೆ ನನ್ನ ಮೇಲೆ ಕೃಪೆಮಾಡು. 
ಅದನ್ನು ಆಶ್ರಯಿಸಿದ ನಾನು ಅದಕ್ಕಿಂತ ಭಿನ್ನವಾದ ಈ ಅಂಧ. 
ಕಾರಮುಯ ಸಂಸಾರಕೂಪದಿಂದ ' ಪಾರಾಗಿ ಹೋಗುವನು. 
ಪ್ರಭೋ! ಹೀಗೆ ಸಮಸ್ಯ ಜಗತ್ತಿಗೆ ಏಕಮಾತ್ರ ಆಶ್ರಯವಾದ ನಿನ್ನ 
ಚರಣಕಮಲಗಳಲ್ಲಿ ಶರಣಾಗಿ ಶಾಂತನಾಗುವೆನು. ಒಬ್ಬಂಟಿಗನಾಗಿ 
ಸಂಚರಿಸುವೆನು.. ಯಾರದಾದರೂ ಸಂಗವನ್ನು ಮಾಡಲೇ 
ಬೇಕೆಂದಾಗ ಸಮಸ್ತರ ಪರಮ ಹಿತೈಷಿಗಳಾದ ಸಂತರ ಸಂಗವೇ 
ಮಾಡುವನು. ॥ ೪೫ ॥ ಪ್ರಭೋ| ನೀನು ಸಮಸ್ತ ಚರಾಚರ. 
ಜಗತ್ತಿನ ನಿಯಾಮಕನೂ, ಒಡೆಯನೂ ಆಗಿರುವೆ. ನೀನು ನಮಗೆ. 
ಆಜ್ಞಾಪಿಸಿ ನಿಷ್ಠುಪರನ್ನಾಗಿ ಮಾಡು. ನಮ್ಮ ಪಾಪಗಳನ್ನು ನಾಶ 
ಮಾಡಿಬಿಡು. ಏಕೆಂದರೆ, ಶ್ರದ್ಧೆಯಿಂದ. ನಿನ್ನ ಆಜ್ಞೆಯನ್ನು 
ಪಾಲಿಸುವವನು ವಿಧಿ-ನಿಷೇಧಗಳ ಬಂಧನಗಳಿಂದ ಬಿಡುಗಡೆ. 
ಹೊಂದುವನು. ॥ ೪೬ ॥ 
ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ರಾಜನೇ | ಸ್ವಾಯಂಭುವ 
ಮನ್ವಂತರಗಳಲ್ಲಿ ಪ್ರಜಾಪತಿಯಾದ ಮರೀಚಿಯ ಪಕ್ನೀ 
ಊರ್ಣಾಳ ಗರ್ಭದಿಂದ ಆರು ಮಂದಿ ಪುತ್ರರು ಹುಟ್ಟಿದ್ದರು. 
ಅವರೆಲ್ಲರೂ ದೇವತೆಗಳೇ ಆಗಿದ್ದರು. ಒಮ್ಮೆ ಬ್ರಹ್ಮನು ತನ್ನ 
ಪುತ್ರಿಯರೊಂದಿಗೆ ಸಮಾಗಮ ' ಮಾಡಲಿದ್ದುದನ್ನು ಕಂಡು 
ಅವರು ನಕ್ಕುಬಿಟ್ಟರು. ॥ ೪೭ ॥ ಇಂತಹ ಉಪಹಾಸರೂಪವಾದ 
ಅಪರಾಧದಿಂದ ಆವರಿಗೆ ಬ್ರಹ್ಮದೇವರು ಶಾಪವನ್ನಿತ್ತರು ಹಾಗೂ 
ಅವರು ಆಸುರ ಯೋನಿಯಲ್ಲಿ ಹರಣ್ಯಕಶಿಪುವಿನ ಪುತ್ರರಾಗಿ. 
ಹುಟ್ಟಿದರು. ಆಗ ಯೋಗಮಾಯೆಯು ಅವರನ್ನು ಅಲ್ಫಿಂದ. 
ತಂದು ದೇವಕಿಯ ಗರ್ಭದಲ್ಲಿರಿಸಿದಳು. ಅವರು ಹುಟ್ಟುತ್ತಲೇ 
ಕಂಸನು ಕೊಂದುಹಾಕಿದನು. ದೈತ್ಯರಾಜನೇ। ನನ್ನ ತಾಯಿಯಾದ 
ದೇವಕಿಯು ಆ ಪುತ್ರರಿಗಾಗಿ ಅತ್ಯಂತ ಶೋಕಾತುರಳಾಗಿರುವಳು. 
ಆ ಮಕ್ಕಳು ನಿನ್ನ ಬಳಿಯಲ್ಲೇ ಇದ್ದಾರೆ. ॥ ೪೮-೪೯ ॥ ಆದ್ದರಿಂದ. 
ನಾವು ನಮ್ಮ ತಾಯಿಯ ಶೋಕವನ್ನು ದೂರಗೊಳಿಸಲಿಕ್ಕಾಗಿ. 
ಇವರನ್ನು ಇಲ್ಲಿಂದ ಕೊಂಡುಹೋಗುವೆವು. ಆನಂತರ ಇವರು. 
ಶಾಪದಿಂದ ಮುಕ್ತರಾಗಿ ಆನಂದಭರಿತರಾಗಿ ತಮ್ಮ ಲೋಕಗಳಿಗೆ. 
ಹೊರಟುಹೋಗುವರು. ॥ ೫೦॥ ಈಗ ನಿನ್ನ ಬಳಿಯಲ್ಲಿರುವ. 
ಸ್ಥರ, ಉದ್ಗೀಥ, ಪರಿಷ್ಟಂಗ, ಪಶಂಗ್ಧ ಕ್ಲುದ್ರಭೃತ್‌ ಮತ್ತು ಫೃಣಿ - 
ಎಂಬ ಈ ಮಕ್ಕಳು. ನನ್ನ ಕೃಪೆಯಿಂದಾಗಿ ಪುನಃ ಅವರಿಗೆ 
ದೊರೆಯುತ್ತದೆ. ॥ ೫೧ ॥ ಪರೀಕ್ಷಿತನೇ | ಇಷ್ಟು ಹೇಳಿ 
ಭಗವಾನ್‌ ಶ್ರೀಕೃಷ್ಣನು ಸುಮ್ಮನಾದನು. ದೈತ್ಯರಾಜ ಬಲಿಚಕ್ರ. 
ರ್ಮೆಯು ಪುನಃ "ಆವರನ್ನು ಪೂಜಿಸಿದನು. ಅನಂತರ ಶ್ರೀಕೃಷ್ಣ 
ಬಲರಾಮರು ಆ ಮಕ್ಕಳನ್ನು ಕರೆದುಕೊಂಡು ದ್ವಾರಕೆಗೆ ಬಂದು 
ತಾಯಿ ದೇವಕಿಗೆ ಒಪ್ಪಿಸಿದರು. ॥ ೫೨ ॥ ಆ ಬಾಲಕರನ್ನು ನೋಡಿ. 
ದೇವಕೀದೇವಿಯ ಹೃದಯ ವಾತ್ತಲ್ಯದಿಂದ ತುಂಬಿಹೋಗಿ. 
ಸ್ವನಗಳಿಂದ ಹಾಲು ಒಸರತೊಡಗಿತು. ಆಕೆಯು ಮತ್ತೆ-ಮತ್ತೆ. 
ಅವರನ್ನು ಆಲಿಂಗಿಸಿ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ನೆತ್ತಿಯನ್ನು 
ಆಫ್ರಾಣಿಸಿದಳು. ॥ ೫೩ ॥. 





86 ಅಧ್ಯಾಯ | 


ದಶಮಸ್ಯಂಧ (ಉತ್ತರಾರ್ಧ) 


555 





ಅಪಾಯಯತ್‌ ಸ್ವನಂ ಪ್ರೀತಾ ಸುತಸ್ಪರ್ಶಪರಿಪ್ಪುತಾ । 
ಮೋಹಿತಾಮಾಯಯಾ ವಿಷ್ಣೋರ್ಯಯಾಸ್ಫಟ್ಟ ಪ್ರವರ್ತತೇ 
॥೫೪॥ 


ಪೀತ್ಚಾಮೃತಂ ಪಯಸ್ತನ್ಯಾಃ ಪೀತಶೇಷಂ ಗದಾಬೃತಃ । 
ನಾರಾಯಣಾಂಗಸಂಸ್ಟರ್ಶಪ್ರತಿಲಬ್ಬಾತ್ಮದರ್ಶನಾಃ 
(2೫/1 


ತೇ ನಮಸ್ಕೃತ್ಯ ಗೋವಿಂದಂ ದೇವಕೀಂ ಪಿತರಂ ಬಲಮ್‌ । 
ಮಿಷತಾಂಸರ್ವಭೂತಾನಾಂಯಯುರ್ಧಾಮವಿವೌಕನಾಮ್‌ 
॥೫೬॥ 


ತಂ ದೃಷ್ಟ್ವಾದೇವಕೀ ದೇವೀ ಮೃತಾಗಮನನಿರ್ಗಮಮ್‌ ॥ 
ಮೇನೇ ಸುವಿಸ್ಥಿತಾ ಮಾಯಾಂ ಕೃಷ್ಣಸ್ಯ ರಚಿತಾಂ ನೃಪ 


॥ ೫೭॥ 
ಏವಂವಿಧಾನ್ಯದ್ದುಶಾನಿ ಕೃಷ್ಣಸ್ಯ. ಪರಮಾತ್ಮನಃ | 
.. ವೀರ್ಯಾಣ್ಯನಂತನೀರ್ಯಸ್ಥ ಸಂತ್ಯನಂತಾನಿ ಭಾರತ 
॥೫೮॥ 
ಸೂತ ಉವಾಚ 


ಯಇದಮನುಶ್ಚಣೋತಿ ಶ್ರಾವಯೇದ್ವಾಮುರಾರೇ- 
ಶ್ಚರಿತಮಪೃತಕೀರ್ತೇರ್ವರ್ಣಿತಂ ವ್ಯಾಸಪುತ್ನೆ ತೈಃ ॥ 
ಜಗದಫಭಿದಲಂ ತದ್‌ ಭಕ್ರಸತ್ಯರ್ಣಪೂರಂ 

ಭಗವತಿ ಕೃತಚಿತ್ತೋ ಯಾತಿ ತತ್‌ ಕ್ಷೇಮಧಾಮ ॥ ೫೯ ॥ 





ಪ್ರತ್ರರ ಸ್ಪರ್ಶದಿಂದ ಆನಂದಸಾಗರದಲ್ಲಿ ಮುಳುಗಿಹೋಗಿದ್ದ. 
ದೇವಕಿಯು ಅವರೆಲ್ಲರಿಗೂ ಸ್ತನೃಪಾನ ಮಾಡಿಸಿದಳು. ಆ 
ಸಮಯದಲ್ಲಿ ಆಕೆಯು ಸೃಷ್ಟಿಗೆ ಮೂಲಕಾರಣನಾದ ಭಗವಾನ್‌ 
ಶ್ರೀವಿಷ್ಣುವಿನ ಯೋಗಮಾಯೆಯಿಂದ ಮೊಹಿತಳಾಗಿದ್ದಳು. ॥ ೫೪ ॥ 
ಪರೀಕ್ಷಿತನೇ। ದೇವಕಿಯ ಎದೆ ಹಾಲು ಶ್ರೀಕೃಷ್ಣನು ಉಂಡು 
ಮಿಕ್ಕಿದ್ದಿಂದ ಅದು ಅಮೃತಮಯವೇ ಆಗಿತ್ತು. ಆ ಬಾಲಕರೂ ಆ 
ಅಮೃತಮಯ ಎವೆಹಾರನ್ನು ಕುಡಿದುದರಿಂದಲೂ, ಶ್ರೀಕೃಷ್ಣನ 
ಅಂಗಸ್ಥರ್ಶದಿಂದಲೂ ಯೋಗಿಗಳಿಗೂ ದುರ್ಲಭವಾದ ಆತ್ಮ 
ಸಾಕ್ವಾತ್ಯಾರವನ್ನೇ ಪಡೆದುಕೊಂಡರು. ॥ ೫೫ ॥ ಅನಂತರ ಆ ಬಾಲಕರು. 
ಭಗವಾನ್‌ ಶ್ರೀಕೃಷ್ಣನಿಗೆ, ತಾಯ ದೇವಕಿಗೆ, ತಂದೆ ವಸಿದೇವನಿಗೆ 
ಮತ್ತು ಬಲರಾಮನಿಗೆ ನಮಸ್ಕಾರ ಮಾಡಿ ಎಲ್ಲರೂ ನೋಡುತ್ತಿರು. 
ವಂತೆಯೇ ದೇವಲೋಕ್ಕೆ ಹೊರಟು ಹೋದರು. ॥ ೫೬ ॥ 
ಪರೀಕ್ಷಿತನೇ | ದೇವಕೀದೇವಿಯು ತನ್ನ ಸತ್ತುಹೋಗಿರುವ ಮಕ್ಕಳು. 
ಮರಳಿ ಬಂದರು ಮತ್ತು ಪುನಃ ಹೊರಟುಹೋದರು ಇದನ್ನು 
ಕಂಡು ಅತ್ಯಂತ ವಿಸ್ಥಿತಳಾದಳು. ಇದು ಶ್ರೀಕೃಷ್ಣನ ಯಾವುದೋ 
ಲೀಲಾ ಕೌಶಲ್ಯವೇ ಆಗಿರಬೇಕೆಂದು ಆಕೆಯು ನಿಶ್ಚಯಿಸಿ 
ಕೊಂಡಳು. ॥ ೫೭ ॥ ಪರೀಕ್ಷಿತನೇ। ಭಗವಾನ್‌ ಶ್ರೀಕೃಷ್ಣನು 
ಸಾಕ್ಟಾತ್‌ ಪರಮಾತ್ಮನಾಗಿದ್ದು ಅವನ ಶಕ್ತಿ ಅನಂತವಾಗಿದೆ. ಅವನ 
ಇಂತಹ ಅದ್ಭುಶ ಚರಿತ್ರೆಗಳು ಅಪಾರವಾಗಿನೆ. ಎಷ್ಟು ಹೇಳಿದರೂ 
ಮುಗಿಯದಷ್ಟು ಅವನ ಲೀಲಾಪ್ರಸಂಗಗಳಿವೆ. ॥ ೫೮ ॥ 

ಸೂತಪುರಾಗಕರು ಹೇಳುತ್ತಾರೆ - ಶೌನಕಾದಿ ಮಹರ್ಷಿ 
ಗಳೇ | ಭಗವಾನ್‌ ಶ್ರೀಕೃಷ್ಣನ ಕೀರ್ತಿಯು ಅಮರವೂ, ಅಮೃತ 
ಮಯವಾೂ ಆಗಿದೆ. ವ್ಯಾಸನಂದನರಾದ ಭಗವಾನ್‌ ಶ್ರೀಶುಕಮುನಿ 
ಯಿಂದ ಹೇಳಲ್ಪಟ್ಟ ಅವನ ಚರಿತಾಮೃತವು ಭಕ್ತಜನರ ಪಾಪ. 
ನಿವಾರಕವೂ, ಶ್ರೋತ್ರಾನಂದಕರವೂ ಆಗಿದೆ. ಇದನ್ನು ಶ್ರವಣಿ 
ಸುವವನ, ಇತರರಿಗೆ ಹೇಳುವವನ, ಚಿತ್ತವೃ್ತಿಗಳು ಭಗವಂತನಲ್ಲಿ 
ನೆಲೆಸಿ ಪರಮಾತ್ಮನ ಪರಮಪದವನ್ನು ಪಡೆಯುವನು. ॥ ೫೯ ॥ 


ಎಂಭತ್ರೈದನೆಯ ಅಧ್ಯಾಯವು ಮುಗಿಯಿತು. ॥ ೮೫ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಜಾರಮಹಂಸ್ಕಾಂ ಸಂಹಿತಾಯಾಂ ದಶಮಸ್ಥಂಧೇ ಉತ್ತರಾರ್ಧೇ 
ಮೃತಾಗ್ರಜಾನಯನಂ ನಾಮ ಪಂಚಾಶೀತಿತಮೋ5ಧ್ಯಾಯಃ॥। ೮೫ ॥ 
ವಾರಾ 


ಎಂಭತ್ತಾರನೆಯ ಅಧ್ಯಾಯ 


ಸುಭದ್ರಾಹರಣ - ಭಗವಾನ್‌ ಶ್ರೀಕೃಷ್ಣನು ಮಿಥಿಲೆಯ ರಾಜನಾದ ಜನಕನ ಅರಮನೆಗೂ ಮತ್ತು 
ಶ್ರುತದೇವ ಬ್ರಾಹ್ಮಣನ ಮನೆಗೂ ಏಕಕಾಲದಲ್ಲಿ ಪ್ರವೇಶಿಸಿದುದು 


ರಾಜೋವಾಚ 


ಪರೀಕ್ಷಿದ್ರಾಜನು ಕೇಳಿದನು - ಪೂಜ್ಯರೇ ನನ್ನ ತಾತನಾದ 


ಬ್ರಹ್ಮನ್‌ ವೇದಿತುಮಿಚ್ಛಾಮಃ ಸ್ವನಾರಂ ರಾಮಕೃಷ್ಣಯೋಃ । | ಅರ್ಜುನನು ್ರೀಕೃಷ್ಣ-ಬಲರಾಮರ ತಂಗಿಯಾದ, ನನ್ನ ಅಜ್ಜಿ 


ಯಥೋಪಯೇಮೇ ವಿಜಯೋ 


ಯಾದ ಸುಭದ್ರೆಯನ್ನು ಹೇಗೆ ಮದುವೆಯಾದನು? ಇದನ್ನು 


ಯಾ. ಮಮಾಸೀತ್‌ ಪಿತಾಮಹೀ ॥ ೧ ॥ | ಕೆಳಲು ನಾನು ಬಹಳ ಉತ್ಪುಕಾಗಿದ್ದೇನೆ. ॥ ೧ ॥ 


ಶ್ರೀಶುಕ ಉವಾಚ 


ಅರ್ಜುನ್ರೀರ್ಥಯಾತ್ರಾಯಾಂ ಪರ್ಯಟನ್ನವನೀಂ ಪ್ರಭುಃ । 
ಗತಃ ಪ್ರಭಾಸಮಶ್ಯಣೋನ್ಯಾತುಲೆಯೀಂ ಸ. ಆತ್ಮನಃ 


॥೨॥ 


ದುರ್ಯೊಧನಾಯ ರಾಮಸ್ತಾಂ ದಾಸ್ಯತೀತಿ ನ ಚಾಹರೇ । 


ತಲ್ಪಿಷ್ನ ಸ ಯತಿರ್ಭೂತ್ವಾತ್ರಿದಂಡಿಃ ದ್ವಾರಕಾಮಗಾತ್‌ 
॥೩॥ 


ತತ್ರ ವೈ ವಾರ್ಷಿಕಾನ್‌ ಮಾಸಾನವಾತ್ಚೀತ್ಸಾರ್ಥಸಾಧಕಃ 
ಪೌರೈಃ ಸಭಾಜಿತೋಂಭೀಕ್ಷ್ವಂ ರಾಮೇಣಾಜಾನತಾ ಚ ಸ: 
॥೪॥ 


ಏಕದಾ ಗೃಹಮಾನೀಯ ಅತಿಥ್ಯೇನ ನಿಮಂತ್ರ್ಯ ತಮ್‌ । 
ಶ್ರದ್ಧಯೋಪಪ್ಠತಕೆ ಭೈಕ್ಸ್ವಂ ಬಲೇನ ಬುಭುಜೇ ಕಲ 
॥ ೫॥ 


ಸೋಂ ಪಶ್ಯತ್ವತ್ರ ಮಹತೀಂಕನ್ಶಾಂವೀರಮನೋಹರಾಮ್‌। 
ಪ್ರೀತ್ಯುತ್ಯುಲ್ಲೇಕ್ಷಣಸ್ತಸ್ಕಾಂ ಭಾವಕ್ಟುಬ್ಬಂ ಮನೋ ದಧೇ 
॥ ೬ ॥| 


ಸಾಪಿತಂ ಚಕಮೇವೀಕ್ಷ ನಾರೀಣಾಂಹೃದಯಂಗಮಮ್‌ । 
ಹಸಂತೀ ವ್ರೀಡಿತಾಪಾಂಗೀ ತನ್ನ ಸ್ರಹೃದಯೇಕ್ಟಣಾ 
॥೭೬॥ 


ತಾಂ ಪರಂ ಸಮನುಧ್ಯಾಯನ್ನಂತರು ಪ್ರೇಪ್ಟರರ್ಜುನಃ | 
ನ ಲೇಭೇ ಶಂ ಭ್ರಮಚ್ಛಿತ್ರ: ಕಾಮೇನಾತಿಬಲೀಯಸಾ 
॥೮॥ 


ಮಹತ್ಕಾಂದೇವಯಾತ್ರಾಯಾಂ ರಥಸ್ಟಾಂ ದುರ್ಗನಿರ್ಗತಾಮ್‌ ॥ 
ಜಹಾರಾನುಮತಃ ಪಿತ್ರೋಃ ಕೃಷ್ಣಸ್ಯ ಚ ಮಹಾರಥ: 
01೯ ॥ 


ಶ್ರೀಮದ್ಭಾಗವತ. 





(ಅಧ್ಯಾಯ86 


ಶ್ರೀಪುಕಮಹಾಮುನಿಗಳು ಹೇಳಿದರು - ಪರೀಕ್ಷಿಶನೇ | ಒಮ್ಮೆ 
ಪ್ರಭಾವಶಾಲಿಯಾದ ಅರ್ಜುನನು ತೀರ್ಥಯಾತ್ರೆಯನ್ನು 
ಮಾಡುತ್ತಾ ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದಾಗ ಪ್ರಭಾಸಕ್ಷೇತಕ್ಕೆ 
ಅಗಮಿಸಿದನು. ಅಲ್ಲವನು ತಮ್ಮ ಸೋದರ ಮಾವನ ಮಗಳಾದ. 
ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಲು 
ಬಲರಾಮನು ನಿಶ್ಚಯಿಸಿದ್ದಾನೆಂದೂ, ಇದಕ್ಕೆ ವಸುದೇವನ ಮತ್ತು 
ಶ್ರೀಕೃಷ್ಣನ ಸಹಮತವಿಲ್ಲನೆಂದೂ ಕೇಳಿದನು. ಆಗ ಅರ್ಬನನ 
ಮನ್ನುನಲ್ಲಿ ಸುಭದ್ರೆಯನ್ನು ತಾನು ಮದುವೆಯಾಗಬೇಕೆಂಬ 
ಆಸೆಯು ಅರುರೀತು. ಇದನ್ನು ಸಾಧಿಸಲಿಕಾಗಿ ತ್ರಿದಂಡೀ ಸಂನ್ಕಾಸಿ 
ವೇಷವನ್ನು ಧರಿಸಿ ಅವನು ದ್ವಾರಕೆಗೆ ಹೋದನು. ॥ ೨-೩ ॥ 
ಅರ್ಜುನನು ಸುಭದ್ರೆಯನ್ನು ಪಡೆದುಕೊಳ್ಳಲು ದ್ವಾರಕೆಯಲ್ಲಿ 
ವರ್ಷಾಕಾಲದನಾಲ್ಕುತಿಂಗಳುತಂಗಿದನು. ಅಲ್ಲಿನಗರವಾಸಿಗಳೂ, 
ಬಲರಾಮನೂ ಅವನನ್ನು ಬಹಳವಾಗಿ ಸನ್ಮಾನಿಸಿದರು. ಆದರೆ. 
ಇವನು ಅರ್ಜುನನೆಂದು ಅವರಿಗೆ ತಿಳಿಯಲಿಲ್ಲ ॥ ೪ ॥ 

ಒಂದು ದಿನ ಬಲರಾಮನು ಅತಿಥ್ಯವನ್ನುನೀಡಲು ಆ ಸಂನ್ಯಾಸಿ 
ಯನ್ನು ತಮ್ಮ ಅರಮನೆಗೆ ಕರೆದುಕೊಂಡು ಬಂದನು. ಸಂನ್ಯಾಸಿ 
ವೇಷಧಾರಿಯಾದ ಅರ್ಜುನನಿಗೆ ಬಲರಾಮನು ಬಹಳ ಶ್ರದ್ಧೆ 
ಯೊಂದಿಗೆ ಮೃಷ್ಟಾಸ್ನನನ್ನು ಭೋಜನಮಾಡಿಸಿದನು ॥ ೫ ॥ 
ಅರ್ಜುನನು ಭೋಜನಮಾಡುವಾಗ ಅಲ್ಲಿ ಎವಾಹಯೋಗ್ಯಳಾದ 
ಪರಮ ಸುಂದರಿಯಾದ ಸುಭದ್ರೆಯನ್ನು ನೋಡಿದನು. ಆಕೆಯ 
ಸೌಂದರ್ಯವು ಮಹಾ-ಮಹಾವೀರರ ಮನಸ್ಸನ್ನು ಅಪಹರಿಸು 
ವಂತಹುದಿತ್ತು. ಆಕೆಯನ್ನು ನೋಡಿ ಅರ್ಜುನನ ಕಣ್ಣುಗಳು 
ಅರಳಿದವು. ಅವಳನ್ನು ಪಡೆಯಬೇಕೆಂಬ ಆಕಾಂಕ್ಷೆಯಿಂದ ಅವನ 
ಮನಸ್ಸು ಕ್ಚಬ್ಟನಾಯಿತು ಮತ್ತು ಅನಳನ್ನು ಪತ್ನಿಯಾಗಿಸಕೊಳ್ಳ 
ಬೇಕೆಂದು ನಿಶ್ಚಯಿಸಿದನು. ॥ ೬ ॥ ಪರೀಕ್ಷಿತನೇ | ನಿನ್ನ ತಾತನಾದ 
ಅರ್ಜುನನೂ ತುಂಬಾ ಸುಂದರನಾಗಿದ್ದನು. ಅವನ ಸೌಂದ 
ರ್ಯಕ್ಕೆ ಆಕರ್ಷಿತರಾಗದ ಸ್ವೀಯರೇ ಇರಲಿಲ್ಲ ಅಂತಹ ಸುಂದರ. 
ಪುರುಷನನ್ನು ನೋಡಿದ ಸುಭದ್ರೆಯೂ ಕೂಡ ಅವನನ್ನೇ 
ಪತಿಯನ್ನಾಗಿ ವರಿಸಲು ನಿಶ್ಚಯಿಸಿದಳು. ಅವಳು ಸ್ವಲ್ಪಮುಗುಳ್ಳಬ 
ನಾಚಿಕೆಯಿಂದ ಕೂಡಿದ ಓರೆಗಣ್ಣನೋಟದಿಂದ ಅವನನ್ನು ನೋಡಿ 
ದಳು. ಆಕೆಯು ತನ್ನ ಹೃದಯವನ್ನು ಅವನಿಗೆ ಸಮರ್ಪಿಸಿ 
ಬಿಟ್ಟಳು. ॥ ೭॥ ಈಗ ಅರ್ಜುನನು ಕೇವಲ ಅನಳ ಚಿಂತೆಯಲ್ಲೇ 
ಇದ್ದು, ಇವಳನ್ನು ಯಾವಾಗ ಅಪಹರಿಸಿಕೊಂಡು ಹೋಗಬಹು 
ದೆಂದು ಸಂದರ್ಭವನ್ನು ಹುಡುಕುತ್ತಿದ್ದರು. ಸುಭದ್ರೆಯನ್ನು ಪಡೆ. 
ಯುವ ಉತ್ಕಟ ಕಾಮನೆಯಿಂದ ಅವನ ಚಿತ್ರವು ಚಂಚಲವಾಗಿ, 
ಅವನಿಗೆ ಸ್ವಲ್ಪವೂ ಶಾಂತಿಯೇ ಇಲ್ಲದಂತಾಯಿತು. ॥ ೮ ॥ 

ಒಮ್ಮೆ ಸುಭದ್ರೆಯು ದೇವರ ದರ್ಶನಕ್ಕಾಗಿ ರಥದಲ್ಲಿ ಕುಳಿತು 
ಕೊಂಡು ದ್ವಾರಕೆಯ ದುರ್ಗದಿಂದ ಹೊರಗೆ ಹೊರಟಳು. ಅದೇ 
ಸಮಯದಲ್ಲಿ ಅರ್ಜುನನು ವಸುದೇವ-ದೇವಕಿಯ ಮತ್ತು. 
ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಸುಭದ್ರೆಯನ್ನು ಅಪಹರಿಸಿ 
ಕೊಂಡು ಹೋದನು.॥ ೯ ॥ 





86 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


557 





ರಥಸ್ಟೋ ಧನುರಾದಾಯಶೂರಾಜ್ಚಾರುಂಧತೋ ಭಟಾನ್‌ । 
ವಿದ್ರಾವ್ಯ ಕ್ರೋಶತಾಂ ಸ್ವಾನಾಂ ಸ್ವಭಾಗಂ ಮೃಗರಾಡಿವ 
॥೧೦॥ 


ತಚ್ಚುತ್ವಾಕ್ಷುಭಿತೋ ರಾಮಃ ಪರ್ವಣೀವಮಹಾರ್ಣವಃ | 
ಗೃಹೀತಪಾದಃ ಕೃಷ್ಣೇನ ಸುಹೃದ್ಧಿಶ್ಹಾಸ್ಟಶಾಮೃತ 


॥೧೧॥ 


ಪ್ರಾಹಿಣೋತ್ಪಾರಿಬರ್ಹಾಣಿ ವರವಧ್ವೋರ್ಮುದಾ ಬಲಃ। 
ಮಹಾಧನೋಪಸ್ಥರೇಭರಥಾಶ್ವನರಯೋಪಿತಃ 
॥೧೨॥ 


ಶ್ರೀಶುಕ ಉವಾಚ 


ಕೃಷ್ಣಸ್ಯಾಸೀದ್ದಿಜಶ್ರೇಷ್ಠ್ಯ ಶ್ರುತದೇವ ಇತಿ ಶ್ರುತಃ। 
ಕೃಷ್ಣೈಕಭಕ್ನ್ಯಾ ಪೂರ್ಣಾರ್ಥಃ ಶಾಂತಃ ಕವಿರಲಂಪಟ; 
11 ೧೩॥ 


ಸ ಉವಾಸ ವಿದೇಹೇಷು ಮಿಥಿಲಾಯಾಂ ಗೃಹಾಶ್ರಮೀ । 
*. ಅನೀಹಯಾ55ಗತಾಹಾರ್ಯನಿರ್ವರ್ತಿತನಿಜಕ್ರಿಯಃ 
॥೧೪॥ 


ಯಾತ್ರಾಮಾತ್ರ: ತ್ವಹರಹರ್ದೈವಾದುಪನಮತ್ಯುತ । 
ನಾಧಿಕಂ ತಾವತಾ ತುಪ್ಪ ಕ್ರಿಯಾಶಕ್ರೇ ಯಥೋಚಿತಾಃ 
॥೧೫॥ 


ತಥಾ ತದ್ರಾಷ್ಟಪಾಲೋರಂಗ ಬಹುಲಾಶ್ವ ಇತಿ ಶ್ರುತಃ । 


ಮೈಥಿಲೋ ನಿರಹಮ್ಮಾನ ಉಭಾವಪ್ಯಚ್ಛುತಪ್ರಿಯೌ 


॥ ೧೬॥ 


ತಯೋಃ ಪ್ರಸನ್ನೋಭಗವಾನ್‌ ದಾರುಕೇಣಾಶೃತಂರಥಮ್‌ । 
ಆರುಹ್ಯ ಸಾಕಂ ಮುನಿಭಿರ್ವಿದೇಹಾನ್ಮಯಯೌ ಪ್ರಭುಃ 
॥ ೧೭ 


ನಾರದೋವಾಮದೇವೋತತ್ರಿಕೃಷ್ಣೋರಾಮೋರಸಿತೋಂರುಣಿಃ | 
ಅಹಂ ಬೃಹಸ್ಪತಿ ಕಣ್ಣೋ ಮೈತ್ರೇಯಶ್ಚವನಾದಯ: 
॥೧೮॥ 


ತತ್ರ ತತ್ರ ತಮಾಯಾಂತಂ ಪೌರಾ ಜಾನಪದಾ ನೃಪ॥ 
ಉಪತಸ್ಯು ಸಾರ್ಥ್ಯಹಸ್ತಾ ಗ್ರಹೈಃ ಸೂರ್ಯಮಿವೋದಿತಮ್‌ 
॥೧೯॥ 





ರಥಾರೂಢನಾದ ವೀರ ಅರ್ಜುನನು ಧನುಸ್ಸನ್ನು ಎತ್ತಿಕೊಂಡು 
ತನ್ನನ್ನು ತಡೆಯಲು ಬಂದ ಸೈನಿಕರನ್ನು ಹೊಡೆದು ಓಡಿಸಿದನು. 
ಸುಭದ್ರೆಯ ಆಪ್ತವರ್ಗವು ಅಳುತ್ತಾಗೊಳಾಡುತ್ತಿದ್ದಂತೆ ಸಿಂಹವು 
ತನಗೆ ಸೇರಬೇಕಾದ ಭಾಗವನ್ನು ನಿರ್ಭಯವಾಗಿ. ಎತ್ತಿಕೊಂಡು 
ಹೋಗುವಂತೆ ಅರ್ಜುನನು ಸುಭದ್ರೆಯನ್ನು ರಥದಲ್ಲಿ ಕುಳ್ಳರಿಸಿ 
ಕೊಂಡು ಹೊರಟುಹೋದನು. ॥ ೧೦ ॥ ಈ ಸಮಾಚಾರವನ್ನು 
ಕೇಳಿದ ಬಲರಾಮನ ಕೋಪವು ಹುಣ್ಣಿಮೆಯ ದಿನ ಸಮುದ್ರವು" 
ಉಕ್ಕೇರುವಂತೆ, ಉಕ್ಕೇರಿಬಂದಿತು. ಆದರೆ ಭಗವಾನ್‌ ಶ್ರೀಕೃಷ್ಣನು 
ಹಾಗೂ ಇತರ ಸುಹೃದ್‌ ಸಂಬಂಧಿಗಳು ಅವನ ಕಾಲುಗಳನ್ನು 
ಹಿಡಿದುಕೊಂಡು ನಾನಾ ಎಧದಿಂದ ಸಮಾಧಾನಪಡಿಸಿದಾಗ 
ಶಾಂತನಾದನು. ॥ ೧೧ ॥ ಅನಂತರ ಬಲರಾಮನು 
ವಧೂ-ವರರಿಗೆ ಅಪಾರವಾದ ಧನವನ್ನು ನಾನಾ ಸಾಮಗ್ರಿಗಳನ್ನು 
ಆನೆ, ಕುದುರೆ, ರಥ ಮತ್ತು ದಾಸೀ-ದಾಸರನ್ನು ಬಳುವಳಿಯಾಗಿ 
ಕಳಿಸಿಕೊಟ್ಟನು. ॥ ೧೨ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿಕನೇ 
ವಿದೇಹರಾಜ್ಯದ ರಾಜಧಾನಿಯಾದ ಮಿಥಿಲಾಪಟ್ಟಣದಲ್ಲಿ ಶ್ರುತ 
ದೇವನೆಂಬ ಒಬ್ಬ ಗೃಹಸ್ಥ ಬ್ರಾಹ್ಮಣನಿದ್ದನು. ಅವನು ಭಗವಾನ್‌ 
ಶ್ರೀಕೃಷ್ಣನ ಪರಮಭಕ್ತನಾಗದ್ದನು. ಅವನು ಏಕಮಾತ್ರ ಭಗವದ್ಭಕ್ತ 
ಯಿಂದ ಪೂರ್ಣಮನೋರಥನೂ, ಪರಮಶಾಂತನೂ, ಜ್ಞಾನಿಯೂ, 
ಏರಕ್ತನೂ ಆಗಿದ್ದನ್ನು. ॥ ೧೩ ॥ ಅವನು ಗೃಹಸ್ಥಾಶ್ರಮದಲ್ಲಿ ಇರುತ್ತಿ. 
ದ್ವರೂ ಜೀವನ ನಿರ್ವಹಣೆಗಾಗಿ ಯಾವುದೇ ಉದ್ಯೋಗವನ್ನು 
ಮಾಡುತ್ತಿರಲಿಲ್ಲ ಭಗವಂತನ ದಯೆಯಿಂದ ದೊರೆತುದರಲ್ಲೇ. 
ಜೀವನ ಸಾಗಿಸುತ್ತಿದ್ದನು. ॥ ೧೪ ॥ ಪ್ರಾರಬ್ಧವಶದಿಂದ ಅವನಿಗೆ 
ಪ್ರತಿದಿನವೂ ಜೀವನನಿರ್ವಾಹಕ್ಕಾಗುವಷ್ಟು ಸಾಮಗ್ರಿಯು ದೊರೆ. 
ಯುತ್ತಿತ್ತು. ಹೆಚ್ಚಿಗೆ ಮಿಗುತ್ತಿರಲಿಲ್ಲ ಅವನು ಅಷ್ಟರಲ್ಲೇ ಸಂತುಷ್ಟ. 
ನಾಗಿದ್ದು ತನ್ನ ವರ್ಣಾಶ್ರಮಕ್ಕನುಸಾರ ಧರ್ಮವನ್ನುಪಾಲಿಸುವುದ. 
ರಲ್ಲಿ ತತ್ಪರನಾಗಿರುತ್ತಿದ್ದನು. ॥ ೧೫ ॥ ಪ್ರಿಯ ಪರೀಕ್ಷಿತನೇ। ಆ 
ದೇಶದ ರಾಜನೂ ಕೂಡ ಬ್ರಾಹ್ಮಣನಂತೆಯೇ ಭಕ್ತಿಯುಳ್ಳವನಾಗಿ. 
ದ್ವನು. ಮಿಥಿಲಾ ಪಟ್ಟಣದ ಆ ಪ್ರತಿಷ್ಠಿತ ನರಪತಿಯ ಹೆಸರು ಬಹು 
ಲಾಶ್ವನೆಂದಿತ್ತು. ಅವನಲ್ಲಿ ಅಹಂಕಾರ ಲೇಶಮಾತ್ರವೂ ಇರಲಿಲ್ಲ. 
ಶ್ರುತದೇವ ಮತ್ತು ಬಹುಲಾಶ್ವರಿಬ್ಬರೂ ಭಗವಾನ್‌ ಶ್ರೀಕೃಷ್ಣನ 
ಪರಮಭಕ್ತರಾಗಿದ್ದರು. ॥ ೧೬ ॥ 

ಒಮ್ಮೆ ಭಗವಾನ್‌ ಶ್ರೀಕೃಷ್ಣನು ಅವರಿಬ್ಬರ ಮೇಲೆ ಪ್ರಸನ್ನನಾಗಿ 
ದಾರುಕನಿಂದ ರಥವನ್ನು ಸಿದ್ಧಗೊಳಿಸಿ, ಆ ರಥವನ್ನು ಹತ್ತಿ ದ್ವಾರಕೆ 
ಯಿಂದ ವಿದೇಹ ನಗರಕ್ಕೆ ಪ್ರಯಾಣ ಬೆಳೆಸಿದನು. ॥ ೧೭ ॥ 
ಭಗವಂತನೊಂದಿಗೆ ನಾರದರು, ವಾಮದೇವ, ಅತ್ರಿ, ವೇದ 

ಪರಶುರಾಮರು, ಆಸಿತ, ಆರುಣಿ, ಬ್ರಹಣ್ಥತಿ, ಕಃ 

ಮೈತ್ರೇಯ, ಚ್ಯವನ ಮೊದಲಾದ ಯಸಿಗಳೊಂದಿಗೆ 
(ಶುಕರು) ಅವರಲ್ಲಿ ಸೇರಿಕೊಂಡಿದ್ದೆ ॥ ೧೮ ॥ ಪರೀಕ್ಷ 
ಅವರು ಹೋದಲ್ಲೆಲ್ಲ ಅಲ್ಲಿಯ ನಾಗರೀಕರೂ, ಗ್ರಾಮನಿ 
ಗಳೂ ವೂಜಾಸಾಮಗ್ರಿಗಳೊಂದಿಗೆ ಉಪ್ಪತಂದ್ದರು. 
ಗಳೊಂದಿಗೆ ಸಾಕ್ಷಾತ್‌ ಸೂರ್ಯನಾರಾಯಣನೇ ಉ 
ಬಂದಿರುವನೋ ಎಂದು ತಿಳಿದು ಭಗವಂತನನ್ನು ಭಕ್ತಿಯಿಂದ 
ಪೂಜಸುತ್ತಿದ್ದರು. ॥ ೧೯ ॥ 









558 


ಶ್ರೀಮದ್ಭಾಗವತ. 


[ಅಧ್ಯಾಯ86 





ಆನರ್ತಧನ್ಮಕುರುಚಾಂಗಲಕಂಕಮತ್ತ್ವ- 
ಪಾಂಚಾಲಕುಂತಿಮಧುಕೇಕಯಕೋಸರಾರ್ಣಾಃ । 


ಅನ್ಯೇ ಚ ಶನ್ಮುಖಗರೋಜಮುದಾರಹಾಸ- 


ಸಿಗ್ಬೇಕ್ಷಣಂ ನೃಪ ಪಪುರ್ದ್ಯಶಿಭಿರ್ನ್ವನಾರ್ಯಃ 1! ೨೦ ॥ 


ತೇಭ್ಯಃ. ಸ್ವನೀಕ್ಷಣವಿನಷ್ಟತಮಿಸ್ತದ್ದಗ್ಹಃ 
ಕ್ಷೈಮಂತ್ರಿರೋಕಗುರುರರ್ಥದ್ಧಶಂ ಚ ಯಚ್ಛನ್‌ । 

ಶೃಣ್ಣನ್‌ ದಿಗಂತಧವಲಂ ಸ್ವಯಶೋಂತುಭಫ್ಸಂ 
ಗೀತಂ ಸುರೈರ್ನ್ವಭಿರಗಾಟ್ಪನಕೈರ್ವಿದೇಹಾನ್‌ ॥ ೨೧ /। 


ತೇರಚ್ಯುತಂ ಪ್ರಾಪ್ತಮಾಕರ್ಣ್ಯ ಹೌರಾ ಜಾನಪದಾ ನೃಪ 
ಅಭೀಯುರ್ಮುದಿತಾಸ್ತ್ರಸ್ಥೈ ಗೃಟತಾರ್ಹಣಪಾಣಯ: 
0೨೨॥ 


ಪೃಷ್ಟಾತ ಉತ್ತಮಶೋಕಂ ಪ್ರೀತ್ಯುತ್ಸುಲ್ದಾನನಾಶಯಾಃ । 
ಕೈರ್ಥ್ಯತಾಂಜಲಿಭರ್ನೇಮುಃ ಶ್ರುತಪೂರ್ನಾಂಸ್ತಫಾ ಮುನೀನ್‌ 
॥ ೨೩ ॥॥ 


ಸ್ವಾನುಗ್ರಹಾಯ ಸಂಪ್ರಾಪ್ರಂ ಮನ್ಹಾನೌ ತಂಜಗಮ್ಗರುಮ್‌ । 
ಮೈಥಿಲಃ ಶ್ರುತದೇವಶ್ಚಪಾದಯೋಃ ಜೇತತುಃ ಪ್ರಭೋಃ 
॥ ೨೪ 


ನೃಮುತ್ರಯೇತಾಂ ಜಾಶಾರ್ಹಮಾತಿಶ್ಯೇನ ಸಹ ದ್ವಿಜ್ಛಃ॥ 
ಮೈಥಿಲ: ಶ್ರುತದೇವಶ್ಚ ಯುಗಪತ್ತಂಹತಾಂಜಲೀ 
॥ ೨೫ ॥ 


ಭಗವಾಂಸ್ತ್ರದಭಿಪ್ರೇತ್ಯ ದ್ವಯೋಃ ಪ್ರಿಯಚಕೀರ್ಜಯಾ 1 
ಉಭಯೋರಾವಿಶದ್ಗೇಹಮುಭಾಭ್ಯಾಂ ತದಲಕ್ಷಿತಃ 
॥ ೨೬ ॥ 


ಶ್ರೋತುಮಪ್ಯಸತಾಂ ದೂರಾನ್‌ ಜನಕ ಸ್ವ್ರಹಾಗತಾನ್‌ । 
ಆನೀತೇಪ್ವಾಸನಾಗ್ರೇಷು/ ಸುಖಾಸೀನಾನ್ಮಜಾಮನಾಃ 
॥ ೨೭ 


ಪ್ರವೃದ್ಧಭಕ್ತ್ಯಾ»._ ಉದ್ಭರ್ಹಹೃದಯಾಸ್ತಾವಿಲೇಕ್ಷಣ: ॥ 
ನತ್ವಾತವಂಘ್ರೀನ್‌ ಪ್ರಕ್ಟಾಲ್ಯ ತದಪೋ ಲೋಕಪಾವನೀಃ 
1 ೨೮ ॥ 


ಪರೀಕ್ಸಿತನೇ 1 ದಾರಿಯಲ್ಲಿ ಅನರ್ತ, ಧನ್ಯ, ಕುರುಜಾಂಗಲ, 
ಕಂತೆ ಮತ್ಸೈ, ಪಾಂಚಾಲ, ಕುಂತೀ, ಮಧು, ಕೇಕಯ, ಕೋಸಲ, 
ಅರ್ಣ ಮೊದಲಾದ ಅನೇಕ ವೇಶದ ನರ-ನಾರಿಯರು ತಮ್ಮ 
ನೇತ್ರಗಳಿಂಬ ದ್ರೋಣಗಳಂದ ಭಗವಾನ್‌ ಶ್ರೀಕೃಷ್ಣನ ಉನ್ನುಕ್ತ 
ಜಾಸ್ಯವನ್ನೂ ಪ್ರೇಮಪೂರ್ಣ ಕಟಾಕ್ಷದಿಂದ ಕೂಡಿದ ಮುಖಾರ 
ಏಂದದ ಮಕರಂದವನ್ನು ಪಾನಮಾಡಿದರು. ॥ ೨೦॥ ಮೂರು 
ರೋಳಗಳ ಗುರುವಾದ ಭಗವಾನ್‌ ಶ್ರೀಕೃಷ್ಣನ ದರ್ಶನದಿಂದ ಆ 
ಜನರ ಅಜ್ಞಾನದೃಷ್ಟಿಯು ನಾಶವಾಯಿತು. ಪ್ರಭುವು ದರ್ಶನ 
ಮಾಡುವ ನರ-ನಾರಿಯರಿಗೆ ತನ್ನ ಕರುಣಾ ದೃಷ್ಟಿಯಿಂದ ಪರ 
ಶ್ರೇಯ ಆತ್ಮಾವನ್ನು ಕರುಣ. ಮುಂದರಯುತ್ತಿ. 
ದ್ವನು: ಅಲ್ಲಲ್ಲಿ ಮನುಷ್ಯರು, ದೇವತೆಗಳು - ಸಮಸ್ತ ದಿಕ್ಕುಗಳನ್ನು 
ಉಜ್ವಲಗೊಳಸುವಂತಹ, ಸೆಮಸ್ತೆ ಅಕುಭಗಳನ್ನು ನಾಶಮಾಡು. 
ವಂಚಥ ಭಗವಂತನ ಮಂಗಳ" ಕೀರ್ತಿಯನ್ನು ಹಾಡುತ್ತಿದ್ದರು. 
ಅಂತಹ ಸ್ತೋತ್ರಗಳನ್ನು ಆಲಿಸುತ್ತಾ ಭಗವಾನ್‌ ಶ್ರೀಕೃಷ್ಣನು ಮಿಥಿಲಾ 
ಪಟ್ಟಣವನ್ನು ಸೇರದನು. ॥ ೨೧ ॥ 

ಪರೀಶ್ಚಿತನೇ | ಭಗಜಾನ್‌ ಶ್ರೀಕೃಷ್ಣನ ಶುಭಾಗಮನದ ಸಮಾಚಾರ 
ವನ್ನು ಕೆಳಿದ ಮಿಧಿಲಾಪುರ ನಿವಾಸಿಗಳೆ ಆನಂದಕ್ಕೆ ಪಾರವೇ 
ಇರಲಿಲ್ಲ ಅವರು ಕೈಗಳಲ್ಲಿ ವಿವಿಧ ಪೂಜಾಸಾಮಗ್ತಿಗಳನ್ನು ಹಿಡಿದು 
ಕೊಂಡು ಶ್ರೀಕೃಷ್ಣನನ್ನು ಸ್ವಾಗತಿಸಲು ಧಾವಿಸಿ ಬಂದರು. ॥ ೨೨ ॥ 
ಭಗವಾನ್‌ ಶ್ರೀಕೃಷ್ಣನ ದರ್ಶವನ್ನು ಪಡೆದು ಅವರ ಹೃದಯ ಮತ್ತು 








ಮುಖಕಮಲಗಳು ಆನಂದದಿಂದ ವಿಕಸಿತವಾದುವು. ಅವರಲ್ಲರೂ. 
ಭಗವಂತನ ಹಾಗೂ ಮುನಿಗಳ ಹೆಸರುಗಳನ್ನು ಮಾತ್ರ ಕೇಳಿದ್ದರೇ 
ವಿನಹ ನೋಡಿರಲಿಲ್ಲ. ಈಗ ಪ್ರಶ್ಯಕ್ಷವಾಗಿ ನೋಡಿ ಕೈಜೋಡಿಸಿ, 
ತಲೆತಗ್ಗಿಸಿ ವಂದಿಸಿಕೊಂಡರು. 1 ೨೩ ॥ ಜಗದ್ಗುರು ಭಗವಾನ" 
ಲೆ ಅನುಸ್ರಹಿಸಲಿಕ್ಕಾಗಿಯೇ ಆಗಮಿಸಿರುವ 


ಶ್ರಕಷ್ಟು ನಮ್ಮ. 





ಚರಣಗಳಲ್ಲಿ ಬದ್ದು ನಮಸ್ಕರಿ/ಕೊಂಡರು. ॥ ೨೪ ॥ ಬಹುಲಾಶ್ವ 
ಹಾಗೂ ಶ್ರುತದೇವರಿಬ್ಬರೂ ಒಟ್ಟಿಗೆ ಕೃಜೋಡಿಸಿಕೊಂಡು ಮುನಿ 
ಮಂಡಳಿಯೊಂದಿಗೆ ಭಗವಾನ್‌ 'ಶ್ರೀಕೃಷ್ಣನಗೆ ನಮ್ಮ ಆತಿಥೃವನ್ನು 
ಸೀಡೆಂಸರಂದು ತರು ॥ ೨೫॥ ಭಗವಾನ್‌ 






ದಾಗ ಬ ಬೇರ ರಾರಗಳಾದ ಅ 
ಮನೆಗೇಗೂ ತೆರಂನು. ಆದರೆ ಭಾಸ್‌ ಶ್ರೀಕಷ್ಣಮ ನನ್ನ 

| ಮನೆಗೆ ಬಂದಿರುವನು ಬೇರೆಲ್ಲೂ ಹೋಸಲಿಲ್ಲ ಎಂಬ. 
ತಿಳಿಯಲೇ ಇಲ್ಲ ॥ ೨೬ ॥ ದುಷ್ಪ: -ದುರಾಚಾರಿ. ಹ್‌ 
ಯಾರ ಹೆಸರೂ ಕೂಡ ಕೇಳಲುರರೋ ಅಂತಹ ಭಗವಾನ್‌ 
ಶ್ರೀಕೃಷ್ಣನು ಮತ್ತು ಬುಸಿ-ಮುನಿಗಳು ತನ್ನ ಮನೆಗೆ ಆಗಮುಸಿದ್ದನ್ನ್ನು 
ನೋಡಿದ ಮಹಾನುಭಾವನಾದ ಬಹುಬಾಶ್ವನು ಸುಂದರವಾದೆ 
ಆಸನಗಳನ್ನು ತರಿ ಭಗವಂತನನ್ನು ಹಾಗೂ ೫೩ - ಮುನಿಗಳನ್ನು 
ಸಿದನು. ಆ ಸಮಯದಲ್ಲಿಬಹುಲಾಸ್ತನಿಗೆಪ್ರೇಮ 
ಉದ್ರೇಕದಿಂದ ಹೃದಯ ತುಂಜಬಂತು. ಕ್ಕಗಾಲ್ಲ ಅನುರಾ 
ಗಳು ಚಿಮ್ಮಿದವು. ಅವನು ತನ್ನ ಪರಮಪೂಜ್ಯ ಅತಿಥಿ: 















89 ಅಧ್ಯಾಯ] 


ರಶಮಸ್ಯಂಧ (ಉತ್ತರಾರ್ಧ). 


559 





ಸಕುಟುಂಬೋ ವಹನ್ಯೂರ್ಧ್ಯಾ ಪೂಜಯಾಂಚ್ಛ್‌ ಈಶ್ವರಾನ್‌ । 
ಗಂಧಮಾಲ್ಯಾಂಬರಾಕಲ್ಪಭೂಪದೀಪಾರ್ಥ್ಯಗೋವೃಷ್ಠೆ: 
॥೨೯॥ 


ವಾಚಾ ಮಧುರಯಾ ಪ್ರೀಣನ್ನಿದಮಾಹಾನ್ಪತರ್ಪಿತಾನ್‌ । 
ಪಾದಾವಂಕಗತೌ ವಿಸ್ಲೋ: ಸಂಸ್ಕೃಶನ್‌ ಶನಕೈರ್ಮುದಾ 
॥೩೦॥ 


ರಾಜೋವಾಚ 

ಭನಾನ್‌ ಹಿ ಸರ್ವಭೂತಾನಾಮಾತ್ಛಾ ಸಾಕ್ಷೀ ಸ್ಪದ್ಧಗ್ವಿನೋ 

ಅಥ ನಸ್ನ್ವತ್ತದಾಂಭೋಜಂ ಸ್ಥರತಾಂ ದರ್ಶನಂ ಸತಃ 
॥೩೧॥ 


ಸ್ವವಚಸ್ತದ್ಧತಂ ಕರ್ತುಮಸ್ಕದ್ದಗ್ಗೋಚರೋ ಭವಾನ್‌ । 
ಯದಾತ್ಮೈಕಾಂತಭಕ್ತಾನ್ಯೇ ನಾನಂತಃ ಶ್ರೀರಜಃ ಪ್ರಿಯಃ 
॥೩೨॥। 


ಕೋ ನು ತ್ವಚ್ಛರಣಾಂಭೋಜಮೇವಂವಿದ್ದಿಸ್ಪಜೇತ್ರುಮಾನ್‌ । 
ನಿಷ್ಠಿಂಚನಾನಾಂಶಾಂತಾನಾಂಮುನೀನಾಂ ಯಸ್ತಮಾತ್ಮದ: 
(1೩೩ 


ಯೋರಮೀರ್ಯ ಯದೋರ್ವಂಶೇ ನೃಣಾಂ ಸಂಸರತಾಮಿಹ । 
ಯಶೋವಿಕೇನೇತಚ್ಛಾಡ್ಕೈ ತ್ರೈಲೋಕೃವೃಜಿನಾಪಹಮ್‌ 
॥೩೪॥ 


ನಮಸ್ತುಭ್ಯಂ ಭಗವತೇ ಕೃಷ್ಣಾಯಾಕುಂಠಮೇಧಸೇ | 
ನಾರಾಯಣಾಯ ಖುಷಯೇ ಸುಶಾಂತಂತಪ ಈಯುಷೇ 
॥೩೫॥ 


ದಿನಾನಿ ಕತಿಚಿದ್ಧೂಮನ್‌ ಗೃಹಾನ್‌ ನೋ ನಿವಸ ದ್ವಿಚ್ಛಃ 
ಸಮೇತಃ ಪಾದರಜಸಾ ಪುನೀಹೀದಂ ನಿಮೇಃ ಕುಲಮ್‌ 
॥೩೬॥ 


ಇತ್ಯುಪಾಮಂತ್ರಿತೋ ರಾಜ್ಞಾ ಭಗವಾನ್ಲೋಕಭಾವನಃ । 
ಉವಾಸಕುರ್ವನ್‌ ಕಲ್ಯಾಣಂ. 'ಮಿಥಿಲಾನರಯೋಷಿತಾಮ್‌ 
॥೩೭॥ 


ಶ್ರುತದೇವೋತಚ್ಯುತಂ ಪ್ರಾಪ್ತಂ ಸ್ವಗೃಹಾನ್ಹನಕೋ ಯಥಾ । 
ನಾ ಮುನ್‌ ಸುಸಂಪ್ಯಷ್ಟೋ ಧುನ್ಮ್ಯಾಸೋ ನರರ್ತ ಶ್ರ 
॥೩೮॥ 





ಚರಣಗಳಲ್ಲಿ ನಮಸ್ಕಾರ ಮಾಡಿ, ಪಾದಗಳನ್ನು ತೊಳೆದು ಆ 
ಪವಿತ್ರ ಚರಣೋದಕವನ್ನುತನ್ನಕುಟುಂಬದವರೊಂದಿಗೆ ತಲೆಯಲ್ಲಿ 
ಧರಿಸಿಕೊಂಡನು. ಮತ್ತೆ ಭಗವಂತನನ್ನು ಮತ್ತು ಭಗವತ್ತ್ವರೂಪಿ 
ಗಳಾದ ಯಷಿಗಳನ್ನು ಗಂಧ, ಪುಷ್ಪಮಾರ, ಮ್ಯಾಲಂಕಾರ, ಧೂಪ, 
ದೀಪ ಅರ್ಫ್ಯ, ಗೋ, ವೃಷಭ ಮುಂತಾದುವನ್ನು ಸಮರ್ಪಿಸಿ 
ಭಕ್ತಿಯಿಂದ ಪೂಜೆಮಾಡಿದನು. ॥ ೨೭-೨೯ ॥ ಎಲ್ಯ 
ಭೋಜನಾದಿಗಳಿಂದ ತೃಶ್ತರಾದಾಗ ಬಹುಲಾಶ್ವರಾಜನು ಭಗವಾ 
ಶ್ರೀಕೃಷ್ಣನ ಚರಣಗಳನ್ನು ತನ್ನ ತೊಡೆಯಲ್ಲಿ ಎತ್ತಿಕೊಂಡು ಅತ್ಯಂತ 
ಆನಂದದಿಂದ ನಿಧಾನವಾಗಿ ಕಾಲುಗಳನೊತ್ತುತ್ತಾ, ಮಧುರವಾದ 
ಮಾತುಗಳಿಂದ ಭಗವಂತನನ್ನು ಸ್ವುತಿಸತೊಡಗಿದನು. ॥ ೩.೦ ॥ 

ಬಹುಲಾಶ್ಚರಾಜನು ಹೇಳಿದನು - ಪ್ರಭುವೇ | ನೀನು ಸಮಸ್ತ 
ಪ್ರಾಣಿಗಳ ಆತ್ಮಸ್ತೈರೂಪದ ಸಾಕ್ಷಿಯೂ, ಸ್ವಯಂ ಪ್ರಕಾಶನೂ 
ಆಗಿರುವೆ. ನಾವು ಯಾವಾಗಲೂ ನಿನ್ನ ಚರಣ ಕಮಲಗಳ ಸ್ಮರಣೆ 
ಯನ್ನು ಮಾಡುತ್ತಲೇ ಇದ್ದೇವೆ. ಅದರಿಂದಲೆ ನೀನು ನಮಗೆ. 
ದಿವೃದರ್ಶನವನ್ತು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರುವೆ ೩೧ ॥ 
ಭಗವಂತಾ | ನನ್ನಲ್ಲಿ ಅನನ್ಯವಾದ ಭಕ್ತಿಯಿರುವ ಏಕಾಂತ 
ಭಕ್ತರು - ನನ್ನಸ್ವರೂಪರೇ ಆಗಿದ್ದಾರೆ. ಅವರು ಆಸಂತನಿಗಿಂತಲೂ, 
ಆರ್ಧಾಂಗಿನೀ 'ಲಕ್ಷ್ಮೀಜೇವಿಗಿಂತಲೂ, ಪುತ್ರನಾದ ಬ್ರಹ್ಮದೇವರಿ. 
ಗಿಂತಲೂ ಹೆಚ್ಚುಪ್ರಿಯರಾಜವರು ಎಂದು ಹೆಇಿರುವ ನಿನ್ನಮಾತನ್ನು 
ಸತ್ಯಗೊಳಿಸುವ ಸಲುವಾಗಿಯೇ ನೀನು ನಮಗೆ ದರ್ಶನವನ್ನು 
ಕೊಟ್ಟಿರುವೆ. ॥ ೩.೨ ॥ ನಿನ್ನ ಇಂತಹ ಪರಮ ದಯೆಯನ್ನೂ 
ಪ್ರೇಮಪರವಶಶೆಯನ್ನು ತಿಳಿದಿರುವ ಯಾವನು ತಾನೇ ನಿನ್ನ 
ಚರಣಕಮಗಳನ್ನುತ್ಕಜಿಸಬಲ್ಲನು ? ನಿನ್ನನ್ನು ಬಿಟ್ಟುಬೇರೆ ತಮ್ಮದೆಂಬ 
ಯಾವ ವಸ್ತುವೂ ಇಲ್ಲದಿರುವ ಶಾಂತಾತ್ಮರಾದ ಮುನಿಗಳಿಗೆ ನೀನು 
ನಿನ್ನನ್ನೇ ಕೊಟ್ಟುಕೊಳ್ಳುವೆ. ॥ ೩೩ ॥ ನೀನು ಯದುವಂಶದಲ್ಲಿ 
ಅವತರಿಸಿ ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ ಸಿಕ್ಕಿ ನರಳುತ್ತಿರುವ 
ಮನುಷ್ಯರನ್ನು ಉದ್ಭರಿಸುವ ಸಲುವಾಗಿ, ಮೂರು ಲೋಕಗಳ ಪಾಪ 
ಗಳನ್ನು ತೊಡೆದು ಹಾಕುವಂತಹ ನಿನ್ನ ಧವಳ ಕೀರ್ತಿಯನ್ನು 
ಎಸ್ತಸರುವೆ. ॥ ೩೪ ॥ ಅಚಿಂತ್ಯ ಮಹಿಮನಾಡ, ಪಾಷಹರನಾದ.. 
ತಡೆಯಿಲ್ಲದ ಮೇಧಾಶಕ್ತಿಯುಳ್ಳ ನಾರಾಯಣ ಖುಷಿಸ್ವರೂಪನೂ, 
ಶಾಂತತಪಸ್ಕನೂ ಆದ ಶ್ರೀಕೃಷ್ಣ ನಿನಗೆ ನಮಸ್ಕರಿಸುತ್ತೇನೆ. ॥ ೩೫ ॥ 
ಪರಬ್ರಹ್ಹ ಸ್ವರೂಪನೇ! ನೀನು ಕೆಲವು ದಿವಸಗಳಾದರೂ ಷಿ 
ಮುನಿಗಳೊಡನೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸುತ್ತಾ ನಮ್ಮ ಅರಮನಿ 
ಯಲ್ಲೇ ಇದ್ದು ನಿನ್ನಚರಣಕಮಲಗಳ ಧೂಳಿನಿಂದ ನಿಮಿವಂಶವನು 
ಪವಿತ್ರಗೊಳಸು. ॥। 3೬ ॥। ಪರಿಶ್ಚಿತನೇ | ಎಲ್ಲರ ಜೀವನದಾತೃಃ 
ಭಗತಾನ್‌ ಶ್ರೀಕೃಷ್ಣನು ಬಹುಲಾಶ್ವರಾಜನ ಈ ಪ್ರಾರ್ಥನ 
ಮನ್ನಿಸಿ ಮಿಥಿಲೆಯ ನರ-ನಾರಿಯರ' ಕಲ್ಯಾ! ಉವನ್ನುಂಟುಮಾಡುತ್ತಾ' 
ಕೆಲವು ದಿವಸಗಳ ವರೆಗೆ ಅಲ್ಲೇ ಇದ್ದರ. ॥೩೭॥ 

ಪ್ರಿಯ ಪರೀಕ್ಚಿತನೇ | ಇತ್ತ ರಾಜಾಬಹುಲಾಶ್ವನೆಯೆ 
ದೇವನೂ ಭಗವಾನ್‌ ಶ್ರೀಕೃಷ್ಣನನ್ನು ಮತ್ತು ಯಪಿಮುನ 
ಮನೆಗೆ ಕರೆದುಕೊಂಡು 'ಶೋಗಿ ಶ್ರೀಕೃಷ್ಣನಿಗೂ, 
ನಮಸ್ಕರಿಸಿ ಆನಂದತುಂದಿಲನಾಗಿ ವಸ್ತ್ರವನ್ನು ಮೇಲಕ್ಕೆ ಹಾ: 
ಕುಣಿಬಾಡಿದನು. ॥ ೩.೮ ॥ 


















ಶ್ರೀಮದ್ಭಾಗವತ 


[ಅಧ್ಯಾಯ86 





ಸು। 
ಸ್ವಾಗತೇನಾಭಿನಂದ್ಯಾಂಫ್ರೀನ್‌ ಸಭಾರ್ಯೋರವನಿಜೇಮುದಾ 
॥೩೯॥ 





ತದಂಭಸಾ ಮಹಾಭಾಗ ಆತ್ಮಾನಂ ಸಗೃಹಾನ್ಹಯಮ್‌ । 
ಸ್ನಾಪಯಾಂಚಕ್ರ ಉದ್ಧರ್ಹೊೋ ಲಬ್ಧಸರ್ವಮನೋರಥಃ 
॥೪೦॥ 


ಫಲಾರ್ಹಣೋಶೀರಶಿವಾಮೃತಾಂಬುಭಿ- 
ರ್ಮ್ವದಾ ಸುರಭ್ಯಾ ತುಲಸೀಕುಶಾಂಬುಜಃ । 
ಆರಾಧಯಾಮಾಸ ಯಥೋಪಪನ್ನಯಾ 
ಸಪರ್ಯಯಾ ಸತ್ತ್ವವಿವರ್ಧನಾಂಧಸಾ ॥ ೪೧ ॥ 


ಸತರ್ಕಯಾಮಾಸಕುತೋಮಮಾನ್ಹಭೂ- 
ದ್ಲೃಹಾಂಧಕೂಪೇ ಪತಿತಸ್ಯ ಸಂಗಮ: । 
ಯಃ. ಸರ್ವತೀರ್ಥಾಸ್ಪದಪಾದರೇಣುಭಿಃ 
ಕೃಷ್ಣೇನ. ಚಾಸ್ಯಾತ್ಮನಿಕೇತಭೂಸುರೈ: ॥ ೪೨ ॥ 


ಸೂಪವಿಷ್ಟಾನ್‌ ಕೃತಾತಿಥ್ಯಾನ್‌ ಶ್ರುತದೇವ ಉಪಸ್ಥಿತ: ॥ 
ಸಭಾರ್ಯಸ್ವಜನಾಪತ್ಯ ಉವಾಚಾಂಘ್ರ್ಯಭಿಮರ್ಶನಃ 
॥೪೩॥ 


ಶ್ರುತದೇವ ಉವಾಚ 
ನಾದ್ಯ ನೋ ದರ್ಶನಂ ಪ್ರಾಪ್ತಃ ಪರಂ ಪರಮಪೂರುಷಃ । 


ಯರ್ಹೀದಂ ತ್ತಭಿಃ ಸೃಷ್ಟಾ, ಪ್ರವಿಷ್ಟೋ ಹ್ಯಾತ್ಮಸತ್ವಯಾ 
॥೪೪॥ 


ಯಥಾಶಯಾನಃ ಪುರುಷೋ ಮನಸೈೆವಾತ್ಮಮಾಯಯಾ । 
ಸೃಷ್ಟ್ವಾ ಲೋಕಂ ಪರಂ ಸ್ಥಾಸ್ತಮನುವಿಶ್ಯಾವಭಾಸತೇ 


1 ೪೫॥ 


ಶೃಣ್ವತಾಂ ಗದತಾಂ ಶಶ್ಚದರ್ಚತಾಂ ತ್ವಾ । 
ನೃಣಾಂ ಸಂವದತಾಮಂತರ್ಹ್ಯದಿ ಭಾಸ್ಕಮಲಾತ್ಮನಾಮ್‌ 


॥೪೬॥ 





ಶ್ರುತದೇವನು ಮಣೆ, ಚಾಪೆ, ದರ್ಭಾಸನಗಳನ್ನು ಹಾಸಿ. 
ಭಗವಾನ್‌ ಶ್ರೀಕೃಷ್ಣನನ್ನು ಮತ್ತು ಮುನಿಗಳನ್ನು ಕುಳ್ಳರಿಸಿ ಸ್ವಾಗತ 
ಭಾಷಣಗಳ ಮೂಲಕ ಅವರನ್ನು ಅಭಿನಂದಿಸಿ, ತನ್ನ ಪತ್ನಿಯೊಂದಿಗೆ. 
ಅತ್ಯಂತ ಆನಂದದಿಂದ ಎಲ್ಲರ ಕಾಲುಗಳನ್ನು ತೊಳೆದನು. ॥ ೩೯ ॥ 
ಬಳಿಕ ಮಹಾ ಸೌಭಾಗ್ಯಶಾಲಿಯಾದ ಶ್ರುತದೇವನು ಭಗವಂತನ 
ಹಾಗೂ ಖುಷಿಗಳ ಚರಣೋದಕವನ್ನು ಮನೆ-ಕುಟುಂಬದವರಿಗೆ 
ಸಿಂಪಡಿಸಿ, ತಾನೂ ತಲೆಯಲ್ಲಿ ಧರಿಸಿಕೊಂಡನು. ಆ ಸಮಯದಲ್ಲಿ 
ಅವನ ಸಕಲಮನೋರಥಗಳು ಪೂರ್ಣಗೊಂಡವು. ಅವನು. 
ಹರ್ಷಾತಿರೇಕದಿಂದ ಉಸ್ಪತ್ತನಂತಾಗಿದ್ದನು. ॥ ೪೦॥ ಅನಂತರ 
ಅವನು ಫಲ,-ಗಂಧ, ಲಾವಂಚದಿಂದ ಸುವಾಸಿತವಾದ, ನಿರ್ಮಲ 
ವಾದ, ಸುಮಧುರವಾದ ಶುದ್ಧೋದಕ, ಸುಗಂಧಿತ ಪೃತ್ತಕೆ, 
ತುಲಸೀ, ದರ್ಭೆ, ಕಮಲ ಮುಂತಾದ ಸುಲಭವಾಗಿ ದೊರೆಯುವ 
ಪೂಜಾಸಾಮಗ್ರಿಗಳಿಂದಲೂ, ಸಕ್ತ್ಯಗುಣವನ್ನು ಹೆಚ್ಚಿಸುವ 
ಮೃಷ್ಟುನ್ನದಿಂದಲೂ ಎಲ್ಲರ ಆರಾಧನೆಯನ್ನು ಮಾಡಿದನು. 
॥೪೧॥ ಆ ಸಮಯದಲ್ಲಿ ಶ್ರುತದೇವನು ತನ್ನಲ್ಲೇ ಹೀಗೆ 
ಯೋಚಿಸಿದನು - “ನಾನಾದರೋ ಮನೆ-ಮಠ ಎಂಬ ಸಂಸಾರದ 
ಕಗ್ಗತ್ತಲೆಯ ಬಾವಿಯಲ್ಲಿ ಬಿದ್ದ ನಿರ್ಭಾಗ್ಯನಾಗಿದ್ದೇನೆ. ನನಗೆ ಸಮಸ್ತ. 
ತೀರ್ಥಗಳನ್ನು ತೀರ್ಥಿಕರಿಸುವ ಪರಮ ಪವಿತ್ರವಾದ ಪಾದಧೂಳಿ 
ಯನ್ನು ಹೊಂದಿರುವ ಭಗವಾನ್‌ ಶ್ರೀಕೃಷ್ಣನ ಮತ್ತು ಭಾಗವ 
ತೋತ್ತಮರ ಸಂಗವು ಹೇಗೆ ತಾನೇ ಪ್ರಾಪ್ತವಾಯಿತು? ॥ ೪೨॥ 
ಅತಿಥಿಗಳೆಲ್ಲರೂ ಆದರದ ಅತಿಥ್ಯವನ್ನು ಸ್ವೀಕರಿಸಿ. ಸುಖಾಸನ 
ಗಳಲ್ಲಿ ಕುಳಿತನಂತರ ಶ್ರುತದೇವನು ತನ್ನ ಪಕ್ನೀ-ಪುತ್ರರೊಡನೆ. 
ಹಾಗೂ ಇತರ ಸಂಬಂಧಿಗಳೊಂದಿಗೆ ಅವರ ಸೇವೆಯಲ್ಲಿ ತೊಡಗಿ. 
ದನು. ಭಗವಾನ್‌ ಶ್ರೀಕೃಷ್ಣನ ಚರಣಕಮಲಗಳನ್ನು ಹಿಡಿದು. 
ಕೊಂಡು ಅವನು ಪರಿ-ಪರಿಯಾಗಿ ಸ್ತುತಿಸಿದನು - ॥ ೪8. ॥ 

ಶ್ರುತದೇವನು ಹೇಳಿದನು - ಪ್ರಭೋ! ನೀನು ವ್ಯಕ್ತಾವ್ಯಕ್ತ 
ರೂಪೀ ಪ್ರಕೃತಿ ಮತ್ತು ಜೀವರಿಂದ ಅಶೀತನಾದ ಪುರುಷೋತ್ತಮ 
ನಾಗಿರುವೆ. ನೀನು ನನಗೆ ಇಂದೇ ದರ್ಶನ ಕೊಟ್ಟಿರುವೆ ಎಂದೇನಿಲ್ಲ 
ನೀನು ನಿನ್ನ ಶಸಿಗಳಿಂದ ಈ ಜಗತ್ತನ್ನು ಸೃಷ್ಚಿ, ಆತ್ಮರತ್ತೆಯ 
ರೂಪದಿಂದ ಇದರಲ್ಲಿ ಪ್ರವೇಶಿಸಿದೆ. ಅಂದಿನಿಂದಲೂ ನಮಗೆಲ್ಲ. 
ರಗೆ ದೊರೆತಿರುವ. ॥ ೪೪ ॥ ಮಲಗಿರುವ ಮನುಷ್ಯನು ಸ್ವಪ್ಟಾವಕ್ಕೆ 
ಯಲ್ಲಿ ಆವಿದ್ಯಾಪಶಾಗಿ ಮನಃಸಂದಲೇ ಸ್ವಷ್ಟ ಸೃಚ್ಛ, 
ಆ ಜಗತ್ತಿನಲ್ಲೇ ಅನೇಕ ರೂಪಗಳಿಂದ ಕರ್ಮಮಾಡುತ್ತಿರುವಂತೆ. 
ತೋರುತ್ತದೆ. ಹಾಗೆಯೇ ನೀನು ನಿನ್ನಲ್ಲೇ ನಿನ್ನ ಮಾಯೆಯಿಂದ 
ಜಗತ್ತನ್ನು ರಚಿಸಿ ಅದರಲ್ಲಿ ಪ್ರವಿಷ್ಣನಾಗಿ ಅನೇಕ ರೂಪಗಳಿಂದ. 
ಪ್ರಕಾಶಿಸತ್ತಿರುವೆ. ॥ ೪೫ ॥ ಸದಾಕಾಲವೂ ನಿನ್ನ ಲೀಲಾಕಥೆಗಳನ್ನು 
ಶ್ರವಣ-ಕೀರ್ತನೆ ಮತ್ತು ನಿನ್ನ ಪ್ರತಿಮೆಗಳ ಆರ್ಚನೆ-ವಂದನೆ. 
ಮಾಡುತ್ತಾ, ಪರಸ್ಪರವಾಗಿ ನಿನ್ನ ಕುರಿತಾಗಿಯೇ ಚರ್ಚಿಸುತ್ತಿರು 
ವವರ ಹೃದಯ ಶುದ್ಧವಾಗುತ್ತದೆ. ಮತ್ತು ನೀನು ಅದರಲ್ಲಿ 


ಪ್ರಕಾಶಿತನಾಗುವೆ. ॥ ೪೬ ॥ 


ತಮಸ್ಕಂಧ (ಉತ್ತರಾರ್ಧ). 


561 





86 ಅಧ್ಯಾಯ] 
ಹೃದಿಸ್ಟೋರಪೃತಿದೂರಸ್ವ. ಕರ್ಮವಿಕ್ಟಿಪ್ರಚೇತಸಾಮ್‌ । 
ಆತ್ಮಶಕ್ತಿಭಿರಗ್ರಾಹ್ಯೋ5ಪ್ಯಂತ್ಯುಪೇತಗುಣಾತ್ಮನಾಮ್‌ 

॥೪೭॥ 
ನಮೋಸ್ತು ತೇಂಧ್ಯಾತ್ಮವಿದಾಂ ಪರಾತ್ಮನೇ 
ಅನಾತ್ಮನೇ ಸ್ವಾತ್ವವಿಭಕ್ತಮೃತ್ಯವೇ । 
ಸಕಾರಣಾಕಾರಣಲಿಂಗಮೀಯುಷೇ 
ಸ್ವಮಾಯಯಾಸಂದೃತರುದ್ದದೃಷ್ಚಮೇ ೪೮ ॥। 


ಸತ್ವಂ ಶಾಧಿ ಸ್ವಭ್ಛತ್ಯಾನ್‌ ನಃ 80 ದೇವ ಕರವಾಮಹೇ। 
ಏತದಂತೋ ನೃಣಾಂ ಕ್ಲೇಶೋ ಯದ್ದವಾನಕ್ಷಿಗೋಚರಃ 
॥೪೯॥ 


ಶ್ರೀಶುಕ ಉವಾಚ 
ತದುಕ್ತಮಿತ್ಕುಪಾಕರ್ಣ್ಯ ಭಗವಾನ್‌ ಪ್ರಣತಾರ್ತಿಹಾ | 
ಗೃಹೀತ್ವಾ ಪಾಣಿನಾ ಪಾಣಿಂ ಪ್ರಹಸಂಸ್ರಮುವಾಚ ಹ 
( ॥೫೦॥ 


ಶ್ರೀಭಗವಾನುವಾಚ 
ಬ್ರಹ್ಮಂಸ್ರೇನನುಗ್ರಹಾರ್ಥಾಯ 
ಸಂಪ್ರಾಪ್ತಾನ್‌ ವಿದ್ವಮೂನ್‌ ಮುನೀನ್‌ । 
ಸಂಚರಂತಿ ಮಯಾ ಲೋಕಾನ್‌ 
ಪುನಂತಃ ಪಾದರೇಣುಭಿ: ॥ ೫೧॥ 


ದೇವಾಃ ಕ್ಷೇತ್ರಾಣಿ ತೀರ್ಥಾನಿ ದರ್ಶನಸ್ಫರ್ಶನಾರ್ಚನೈಃ॥ 
ಶನೈಃ ' ಪುನಂತಿ ಕಾಲೇನ ತದಪೃರ್ಹತ್ತಮೇಕ್ಷಯಾ 
॥೫೨॥ 


ಬ್ರಾಹ್ಮಣೋ ಜನ್ಮನಾ ಶ್ರೇಯಾನರ್ವೇಷಾಂಪ್ರಾಣಿನಾಮಿಹ । 
ತಪಸಾ ವಿದ್ಯಯಾ ತುಷ್ಪ್ಯಾ ಕಿಮು ಮತ್ಕಲಯಾ ಯುತಃ 
1೫೩ 


ನ ಬ್ರಾಹ್ಮಣಾನ್ಮೇ ದಯಿತಂ ರೂಪಮೇತಚ್ಛತುರ್ಭುಜಮ್‌ ॥ 
ಸರ್ನವೇದಮಯೋ ವಿಪ್ರಃ ಸರ್ವದೇವಮಯೋ ಹೃಹಮ್‌ 
॥೫೪॥ 





ನೀನು ಸಮಸ್ತರ ಹೃದಯದಲ್ಲಿ ನೆಲೆಸಿದ್ದರೂ ಕಾಮ್ಯಕರ್ಮ 
ಗಳಲ್ಲಿ ತೊಡಗಿ ಚಂಚಲ ಚಿತ್ರರಾದವರಿಂದ ನೀನು ಬಹಳ ದೂರ 
ನಾಗಿರುವೆ. ಆದರೆ ನಿನ್ನ ಗುಣಗಾನದಿಂದ ತಮ್ಮ ಅಂತಸರಣವನ್ನು 
ಸದ್ಗುಣ ಸಂಪಸ್ಮವಾಗಿಸಿಕೊಂಡವರಿಗೆ ಚಿತ್ತವೃತ್ತಿಗಳಿಂದ ಅಗ್ರಾಹ್ಯ 
ನಾದರೂ ನೀನು ಆತ್ಯಂತ ಸಮೀಪದವನಾಗುವ. ॥ ೪೭ ॥ 

ಪ್ರಭೋ | ಅಧ್ಯಾತ್ಮಶತ್ತ್ವವನ್ನು ತಿಳಿದ ಜ್ಞಾನಿಗಳಿಗೆ ನೀನು ಆತ್ಮ 
ಸ್ವರೂಪನಾಗಿ ಅವರ ಹೃದಯದಲ್ಲಿ ಬೆಳಗುವೆ. ದೇಹಾತ್ಮಬುದ್ಧಿ 
ಯುಳ್ಳವರಿಗೆ ನೀನು ಅವರಿಗೆ ಪ್ರಾಪ್ತವಾಗುವ ಮೃತ್ಯುವಿನ 
ಸ್ವರೂಪನಾಗಿರುವೆ. ಮಹತ್ತಕ್ಷ್ವೈವೇ ಮೊದಲಾದ ಕಾರ್ಯಕಾರಣ 
ರೂಪವಾದ ಪ್ರಕೃತಿಯ ನಿಯಾಮಕನೂ, ಶಾಸಕನೂ ನೀನೇ 
ಆಗಿರುವೆ. ನನ್ನಿಂದಲೇ ಸೃಷ್ಟಿಸಲ್ಪಟ್ಟ ಮಾಯೆಯು ನಿನ್ನನ್ನು ಮುಚ್ಚ 
ಲಾರದು. ನೀನು ಮಾಯೆಗೆ ಅತೀತನಾಗಿರುವೆ. ಆದರೆ ಆ 
ಮಾಯೆಯು ಇತರರ ದೃಷ್ಟಿಯನ್ನು ಮುಚ್ಚಿಬಿಡುತ್ತದೆ. ಅಂತಹ. 
ನಿನಗೆ ನಾನು ನಮಸ್ಕರಿಸುತ್ತೇನೆ. ॥ ೪೮ ॥ ದೇವದೇವ। ನಿನ್ನ 
ಸೇವಕರಾಗಿರುವ ನಾವು ನಿನ್ನ ಯಾವ ಸೇವೆ ಮಾಡಲಿ ಎಂದು 
ಆಜ್ಞಾಪಿಸು. ಕಣ್ಣುಗಳಿಂದ ನಿನ್ನ ದರ್ಶನವಾಗುವ ತನಕ ಜೀವರಿಗೆ 
ಕ್ಲೇಶಗಳಿರುತ್ತವೆ. ನಿನ್ನ ದರ್ಶನವಾಗುತ್ತಲೇ ಸಮಸ್ತ ಕ್ಲೇಶಗಳು 
ಹೊರಟುಹೋಗುತ್ತವೆ. ॥ ೪೯ ॥. 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ಶರಣಾಗತಭಯಹಾರಿಯಾದ ಭಗವಾನ್‌ ಶ್ರೀಕೃಷ್ಣನು ಶ್ರುತ 
ದೇವನ ಪ್ರಾರ್ಥನೆಯನ್ನು ಕೇಳಿ, ತನ್ನಕ್ಕೆಯಿಂದ ಅವನ ಕೈ ಹಿಡಿದು 
ಕೊಂಡು ಮುಗುಳ್ನಗುತ್ತಾ ಇಂತೆಂದನು. ॥ ೫೦ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಪ್ರಿಯ ಶ್ರುತದೇವನೇ | 
ಈ ಮಹಾ-ಮಹಾ-ಯಸಿ-ಮುನಿಗಳು ನಿನ್ನನ್ನು. ಅನುಗ್ರಹ 
ಲೆಂದೇ ಇಲ್ಲಿಗೆ ಆಗಮಿಸಿದ್ದಾರೆ. ಇವರು ತಮ್ಮ ಚರಣಕಮಲಗಳ 
ಧೂಳಿಯಿಂದ ಜನರನ್ನು ಮತ್ತು ಲೋಕಗಳನ್ನು ಪವಿತ್ತಗೊಳಿಸುತ್ತಾ 
ನನ್ನೊಡನೆ ಸಂಚರಸುತ್ತಿರುವರು. ॥ ೫೧ ॥ ದೇವತೆಗಳು, ಪುಣ್ಯಕ್ಷೇತ್ರ 
ಗಳು, ತೀರ್ಥಗಳು - ಇನೆಲ್ಲ ದರ್ಶನ, ಸ್ಪರ್ಶನ, ಆರ್ಚನ 
ಮುಂತಾದವುಗಳ ಮೂಲಕ ನಿಧಾನವಾಗಿ ಬಹಳ ದಿನಗಳಲ್ಲಿ 
ಪವಿತ್ರಗೊಳಿಸುತ್ತವೆ. ಆದರೆ ಸತ್ತುರುಷರಾದವರು ತಮ್ಮ ದೃಷ್ಟ 
ಯಿಂದಲೇ ಪೂತ್ರರಾಗಿಸಿಬಡುತ್ತಾರೆ. ಇಷ್ಟೆ: ಅಲ್ಲ ದೇವತಾದಿ 
ಗಳಲ್ಲಿರುವ ಪವಿತ್ರ ಮಾಡುವ ಶಕ್ತಿಯೂ ಕೂಡ ಅವರಿಗೆ ಸಂತರ 
ದೃಷ್ಟಿಯಿಂದಲೇ ದೊರೆತಿದೆ. ॥ ೫೨ ॥ ಶ್ರುತದೇವ | ಹುಟ್ಟಿನಿಂದಲೇ 
ಬ್ರಾಹ್ಮಣನು ಸಕಲ ಪ್ರಾಣಿಗಳಿಗೂ ಶ್ರೇಷ್ಠನನಿಸುತ್ತಾನೆ. ಹೀಗಿರು 
ವಾಗ ಅವನು ತಪಸ್ಸು ಎದೆ, ಸಂತೋಷ ಮತ್ತು ನನ್ನ ಉಪಾಸನೆ. 
ನನ್ನ ಭಕ್ತಿಯಿಂದ ಕೂಡಿದ್ದರೆ ಹೇಳುವುದೇನಿದೆ ? ॥ ೫೩ ॥ ನನಗೆ 
ಈ ನನ್ನ ಚತುರ್ಭುಜಗಳಿಂದ ಕೂಡಿದ ಶರೀರವೂ ಕೂಡ ಬ್ರಾಹ್ಮಣ 
ರಷ್ಟು ಪ್ರಿಯವಲ್ಲ ಏಕೆಂದರೆ, ಬ್ರಾಹ್ಮಣನು ಸರ್ವವೇದದುಯ 
ನಾಗಿದ್ದಾನೆ. ನಾನು ಸರ್ವದೇವಮಯನಾಗಿರುವನು. ಸರ್ವ 
ದೇವತೆಗಳು ವೇದಕ್ಕೆ ಅಧೀನರಲ್ಲವೇ? ॥ ೫೪ ॥ 


562 


ಶ್ರೀಮದ್ಭಾಗವತ ` 


[ಅಧ್ಯಾಯ 87 





ದುಷ್ಟಚ್ಚ್ಹಾ ಸ ಅವಿದಿತ್ತೈವಮುವಚಾನಂತ್ಯಸೂಯವಃ | 
ಸುರುಂಮಾಂವಿಪ್ರಮಾತ್ಮಾನಮರ್ಚಾದಾವಿಜ್ಯದೃಷ್ಟಯ: 
೫೫ ।/ 


ಚರಾಚರಮಿದಂ ವಿಶ್ವಂ ಭಾವಾ ಯೇ ಚಾಸ್ಯ ಹೇತವಃ । 
ಮದ್ರೂಪಾಣೀತಿ ಚೇತಸ್ಯಾಧತ್ರೇ ವಿಪ್ರೋ ಮದೀಕ್ಷಯಾ 
0೫೬॥ 


ತಸ್ಮಾದ್‌ ಬ್ರಹ್ಮಯಪೀನೇಶಾನ್‌ ಬ್ರಹ್ಮನ್‌ ಹ ಪಾರೋ 
ಏವಂ: ಚೇದರ್ಚಿತೋರಸ್ಟ್ರದ್ಧಾ! ನಾನ್ಯಥಾ ಭೂತಿಭಿಃ 
॥೫೭॥ 


ಶ್ರೀಶುಕ ಉವಾಚ 


ಸಂತ್ರೂಪ್ರಭುಣಾರರದಿಸ್ಟಸಹಕ್ಕಷ್ಟನದ್ವಿಕೋತ್ತಮಾನ್‌ 
ಆರಾಧ್ವೈಣಾತೃಭಾವೇನ  ಮೈಥಿಲತ್ಯಾಶ' ಸದ್ಯೀಯ್‌ 


॥೫೮॥ 


ಏವಂ ಸ್ಪಭಕ್ತಯೋ ರಾಜನ್‌ ಭಗವಾನ್‌ ಭಕ್ತಭಕ್ತಿಮಾನ್‌ । 
ಉಪಿತ್ವಾತದಿಶ್ಯ ಸನ್ಮಾರ್ಗಂ ಪುನರ್ದ್ವಾರವತೀಮಗಾತ್‌ 
॥೫೯॥ 





ದುರ್ಬುದ್ಧಿ ಯುಳ್ಳ ಮನುಸ್ಯರು ಇದನ್ನು ತಿಳಿಯದೆ ಕೇವಲ 
'ಶಿಲಾ-ಲೋಹವಿಗೃಹಗಳಲ್ಲಿಯೇ ೨ ಪೂಜ್ಯಬುದ್ಧಿಯನ್ನಿಡುತ್ತಾ, 
ಗುಣಗಳಲ್ಲಿ ದೋಷವನ್ನೇ ಹುಡುಕುತ್ತಾ, ಸರ್ವರಿಗೂ ಗುರುವಾದ 
ಬ್ರಾಹ್ಮಣರನ್ನು ಮತ್ತು ನನ್ನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡು. 
ತಾರೆ. ॥ ೫೫ ॥ ಪ್ರಾಹ್ಣಣರು ನನ್ನ ಸಾಕ್ಷಾತ್ಕಾರವನ್ನು ಪಡೆದು ಈ 
ಚರಾಚರ ಜಗತ್ತು, ಇದರ ಸಂಬಂಧಿಸಿದ ಎಲ್ಲ ಭಾವನೆಗಳು, 
ಇದರ. ಕಾರಣಗಳಾದ ಪ್ರಕೃತಿ-ಮಹತ್ತತ್ಸವೇ' ಮೊದಲಾದ 
ಎಲ್ಲವೂ ಆತ್ಮಸ್ತರೂಪೀ ಭಗವಂತನ ರೂಪಗಳೇ ಆಗಿವೆ ಎಂದು 
ತಮ್ಮ ಿಸ್ತದಲ್ಲಿ ನಿಶ್ಚಯಿಸಿಕೊಳ್ಳುವರು. ॥ ೫೬ ॥ ಅದಕ್ಕಾಗಿ 
ಶ್ರುತದೇವನೇ | ನೀನು ಈ ಮಹರ್ಷಿಗಳನ್ನು ನನ್ನ ಸ್ವರೂಪರೆಂದೇ 
ತಿಳಿದು ಪೂರ್ಣ ಶ್ರದ್ಧೆಯಿಂದ ಇವರನ್ನು ಪೂಜಿಸು. ನೀನು ಹೀಗೆ 
ಮಾಡಿದರೆ ಆಯಾಸವಿಲ್ಲದೆ ಸಾಕ್ಟಾತ್‌ ನನ್ನ ಪೂಜೆಯನ್ನೇ ಮಾಡಿ. 
ದಂತಾಗುವುದು. ಇಲ್ಲದಿದ್ದರೆ ಬಹುಮೂಲ್ಯ ಪೂಜಾಸಾಸುಗ್ರಿ. 
ಗಳಿಂದಲೂ ಮಾಡಿದ 'ಆರ್ಚನೆಯು ನನ್ನ ಪೂಜೆಯಾಗ 
ಲಾರದು. ॥ ೫೭ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ। 
ಭಗವಾನ್‌ ಶ್ರೀಕೃಷ್ಣನ ಈ ಆದೇಶವನ್ನು ಕೇಳಿ ಶ್ರುತದೇವನು 
ಶ್ರೀಕೃಷ್ಣನನ್ನು ಮತ್ತು ಆ ಬ್ರಹ್ಮರ್ಷಿಗಳನ್ನು ಏಕಾತ್ಮಭಾವನೆಯಿಂದ 
ಆರಾಧಿಸಿದನು ಹಾಗೂ ಆವರ ಕೃಪೆಯಿಂದ ಅನನು ಭಗನತ್ತ್ವ 
ರೂಪವನ್ನು ಹೊಂದಿದನು. ಬಹುರಾಶ್ವರಾಜನೂ ಅದೇ ಸದ್ಗತಿ 
ಯನ್ನು ಪಡೆದನು. ॥ ೫೮ ॥ ಪ್ರಿಯ ಪರೀಕ್ಷಿತನೇ | ಭಕ್ತನಾದವನು. 
ಭಗವಂತನಲ್ಲಿ ಹೇಗೆ ಭಕ್ತಿಯನ್ನಿಡುವನೋ . ಹಾಗೆಯೇ 
ಭಗವಂತನೂ ಕೂಡ ಭಕ್ತರ ಕುರಿತು ಭಕ್ತಿಯನ್ನಡುತ್ತಾನೆ. ಇ 
ಭಕ್ತರಿಗೆ ಸಂತೋಷಪಡಿಸಲಿಕ್ಕಾಗಿ ಕೆಲವು ದಿನಗಳವರೆಗೆ ಶ್ರೀಕೃಷ್ಣನು 
ಮಿಥಿಲೆಯಲ್ಲೆ ಇದ್ದು ಅವರಿಗೆ ಸಾಧು ಸತ್ತುರಷರ ಮಾರ್ಗದ 
ಉಪದೇಶವನ್ನತ್ತು ದ್ವಾರಕೆಗೆ ಮರಂದನು. ॥ ೫೯ ॥ 


ಎಂಭತ್ತಾರನೆಯ ಅಧ್ಯಾಯವು ಮುಗಿಯಿತು. ॥ ೮೬ ॥ 
ಇತಿ ್ರೀಮದ್ಭಾಗವತೇ ುಹಾಪುರಾಣೇ ಪಾರಮಹಂಸ್ಯಾಂಸಂಹಿತಾಯಾಂ ದಶಮಸ್ಯಂಥೇ ಉತ್ತರಾರ್ಧ 
ತ್ರುತದೇಬಾನುಗ್ರಹೋ ನಾಮ ಷಡಶೀತಿತಮೋಂಧ್ಯಾಯಃ ॥ ೮೭ ॥| 
ತಾ 


ಎಂಭತ್ತೇಳನೆಯ ಅಧ್ಯಾಯ 
ವೇದಸ್ತುತಿ 


ಪರಿಕ್ಷದುವಾಚ 
ಬ್ರಹ್ಮನ್‌ ಬ್ರಹ್ಮಣ್ಯನಿರ್ದೇಶ್ಯೇ ನಿರ್ಗುಣೇ ಸುಣವೃತ್ರಯಃ । 


ಕಥಂ ಚರಂತಿ ಶ್ರುತಯಃ ಸಾಕ್ಟಾತ್‌ ಸದಸತಃ ಪರೇ 


ಸರೀಕ್ಷಿದ್ರಾಜನು ಕೇಳಿದನು - ಬ್ರಾಹ್ಮಣೋತ್ತಮರೇ ! ಪರಬ್ರಹ್ಮ 
ತತ್ತ್ವವು ಕಾರ್ಯ-ಕಾರಣಗಳಿಂದ ಸರ್ವಥಾ ಅತೀತವಾಗಿದೆ. 
ಮನಸ್ಸು-ವಾಣಿಯ ಮೂಲಕ ಸಂಕೇತರೂಪದಿಂದಲೂ ಅದನ್ನು 
ನಿರ್ದೆಚಿಸಲಾಗುವುದಿಲ್ಲ ಆದರೆ ಶ್ರುತಿಗಳು ಗುಣಗಳ ವಷಯ. 
ದಲ್ಲೇ ಹೇಳಬಲ್ಲವು. ನಿರ್ಗುಣ ತತ್ರ್ವಜ ಸ್ವರೂಪವಾದರೋ 
ಅವುಗಳಿಗೆ ನಿಲುಕಲಾರದು. ಹೀಗಿರುವಾಗ ಶ್ರುತಿಗಳು ನಿರ್ಗುಣ 


॥ ೧ ॥। | ಬ್ರಹ್ಮವನ್ನು ಹೇಗೆ ಪ್ರತಿಪಾದಿಸುತ್ತವೆ ॥ ೧॥ 


87 ಅಧ್ಯಾಯ] 


ರಚಮಸ್ಯಂಥ (ಉತ್ತರಾರ್ಧ) 


563 





ಶ್ರೀಶುಕ ಉನಾಚ 


ಬುದ್ದೀಂದ್ರಿಯಮನಃಪ್ರಾಣಾನ್‌ ಜನಾನಾಮಸೃಜತ್ವಭಃ । 
ಮಾತ್ರಾರ್ಥಂ ಚ ಭವಾರ್ಥಂ ಚ ಆತ್ಮನೇ5ಕಲ್ಪನಾಯ ಚ 


॥೨॥ 


ಸೈಷಾ ಹ್ಯುಪನಿಷದ್ವಾಹ್ಮೀ ಪೂರ್ವೇಷಾಂ ಪೂರ್ವಚ್ಛೆರ್ಧೃತಾ । 
ತ್ರದ್ಧಯಾ ಧಾರಯೇಡ್ಯಕ್ವಾಂ ಕ್ಷೇಮಂ ಗಚ್ಛೇದತಿಂಚನ: 
॥ ೩1 


ಅತ್ರ ತೇ ವರ್ಣಯಿಷ್ಕಾಮಿ ಗಾಥಾಂ ನಾರಾಯಣಾನ್ವಿತಾಮ್‌ 
ನಾರದಸ್ಯ ಚ ಸಂವಾದಮೃಷೇರ್ನಾರಾಯಣಸ್ಥ ಚ 
॥೪॥ 


ಏಕದಾ ನಾರದೋ ಲೋಕಾನ್‌ ಪರ್ಯಟನ್‌ ಭಗವತ್ಚಿಯ: | 
ಸನಾತನಮೃಷಿಂದ್ರಷ್ಟುಯಯೌ ನಾರಾಯಣಾಶ್ರಮಮ್‌ 
॥ ೫॥ 


ಯೋೃೈ ಭಾರತವರ್ಷೆರಸ್ಟಿನ್‌ ಕ್ಷೇಮಾಯ ಸ್ಪಸ್ಚಯೇ ನೃಣಾಮ್‌ । 
ಧರ್ಮಜ್ಞಾನತಮೋಪೇತಮಾಕಲ್ಪಾದಾಸ್ಥಿತಸ್ತಪಃ 
॥ ೬ ॥ 


ತತ್ರೋಪನಿಷ್ಟನ್ಳುಷಿಭಿ: ಕಲಾಪಗ್ರಾಮವಾಸಿಭಿಃ । 
ಪರೀತಂ ಪ್ರಣತೋಶಪೃಚ್ಛದಿದರೇವ ಕುರೂದ್ದಹ 
1 ೭॥ 


ತಸ್ಟೈ ಹೃವೋಚದ್ಧಗವಾನ್‌ ಚರೀಣಾಂಶ್ಚಣ್ವತಾಮಿದಮ್‌ 
ಯೋ ಬ್ರಹ್ಮವಾದಃ ಪೂರ್ವೇಷಾಂ ಜನಲೋಕನಿವಾಸಿನಾಮ್‌ 
॥೮॥ 


ತ್ರೀಭಗವಾನುವಾಚ 


ಸ್ವಾಯಂಭುವ ಬ್ರಹ್ಮಸತ್ರಂ ಜನಲೋಕೇ5ಭವತ್ಪುರಾ । 
ತತ್ರಸ್ವಾನಾಂ ಮಾನಸಾನಾಂ ಮುನೀನಾಮೂರ್ಥ್ವರೇತಸಾಮ್‌ 
1೯ ॥ 


ಶ್ರೀುಕಮಹಾಮುನಿಗಳು ಹೇಳುತ್ತಾರೆ. - ಪರೀಟ್ಟನೇ | 
ಭಗವಂತನು ಮನುಷ್ಯರಿಗಾಗಿ ಮನ, ಬುದ್ಧಿ ಇಂದ್ರಿಯಗಳನ್ನು 
ಮತ್ತು ಪ್ರಾಣಗಳನ್ನೂ ಜೊತೆಗೆ ಎಷಯಗಳನ್ನು ಸೃಷ್ಟಿಸಿದನು. 
ಅದರಿಂದ ಅವರು ಆ ವಿಷಯಗಳನ್ನು ಅನುಭವಿಸುತ್ತಾ ಜೀವನ 
ಧಾರಣಮಾಡಬಲ್ಲರು. ಇದರಿಂದ ಸೃಷ್ಟಿಯ ಪರಂಪರೆಯೂ 
ನಡೆಯುತ್ತಿರುವುದು ಮತ್ತು ಅವರು ಧರ್ಮವನ್ನು ಆಚರಿಸ 
ಬಲ್ಲರು, ಕರ್ಮಫಲವನ್ನು ಭೋಗಿಸಬಲ್ಲರು. ಜೊತೆಗೆ ಆವರು. 
ತಮ್ಮ ಆತ್ಮಸ್ತ್ರರೂಪವನ್ನು ಅರಿತುಕೊಂಡು ಸಂಸಾರಬಂಧನದಿಂದ. 
ಮುಕ್ತರೂ ಆಗುವರು. ॥ ೨॥ 

ಬ್ರಹ್ಮನನ್ನು ಪ್ರತಿಪಾದಿಸುವ ಈ ಉಪನಿಷತ್ತನ್ನು ಪೂರ್ವಜರಿಗೂ 
ಪೂರ್ವಜರಾದ ಸನಕಾದಿ ಖುಷಿಗಳು ಧರಿಸಿದ್ದರು. ಯಾರಿಗೆ 
ಯಾವುದೇ ಕಾಮನೆ ಇಲ್ಲವೋ ಅವರೇ ಇದನ್ನು ಶ್ರದ್ಧೆಯಿಂದ 
ಧರಿಸಬಲ್ಲರು. ಅವರೇ ಕರ್ಯಾಣ ಸ್ವರೂಪವಾದ ಪರಬ್ರಹ್ಮ 
ಪರಮತ್ಥನನ್ನು ಪಡೆದುಕೊಳ್ಳುತ್ತಾರೆ. ॥ ೩ ॥ ಈ ವಿಷಯದಲ್ಲಿ 
ಭಗವಾನ್‌ ನಾರಾಯಣನಿಗೆ ಸಂಬಂಧಿಸಿದ ಒಂದು ಕಥೆಯನ್ನು 
ಹೇಳುವನು. ಅದರಲ್ಲಿ ದೇವಯಹಿ ನಾರದರು ಮತ್ತು ಬುಪಿಶ್ರೇಷ್ಠ 
ನಾರಾಯಣನ ಸಂವಾದವಿದೆ. 1೪ ॥ ಒಮ್ಮೆ ಭಗವಂತನ 
ಪ್ರಿಯಭಕ್ತರಾದ ದೇವಯಷಿ ನಾರದರು ಬೇರೆ-ಬೇರೆ ಲೋಕ 
ಗಳಲ್ಲಿ ಸಂಚರಿಸುತ್ತಾ ಸನಾತನ ಹುಷಿಗಳಾದ ಭಗವಾನ್‌ 
ನಾರಾಯಣನನ್ನು ದರ್ಶಿಸಲು ಬದರಿಕಾಶ್ರವಕ್ಕೆ ತೆರಳಿದನು. ॥ ೫ ॥ 
ಭಗವಾನ್‌ ನಾರಾಯಣನು ಮನಷ್ಕರ ಅಭ್ಯುದಯ (ಲೌಕಿಕ 
ಕಲ್ಯಣಕ್ಕಾಗಿ ಮತ್ತು ನಿಷ್ರೇಯಸ್ಸಿಗಾಗಿ (ಮೋಕ್ಷ ಪ್ರಾಪ್ತಿಗಾಗಿ) ಈ 
ಭಾರತ ವರ್ಷದಲ್ಲಿ ಕಲ್ಪದ ಪ್ರಾರಂಭದಿಂದಲೇ ಧರ್ಮ, ಜ್ಞಾನ, 
ಸಂಯಮದೊಂದಿಗೆ ಮಹಾತಪಸ್ಸನ್ನು ಮಾಡುತ್ತಿದ್ದನು. ॥ ೬ ॥ 
ನಾರದರು ಬದರಿಕಾಶ್ರಮಕ್ಕೆ ಹೋಗಿ ಭಗವಾನ್‌ ನಾರಾಯಣನಿಗೆ 
ನಮಸ್ಕಾರ ಮಾಡಿ ವಿನಮ್ರಭಾವದಿಂದ ಕುಳತು ತತ್ತ್ವದ ಬಗೆಗೆ 
ಇದೇ ಪ್ರಶ್ನೆ ಮಾಡಿದರು. ಭಗವಂತನು ಆ ಕಲಾಪಗ್ರಾಮ 
ವಾಸಿಗಳಾದ ಯಷಿಗಳೆ ಸಮಕ್ಟಮದಲ್ಲೇ ಈ ವಿಷಯವಾಗಿ 
ತಿಳಿಸಿದ್ದರು. ಪ್ರಿಯ ಪರೀಕ್ಚಿತನೇ | ನೀನೂ ಕೂಡ ಈಗ ನನ್ನಲ್ಲಿಆ 
ಬ್ರಹ್ಮನ ವಿಷಯದಲ್ಲೇ ಕೇಳುತ್ತಿರುವ. ಬ್ರಹ್ಮನ ಸ್ವರೂಪದ 
ವಿಷಯದಲ್ಲಿ ನಾನು ನಿನಗೆ ಹೇಳುವುದನ್ನು ನೀನು ಭಗವಾನ್‌ 
ನಾರಾಯಣನ ಶಬ್ದಗಳಲ್ಲೇ ಕೇಳು, ಇದನ್ನು ಬಹಳ ಹಿಂದೆ ಸ್ವತಃ 
ಭಗವಾನ್‌. ನಾರಾಯಣನು. ಜನೋಲೋಕ ನಿವಾಸಿಗಳಾದ 
ಸನಕಾದಿ ಖುಸಿಗಳಿಗೆ ಹೇಳಿದ್ದನು. ಅಲ್ಲಿಯೂ ಬ್ರಹ್ಮವಿಷಯಕ 
ವಾದ ಚರ್ಚೆಯೇ ನಡೆಯುತ್ತಿತ್ತು. ॥ ೮ ॥ 

ಭಗವಾನ್‌ ನಾರಾಯಣನು ಹೇಳಿದನು - ಪ್ರಿಯನಾರದನೇ | 
ಒಮ್ಮೆ ಜನೋಲೊಕದಲ್ಲಿ ಇಂತಹುದೇ ಒಂದು ಬ್ರಹ್ಮಃತ್ರ 
ನಡೆದಿತ್ತು. ಆ ಸತ್ರವು ಅಲ್ಲಿ ವಾಸಿಸುವ ಬ್ರಹ್ಮಮಾನಸ ಪುತ್ರರಾದ 
ಸನಕ ಸನಂದನ, ಸನಾತನ, ಸನತ್ಯುಮೂರ ಇವರ ನಡುವೆ ನಡೆ 
| ದಿತ್ತು. ಇವರು ನಾಲ್ಡರೂ ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ದಾರೆ. ॥ ೯ 





564 


ಶ್ರೀಮಜ್ಭಾಳವತ 


[ಅಧ್ಯಾಯ87 





ಶ್ವೇತದ್ದೀಪಂ ಗತವತಿ ತ್ವಯಿ ದ್ರಷ್ಟುಂ ತದೀಶ್ಚರಮ್‌ । 

ಬ್ರಹ್ಮವಾದಃ ಸುಸಂವ್ಭತ್ತಃ ಶ್ರುತಯೋ ಯತ್ರ ಶೇರತೇ । 

ತತ್ರ ಹಾಯಮಧೂತ್‌ ಪ್ರಶ್ನ; ಮಾಂ ಯಮನುಪೃಚ್ಛಸ, 
1೧೦॥ 


ತುಲ್ಕ  ಶ್ರುತತಪಸೀಲಾಸ್ತುಲ್ಯಸ್ತೀಯಾರಿಮಧ್ಯಮಾಃ | 
ಅಪಿ ಚಕ್ರು; ಪ್ರವಚನಮೇಕರಿ ಶುಶ್ರೂಷವೋಂಪರೇ 
॥೧೧॥ 


ಸನಂದನ ಉವಾಚ 


ಸ್ಪಷ್ಟಷ್ಟಮಿದಮಾಷೀಯ ಶಯಾನಂ ಸಹ ಶ್ತಿಭಿಃ। 


ತದಂತೇ ಜೋಧಯಾಂತಲಿತ ತ್ರಯ ಪರಮ್‌ 
॥೧೨॥ 


ಯಥಾ ಶಯಾನಂ ಸಮ್ರಾಜಂ ವಂದಿನಸ್ತತ್ಫರಾಕ್ರಮೈಃ । 
ಪ್ರತ್ಯೂಷೇಭ್ಛೇತೃ ಸುಶ್ಲೋಕೈರ್ಬೋಧಯಂತ್ಯನುಜೀವಿನ: 


॥ ೧೩॥| 


ಶುತಯ ಊಚುಃ 
ಜಯ ಜಯ ಜಹ್ಮಜಾಮಜಿತ ದೋಷಗೃಭೀತಗುಣಾಂ 
ಬ ಹತ ಪು ಮು 
ಅಗಜಗದೋಕನಸಾಮಖಲಶಕ್ತ್ಯವಬೋಧಕ 


ಕ್ವತಿದಜಯಾರರತ್ಯನಾ ಚ ಚರತೋಶನುಚರೇನಿಗಮಃ 


॥೧೪॥ 


ತೇ 





ಆ ಸಮಯದಲ್ಲಿನೀನು ಶ್ವೇತದ್ವೀಪಾಧಿಪತಿಯಾದ ನನ್ನ ಅನಿರುದ್ಧ 
ಮೂರ್ತಿಯನ್ನು ದರ್ಶನ ಮಾಡಲು ಹೋಗಿದ್ದೆ ಆ ಸಮಯದಲ್ಲಿ 
ಜನೋಲೋಕದಲ್ಲಿ ಬ್ರಹ್ಮನ ಏಷಯದಲ್ಲಿ ಬಹಳ ಸುಂದರವಾದ. 
ಚರ್ಚೆನಡೆಯಿತು. ಈ ವಿಷಯದಲ್ಲಿ ಶ್ರುತಿಗಳೂ ಕೂಡ ವರ್ಣಿಸ 
ಉರವು. ಅಲ್ಲಿ ಶ್ರುತಿಗಳು ಹೇಗೆ ನಿರ್ಗುಣ ಬ್ರಹ್ಮನನ್ನು ವರ್ಣಿಸ 
ಬಲ್ಲವು?" ಎಂದು ನೀನು ನನ್ನಲ್ಲಿ ಕೆಳರುವ ಪ್ರಶ್ನೆಯೇ ಪ್ರಸ್ತುತ 
ವಾಗಿತ್ತು. ॥ ೧೦ ॥ ಸನಕಾದಿ ನಾಲ್ಡರೂ ಯಷಿಗಳು ಶಾಸ್ತ್ರೀಯ 
ಸ್ಞಾನದಿಂದ ಸಂಪಸ್ಥರಾಗಿದ್ದರು. ' ತಪಸ್ಸು ಶೀಲ-ಸ್ವಭಾವ 
ಗಳಲ್ಲಿಯೂ ಸಮಾನರಾಗಿದ್ದರು. ಅವರ ದೃಷ್ಟಿಯಲ್ಲಿ ಶತ್ರು-ಮಿತ್ರ 
ಉದಾಸೀನ - ಇವರುಗಳು ಒಂದೇ ಆಗಿದ್ದರು. ಅವರು ತಮ್ಮಲ್ಲಿ 
ಸನಂದನನ್ನು ಪ್ರದಚನಕಾರನನ್ನಾಗಿ ಮಾಡಿ ಉಂದ ಮೂವರೂ 
ಶ್ರೋತೃಗಳಾದರು. ॥ ೧೧॥ 
ಸನಂದನರು ಹೇಳುತ್ತಾರೆ - ಪರಮುತ್ಥನು ತಾನೇ ಸೃಷ್ಟಿದ್ದ. 
ಜಗತ್ತನ್ನು ತನ್ನೊಳಗೆ ಲೀನವಾಗಿಸಿಕೊಂಡು ತನ್ನ ಶಕ್ತಿಗಳೊಂದಿಗೆ. 
ಯೋಗನಿದ್ರಾವಶನಾಗಿ ಮಲಗಿದ್ದು ಪ್ರಳಯಕಾಲವು ಮುಗಿದು. 
ಪುನಃ ಸೃಷ್ಟಿಯ ಸಮಯವು ಬಂದಾಗ - ಮಂಗಿರುವ 
ಸಾಮ್ರಾಟನನ್ನು ಎಚ್ಚರಿಸಲು ಪ್ರಾತಣಾಲದಲ್ಲಿ ರಾಜೋಪಜೀವ 
ಗಳಾದ ಪಂದಿಜನರು ಬಂದು ಅವನ ಪರಾಕ್ರಮಗಳನ್ನು ಮತ್ತು 
ಸತ್‌ಕೀರ್ತಿಯನ್ನು ವರ್ಣಿಸಿ ಎಬ್ಬಿಸುವಚೆಯೇ- ಶುತ್ರಿಗಳು 
ನ್ನ ಪ್ರತಿಪಾದಿಸುವ ಸೂಕ್ತಗಳಿಂದ ಎಚ್ಚರಗೊಳಿಸಿ 
ದವು ॥ ೧೨-೧೩॥ 
ಶ್ರುತಿಗಳು ಹೇಳುತ್ತವೆ - ಅಜತನೇ ನೀನು ಸರ್ವಶ್ರೇಷ್ಠನಾಗಿ 
ರುವೆ, ನಿನಗೆ ಜಯವಾಗಲಿ! ಜಯವಾಗಲಿ! ಈ ಚರಾಚರ 
ಜಗತ್ತಿನ ಆನಂದಾದಿ ಗುಣಗಳನ್ನು ಮರೆಮಾಜುವುದಕ್ಕಾಗಿಯೇ 
ಈ ಮಾಯೆಯು ಸತ್ವ್ವುದಿ ಗುಣಗಳನ್ನು ಸ್ವೀಕರಿಸಿದೆ. ಅಂತಹ 
ಮಾಯೆಯನ್ನು ನೀನು ನಾಶಗೊಳಿಸು. ಏಕೆಂದರೆ, ನೀನೇ 
ಸಾಕ್ಷಾಕ್ಷಾಗಿ ಸಮಸ್ತ್ರ ಐಶ್ವೆರ್ಯಗಳಿಂದ ಪರಿಪೂರ್ಣನಾಗಿರುವೆ. 
ಆದ್ದರಿಂದ ಮನುಷ್ಯರೇ ಆದಿಯಾಗಿ ಸಮಸ್ತ ಪ್ರಾಣಿಗಳ ಜ್ಞಾನ 
ವೈರಾಗ್ಯ ಮುಂತಾದ ಶಕ್ತಿಗಳನ್ನು ಜಾಗ್ರತಗೊಳಿಸುವವನೂ ನೀನೇ 
ಆಗಿರುವ. ಕೆಲವೊಮ್ಮೆ ನೀನು ಮಾಯೆಯಿಂದ ಜಗ್ತಿನ ರೂಪದಲ್ಲಿ 
ಪ್ರಕಟನಾಗುವೆ. ಕೆಲವೊಮ್ಮೆ ಸಚ್ಛಿದಾನಂದ ಸ್ವರೂಪದಲ್ಲಿ ಸ್ಥಿತನಾಗಿ 
ರುವೆ. ಎಂದಾದರೂ ನೀನು ವಿಶ್ವವನ್ನು ನಿರ್ಮಿಸುವ ಸಂಭಲ್ಪವನ್ನೂ 
ಮಾಡಿದಾಗ ಸೃಷ್ಟಿ, ಸ್ಥಿತಿ, ಸಂಹಾರದ ಲೀಲೆಯನ್ನು ಮಾಡುವೆ. 
(ಅಥವಾ ಜಗತ್ತಿನ ' ಕಲ್ಯಾಣಕ್ಕಾಗಿ, ಅವತರಿಸಿಯೂ ಲೀಲೆ 
ಮಾಡುವೆ) ಅಂತಹ. ನಿನ್ನ ಸಸುಣರೂಪವನ್ನು. ವರ್ಣಿಸುವುದರಲ್ಲಿ 
ಶ್ರುತಿಗಳಾದ ನಾವು ಯತ್ಮಿಂಚಿತ್‌ ಸಮರ್ಥರಾಗುತ್ತೇವೆ. ॥ ೧೪ ॥ 
ಪ್ರಭುನೇ! ಈ ಸಮಸ್ತ ಜಗತ್ತು ನಿಸ್ಟಂದಲೇ ಉತ್ಪನ್ನವಾಗಿದೆ. 


ಬ್ರಹ್ಮನಲ್ಲೇ ಎಲೀನಗೊಳ್ಳುವುದು. ಶೇಷವಾಗಿ. ಸರಮಾತ್ಯಕ 


87 ಅಧ್ಯಾಯ] 


ದಶಮಸ್ಯಂಥ (ಉತ್ತರಾರ್ಧ) 


565 





ಬೃಹದುಪಲಬ್ಧಮೇತದವಯಂತೃವತೇಷತಯಾ 


ಯತ ಉದಯಾಸ್ತ್ರಮಯ್‌ ವಿಕೃತೇರ್ಮ್ಮದಿ ವಾವಿಕೃತಾತ್‌ । 


ಅತ ಯಷಯೋ ದಧುಸ್ತ್ವ್ರಯಿ ಮನೋವಚನಾಚರಿತಂ 


ಕಥಮಯಥಾ ಭವಂತಿ ಭುವಿ ದತ್ತಪದಾನಿ ನೃಣಾಮ್‌ 
॥ ೧೫ ॥ 


: ಇತಿ ತವ ಸೂರಯಸ್ತ್ರೃಧಿಪತೇರಖಲಲೋಕಮಲ- 


| 
| ಕ್ಷಪಣಕಥಾಮೃತಾಬ್ಬಿಮವಗಾಹ್ಯ ತಪಾಂಸಿ ಜಹುಃ । 


ಕಿಮುತ ಪುನಃ ಸ್ವಧಾಮವಿಧುತಾಶಯಕಾಲಗುಣಾ: 


ಪರಮ ಭಜಂತಿ ಯೇ ಪದಮಜಸ್ತಸುಖಾನುಭವಮ್‌ 
॥ ೧೬ ॥ 


[1740119 ೩ 





ಉಳಿಯುವನು. ಅದಕ್ಕಾಗಿ ತತ್ತ್ವದೃಷ್ಟಿಯಿಂದ ಏಕಮಾತ್ರ 
ಪರಬ್ರಹ್ಮನ ಸತ್ತೆಯೆ ಇದೆ. ಮಣ್ಣಿನಿಂದ ನಿರ್ಮಿಸಿದ ನಾನಾ 
ತರಹದ ಪಾತ್ರೆಗಳಲ್ಲಿ ಬೇರೆ-ಬೇರೆ ಆಕೃತಿಗಳು ಇರುತ್ತವೆ. ಪಾತ್ರೆ 
ಗಳು ಆಗುವ ಮೊದಲು ಮಣ್ಣೇ ಇತ್ತು; ಪಾತ್ರೆಗಳು ನಾಶವಾದಾ 
ಗಲೂ ಮಣ್ಣೇ ಉಳಿಯುತ್ತದೆ. ಮಣ್ಣು ಅವಿಕಾರೀ-ರೂಪದಿಂದ 
ಒಂದೇ ಆಗಿರುತ್ತದೆ. ಹಾಗೆಯೇ ಪ್ರಪಂಚದ ನಿರ್ಮಾಣವು. 
ನಿನ್ನಿಂದಲೇ ಆಗುವುದರಿಂದ ಇದರ ಆದಿ-ಮಧ್ಯ-ಅಂತ್ಯಗಳಲ್ಲಿ 
ಅವಿಕಾರೀರೂಪದಿಂದ ನೀನೇ ಇರುತ್ತೀಯೆ. ಪ್ರಕೃತಿಯ ಕಾರ್ಯ 
ರೂಪವಾದ ಜಗತ್ತಿನಲ್ಲಿ ಪ್ರತಿಕ್ಷಣವೂ ಪರಿವರನೆಯಾಗುತ್ತಾ 
ಇರುತ್ತದೆ. ಅದಕ್ಕಾಗಿ ಯಷಿಗಳ ಮನಸ್ಸಿನಿಂದಾಗುವ ಚಿಂತನೆ, 
ವಾಣಿಯಿಂದ ಹೇಳುವ ಮಾತು, ಅವೆಲ್ಲವೂ ಪರಬ್ರಹ್ಮನ 
ಚಿಂತನ-ಮನನ, ವರ್ಣನೆಯೇ ಆಗುತ್ತದೆ. ಮನುಷ್ಯನು ಎಲ್ಲೇ 
ಅದು ಪೃಥಿವಿಯ ಮೇಲೆಯೇ ಇಟ್ಟಂಾಗುವುದು. 
ಏಕೆಂದರೆ, ಅವೆಲ್ಲವೂ ಪೃಥಿವಿಯ ಸ್ವರೂಪವೇ ಆಗಿದೆ. ಹಾಗೆಯೇ 
ಅಗ್ನಿ ವರುಣ, ಇಂದ್ರ ಮುಂತಾದರೂಪಗಳಲ್ಲಿ ಮಾಡುವ 
ಉಪಾಸನೆಯೆಲ್ಲವೂ ಬ್ರಹ್ಮನ ಉಪಾಸನೆಯೇ ಆಗಿದೆ. ಅದಕ್ಕಾಗಿ 
ಶ್ರುತಿಗಳಾದನಾವು ಯಾವುದೇ ನಾಮ ರೂಪದಿಂದ ವರ್ಣಿಸಿ 
ದರೂ ಅದೆಲ್ಲವೂ ನಿನ್ನ ವರ್ಣನೆಯೇ ಆಗುವುದು. ॥ ೧೫ ॥ 
ಓ ತೈಲೋಕ್ಕಾಧಿಪತಿಯೇ ಪರಮಾತ್ಮನೇ ನಿನ್ನ ತತ್ತ್ವ 
ರಹಸ್ಯವನ್ನು ತಿಳಿದ ಭಕ್ತರಲ್ಲಿ ಎಷ್ಟೋ ಭಕ್ತರಾದರೋ ನಿನ್ನ ಲೀಲಾ 
ಕಥಾಮೃತ ಸಾಗರದಲ್ಲಿ ಮುಳುಗಿ ತಮ್ಮ ಪಾಪ-ತಾಪಗಳನ್ನು 
ತೊಳೆದುಕೊಂಡು ನಿನ್ನನ್ನೇ ಹೊಂದುತ್ತಾರೆ. ಇತರ ಎಷ್ಟೋ ಭಕ್ತರು 
ಜ್ಞಾನಮಾರ್ಗದ ಮೂಲಕ ರಾಗ-ದ್ವೇಷಾದಿಗಳನ್ನು ಇಲ್ಲವಾಗಿಸಿ 
ಕರ್ಮವಾಸನೆ ಕ್ಷೀಣವಾದಾಗ ನಿನ್ನ ಸ್ವರೂಪದಲ್ಲೇ ಒಂದಾಗಿ 
ನಿನ್ನನ್ನೇ ಹೊಂದುತ್ತಾರೆ. ಈ ಪ್ರಕಾರ ನಿನ್ನ ಆ ಭಕ್ತರು ತಮ್ಮ ಅಂತಃ 
ಕರಣವನ್ನು ಮೂಲಕ ಶಾಂತವೂ, ಪರಿಶುದ್ಧವೂ 
ಮಾಡಿಕೊಂಡಿರುವರು. ಆದ್ದರಿಂದ ಅವರಿಗೆ ಶರೀರದಲ್ಲಾಗುವ 
ಕಾಲಧರ್ಮಗಳಾದ ಜರಾ-ಮರಣವೇ ಮುಂತಾದ ದೋಷಗಳೂ 
ಬಾಧಿಸಲಾರವು. ಅವರಾದರೋ ನಿರಂತರವಾಗಿ ಪರಮಾನಂದ 
ವನ್ನು ಅನುಭವಿಸುತ್ತಾ ನಿನ್ನ ಭಜನೆ-ಧ್ಯಾನದಲ್ಲೇ ತೊಡಗಿರು. 
ತ್ತಾರೆ. ॥ ೧೬॥ 
ಪರಮಾತ್ಮನೇ | ಪ್ರಾಣಿಯು ನಿನ್ನ ಛಜನೆ-ಪೂಜೆ ಮುಂತಾದು 
ವನ್ನು ಮಾಡಿದಾಗಲೇ ಅವರ ಜೀವನ ಸಾರ್ಥಕವಾಗುತ್ತದೆ. 
ಇಲ್ಲದಿದ್ದರೆ ಅವನು ಉಸಿರಾಡುವುದು ಕಮ್ಮಾರನ ತಿದಿಯಂತೆ. 
ವ್ಯರ್ಥವೇ ಆಗಿದೆ. ಮಹತತ್ರ್ವಾದಿ ಇರುವ ತತ್ತ್ವಗಳೆಲ್ಲವೂ 
ಜಡವಾಗಿವೆ. ಸೃಷ್ಠಿರಚನಾಕಾರ್ಯದಲ್ಲಿ ಇವುಗಳು ಸಫಲವಾಗದಿ 
ದ್ಹಾಗ ನೀನೇ ಕೃಪೆದೋರಿ ಈ ತತ್ತ್ವಗಳಲ್ಲಿ ಅನುಪ್ರವೇಶ. 
ಮಾಡಿದಾಗಲೇ ಇವು ಸೃಚ್ಚುರ್ಮಾಣ ಕಾರ್ಯದಲ್ಲಿ ಸಫಲ 
ರಾದುವು. ಹೀಗೆ ನಿನ್ನ ಅನುಗ್ರಹದಿಂದಲೇ ಸೃಷ್ಟಿಯ ನಿರ್ಮಾಣ 
ವಾಯಿತು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ 
ಮಯ ಮತ್ತು ಆನಂದಮಯ ಕೋಶಗಳಲ್ಲಿ ಆಯಾಯ ಶರೀರ 
ಕೈನುಸಾರವಾಗಿ ನೀನೇ ಪುರುಷರೂಪದಿಂದ ಇರುತ್ತೀಯೆ. 


566 


ಶ್ರೀಮದ್ಭಾಗವತ. 


[ಅಧ್ಯಾಯ87 





ದೃತಯ ಇವ ಶ್ವಸಂತ್ಯಸುಭೃತೋ ಯದಿ ತೇರನುವಿಧಾ 
ಮಹದಹಮಾದಯೋಂಂಡಮಸ್ಕಜನ್‌ ಯದನುಗ್ರಹತಃ । 
ಪುರುಷನಿಧೋಂನ್ವಯೋರತ್ರ ಚರಮೋರನ್ನಮಯಾದಿಪು 


ಯಃ ಸದಸತಃ ಪರಂ ತ್ವಮಥ ಯದೇಷ್ಟವಶೇಷಮೃತಮ್‌ 
॥೧೭॥ 


ಉದರಮುಪಾಸತೇ ಯ ಹುಷಿವರ್ತೃಸು ಕೂರ್ಪದೃಶಃ 
ಪರಿಸರಪದ್ದತಿಂ ೃದಯಮಾರುಣಯೋ ದಹರಮ್‌ ॥ 
ತತ ಉದಗಾದನಂತ ತವ ಧಾಮ ಶಿರಃ ಪರಮಂ 


ಪುನರಿಹ ಯತ್ನಮೇತ್ಯ ನ ಪತಂತಿ ಕೃತಾಂತಮುಖೇ 
॥೧೮॥ 


ಸ್ಫತೃತವಿಚಿತ್ರಯೋನಿಷು ವಿಶನ್ನಿಮ. ಹೇತುತಯಾ 
ತರತಮತಶ್ಚಕಾಸ್ಟ್ರನಲವತ್‌ ಸ್ಪತಾನುಕೃತಿ: ॥ 
ಅಥ ವಿತಥಾಸ್ವಮೂಪ್ವವಿತಫಂ ತವ ಧಾಮ ಸಮಂ 


ವಿರಜಧಿಯೋತನ್ವಯಂತ್ಯಭಿವಿಷಣೃವ. ಏಕರಸಮ್‌ 


॥೧೯॥ 


[1740119 8 





ಇವುಗಳಲ್ಲಿ ಕಡೆಯದಾದ ಆನಂದಮಯಕೋಶವು ನಿನ್ನದೇ 
ಸ್ವರೂಪವಾಗಿದೆ. ಆ ಆನಂದಮಯ ಕೋಶವು ನಿನ್ನನ್ನು ಪಡೆ. 
ಯುವ ಸ್ಥಾನವಾಗಿದೆ. ನೀನು ಅದರಿಂದಲೂ ಬೇರೆ ಆಗಿರುವೆ. 
ಸತ್‌-ಆಸತ್‌ ಅರ್ಥಾತ್‌ ಕಾರ್ಯ-ಕಾರಣರೂಪವಾದ' ಜಗ್ನ್ತಿ 
ಗಿಂತ ನೀನು ಅತೀತನಾಗಿರುವೆ. ಆದ್ದರಿಂದ ಜ್ಞಾನಿಗಳು ಈ ಸಮಗ್ರ. 
ಜಗತ್ತನ್ನು 'ನೇತಿ-ಫೇತಿ' ಈ ಉಪನಿಷದ್ವಾಕ್ಕದಿಂದ ನಿರಾಕರಣ 
ಮಾಡಿದ ಮೇಲೆ ಉಳಿಯುವ ಪರಮಾತೃ ತತ್ರ್ವವನ್ನೇ ಯತ್‌ 
ಅರ್ಥಾತ್‌ ಸಕ್ಯವೆಂದು ತಿಳಿಯುತ್ತಾರೆ. ಆ ಸತ್ಯ-ತತ್ತ್ವವು ನೀನೇ 
ಆಗಿರುವೆ. ॥ ೧೭ ॥ 

ಪ್ರಭುವೇ। ಯಷಿಗಳು ನಿನ್ನ ಪ್ರಾಪ್ತಿಗಾಗಿ ಅನೇಕ ಮಾರ್ಗ 
ಗಳನ್ನು ಹೇಳರುವರು, ಅವರಲ್ಲಿ ಸ್ಥೂಲದ್ಭತ್ತಿಯಳ್ಳನರು. ಮಣಿ' 
ಪೂರ ಚಕ್ರದಲ್ಲಿ (ನಾಭಿಯಲ್ಲಿ) ಆಗ್ನಿರೂಪದಿಂದ ನಿನ್ನನ್ನು 
ಉಪಾಸಿಸುತ್ತಾರೆ. ಇತರ ಅರುಣ ವಂಶದ ಯಿಗಳು ಸಮಸ್ತ 
ನಾಡಿಗಳಿಗೂ ಪ್ರಸರಣ ಸ್ಥಾನವೆನಿಸಿದ ಅನಾಹಶಃ್ರದಲ್ಲಿ 
(ಹೃದಯದಲ್ಲಿ) ದಹರಾಕಾಶರೂಪವಾದ ಬ್ರಹ್ಮನನ್ನು ಉಪಾಸಿಸು 
ತ್ತಾರೆ. ಹೇ ಅನಂತ | ನಿನ್ನನ್ನು ಪಡೆಯುವ ಶ್ರೇಷ್ಠಮಾರ್ಗವಾದ 
ಹೃದಯದಿಂದ ಮತ್ತಿಷ್ಠದಲ್ಲಿ ಬ್ರಹ್ಮರಂಧ್ರ (ಸಹ್ರ್ರಾರ)ದವರೆಗೆ 
ಹೋಗಿರುವ ಸುಷುಮ್ಹಾನಾಡಿಯಾದ ಜೋತಿರ್ಮಯ ಮಾರ್ಗದ 
ಮೂಲಕ ಯೋಗಿಯು ಮೇಲಕ್ಕೆ ಹೋಗಿ ನಿನ್ನನ್ನು ಪಡೆದು 
ಕೊಳ್ಳುವನು. ಇದಕ್ಕೆ ಅರ್ಚಿರಾದಿ ಮಾರ್ಗವೆಂದು ಹೇಳುತ್ತಾರೆ. 
ನಿನ್ನನ್ನು ಪಡೆದ ಮೇಲೆ ಜೀವನು ಜನ್ಮ-ಮರಣ ಚಕ್ರದಿಂದ ಬಿಡು 
ಗಡೆ ಹೊಂದುವನು. ॥ ೧೮ ॥ 

ಭಗವಂತನೇ । ನೀನೇ ನಾನಾ ಪ್ರಕಾರದ ಯೋನಿಗಳನ್ನು 
ನಿರ್ಮಿಸಿ, ಅವುಗಳಲ್ಲಿ ಕಾರಣರೂಪದಿಂದ ಪ್ರವೇಶಿಸಿರುವಂತೆ. 
ಕಾಣುವೆ. ನೀನಾದರೋ ಸರ್ವವ್ಯಾಪಕನಾಗಿರುವೆ. ಮತ್ತೆ ನೀನು. 
ಪ್ರೆವೇಶಮಾಡಿದೆ ಎಂಬ ಮಾತು ಹೇಗೆ ಹೇಳಬಹುದು 9 ಹೀಗಿ. 
ಭಗ ಜವಡಸಾನೇಜಾಸಾರೀಸ ರ 
ಕಡೆಗಳಲ್ಲಿ ಸಮಾನವಾಗಿ ಇದ್ದರೂ ಕಟ್ಟಿಗೆಯ ಆಕೃತಿಯ ಭೇದ. 
ದಿಂದ ಬೇರೆ-ಬೇರೆ ರೂಪದಲ್ಲಿ ಕಂಡುಬರುವಂತೆಯೇ ನೀನು 
ಸದಾ ಸರ್ವದಾ ಸರ್ವತ್ರ ಏಕರಸವಾಗಿ ಸಮಭಾವದಿಂದ ವ್ಯಾಪಕ 
ನಾಗಿರುವೆ. ಆನಂದ ಸ್ವೆರೂಪನಾಗಿರುವೆ, ಸತ್ಯಸ್ವರೂಪನಾಗಿರುವೆ. 
ಹೀಗಿದ್ದರೂ ಕೆಲವು ಕಡೆ ಉತ್ತಮರೂಪದಿಂದಲೂ, ಕೆಲವೆಡೆಗಳಲ್ಲಿ 
ಕನಿಷ್ಠರೂಪದಲ್ಲಿಯೂ ಕಾಣಿಸಿಕೊಳ್ಳುವೆ. ನಿರ್ಮಲ ಬುದ್ಧಿಯುಳ್ಳ. 
ಮಹಾಪುರುಷರು ಕರ್ಮಗಳ ಫಲದ ಕಾಮನೆಯಿಂದ ರಓತರಾಗಿ 
ಪ್ರಾಪಂಚಿಕ ಸತ್ತೆಯನ್ನು ಹಾಗೂ ಆ ಆ್ಕತಿಗಳನ್ನು ಮಿಠ್ಕೆಯೆಂದು 
ತಿಳಿದು ಹೊರಗಿನ ನಾಮ-ರೂಪಗಳನ್ನು ತ್ಯಜಿಸಿ ತತ್ತ್ವರೂಪದಿಂದ 
ಏಕಮಾತ್ರ ಪರಮಾತ್ಯಸತ್ತೆಯನ್ನೇ ಯಾವಾಗಲೂ ಎಲ್ಲೆಡೆಯಲ್ಲಿ 
ಸಾಕೃಾತ್ಯರಸಿಕೊಳ್ಳುತ್ತಾರೆ. ॥ ೧೯ ॥ 


87 ಅಧ್ಯಾಯ] 


ದತಮಸ್ಥಂಧ (ಉತ್ತರಾರ್ಧ) 


567 





ಸ್ಪಕೃತಪುರೇಷ್ವಮೀಷ್ಟಬಹಿರಂತರಸಂವರಣಂ 


ತವ ಪುರುಷಂ ವದಂತ್ಯಖಿಲಶಕ್ತಿಧೃತೋರಂಶಕೃತಮ್‌ । 


ಇತಿ ನೃಗತಿಂ ವಿವಿಚ್ಭ ಕವಯೋ ನಿಗಮಾವಪನಂ. 


ಭವತ ಉಪಾಸತೇರಂಘ್ರಿಮಭವಂ ಭುವಿ ವಿಶ್ವುತಾಃ 
॥೨೦॥ 


ದುರವಗಮಾತ್ಮತತ್ವ್ವನಿಗಮಾಯ 
|. ಶೃರಿತಮಹಾಮೃತಾಬ್ಬಿಪರಿವರ್ತಪರಿಶ್ರಮಣಾ: । 


ತವಾತ್ತತನೋ- 


ನ ಪರಿಲಷಂತಿ ಕೇಚಿದಪವರ್ಗಮಪೀಶ್ವರ ತೇ 


ಚರಣಸರೋಜಹಂಸಕುಲಸಂಗವಿಸೃಷ್ಟಗೃಹಾಃ 
॥ ೨೧ 


[17401190 





ಜೀವಿಯ ಎಲ್ಲಶರೀರಗಳನ್ನುನನೀನೇ ನಿರ್ಮಾಣ ಮಾಡಿರುವೆ. 
ಆ ಶರೀರಗಳಲ್ಲಿರುವ ಜೀವನು ಏಕಮಾತ್ರ ನಿನ್ನದೇ ಸನಾತನ. 
ಅಂತನಾಗಿರುವವನು. (ಮಮೈವಾಂಶೋ ಜೀವಲೋಕೆ ಜೀವ. 
ಭೂತಃ ಸನಾತನಃ - ಭಗವದ್ಗೀತೆ) ಜಡತತ್ರ್ವಗಳಿಂದ ನಿನ್ನ 
ಸ್ವರೂಪವು. ಅತೀತವಾಗಿರುವಂತೆಯೇ ನಿನ್ನದೇ ಅಂತನಾದ 
ಕಾರಣ ನಿನಗೆ ಪಿತಾ-ಪುತ್ರರಂತೆ ಸಂಬಂಧವಿದೆ. ಇವನ ವಾಸ್ತವಿಕ 
ಸ್ವರೂಪವೂ ಜಡದಿಂದ ಪೂರ್ಣವಾಗಿ ಅಶೀತವಾಗಿದೆ. ನಿನ್ನಿಂದ 
ರಚಿಸಲ್ಪಟ್ಟ ಶರೀರಗಳಲ್ಲಿ ಜೀವನು (ಅಂತಸಂವರಣಮ್‌ 
ಅರ್ಥಾತ್‌ - ಪ್ರಕೃತಿಯ ಕಾರಣದ ಆವರಣ ಮತ್ತು ಬಹಿಃ 
ಸಂವರಣಮ್‌ ಅರ್ಥಾತ್‌ - ಪ್ರಕೃತಿಯ ಕಾರ್ಯರೂಪವಾದ 
ಶರೀರದ-ಅವರಣ) ಈ ಎರಡೂ ಆವರಣಗಳಿಂದ ರಹಿತನಾಗಿ. 
ದ್ವಾನೆ ಅರ್ಥಾತ್‌-ಜಡ ಪ್ರಕೃತಿಗಿಂತ ಪರನಾಗಿದ್ದಾನೆ. ನಿನ್ನ 
ವಾಸ್ತವಿಕ ಸ್ವರೂಪವು ಶುದ್ಧ ಚೇತನವು ಆನಂದ ಸ್ವರೂಪವೂ, 
ಅವಿನಾಶಿಯೂ ಆಗಿರುವಂತೆಯೇ ಜೀವನೂ ಕೂಡ ಚೇತನನೂ, 
ಶುದ್ಧನೂ, ಸಹಜಸುಖರಾಶಿಯೂ, ಅವಿನಾಶಿಯೂ ಆಗಿರುವನು. 
ತತ್ತ್ವಜ್ಞಾನಿಗಳು ಇವನನ್ನು ಸಮಸ್ತ ಶ್ರಗಳನ್ನು ಧರಿಸುವಂತಹ 
ನಿನ್ನದೇ ಸನಾತನ ಅಂಶವೆಂದು ಭಾವಿಸುತ್ತಾರೆ. ಜೀವಿಯ ಇಂತಹ 
ಮಹತ್ವವನ್ನು ಅರಿತು ಜ್ಞಾನಿಗಳು ನಿನ್ನ ಚರಣಗಳೆ ಉಪಾಸನೆ. 
ಯನ್ನೇ ಮಾಡುತ್ತಾರೆ. ನಿನ್ನ ಚರಣಗಳ ಸೇವೆ-ಪೂಜೆಗಳು ಸಂಸಾರ 
ಚಕ್ರವನ್ನು ನಾಶಮಾಡುತ್ತವೆ. ಎಲ್ಲ ವಿಧದ ಲೌಕಿಕ-ವೈದಿಕ ಕರ್ಮ 
ಗಳ ಸಮರ್ಪಣ ಸ್ಥಾನವೂ ನಿನ್ನ ಈ ಚರಣಕಮಲಗಳೇ ಆಗಿವೆ. 
ಇಂತಹ ದೃಢನಿಶ್ಚಯದೊಂದಿಗೆ ನಿನ್ನ ಉಪಾಸನೆ ಮಾಡುತ್ತಾ ನಿನ್ನ 
ಭಕ್ತರು ವೈಕುಂತಧಾಮಕ್ಕೆ ಹೋಗುತ್ತಾರೆ. ॥ ೨೦ ॥ 

ಈಶ್ವರನೇ ಪರಮಾತೃತತ್ರ್ವದ ಜ್ಞಾನವನ್ನು ಪಡೆಯುವುದು 
ಬಹಳ ಕಠಿಣವಾಗಿದೆ. ಹೀಗೆ ವಿಚಾರಮಾಡಿ, ಜೀವಿಗಳ ಮೇಲೆ 
ಅನುಗ್ರಹವನ್ನು ಮಾಡುವುದಕ್ಕಾಗಿ ಹಾಗೂ ಅವರನ್ನು ಸಂಸಾರ 
ಚಕ್ರದಿಂದ ಬಿಡುಗಡೆಗೊಳಿಸಲು ನೀನು ನಾನಾ ಪ್ರಕಾರದ ಅದ 
ತಾರಗಳನ್ನು ಧರಿಸಿ ಅಮೃತ ಸಾಗರದಂತೆ ಲೀಲೆಗಳನ್ನು ಮಾಡುವೆ. 
ಆ ಸಾಗರದಲ್ಲಿ ಮುಳುಗಿ-ಮುಳುಗಿ ಜೀವನು ಸಾಂಸಾರಿಕ. 
ಕ್ಲೇಶ-ಬಾಧೆಗಳನ್ನು ಶಾಂತೊಳಿಸುವನು. ಸಂಸಾರ ಭ್ರಮಣೆಯ 
ಬಳಲಿಕೆಯನ್ನು ಕಳೆದುಕೊಳ್ಳುವನು. ಆದ್ದಂಂದ ನಿನ್ನ ಭಕ್ತರು ನಿನ್ನ 
ಚರಣ-ಕಮಲಗಳ ಪ್ರೇಮಿಗಳಾದ ಪರಮಹಂಸರ ಸತ್ತಂಗದಲ್ಲೇ 
ಅನಂತ ಆನಂದವನ್ನು ಅನುಭವಿಸುತ್ತಾರೆ. ಅವರು ಮತ್ತೆ ಮನೆ 
ಮಠ, ಪಶ್ನೀ-ಪುತ್ರರನ್ನೂ ನೆನೆಯುವುದೂ ಇಲ್ಲ ಅವರು ಕಥಾ 
ಮೃತದ ಆನಂದವಲ್ಲದೆ ಮೋಕ್ಷವನ್ನು ಬಯಸುವುದಿಲ್ಲ ಏಕೆಂದರೆ, 
ನಿನ್ನ ಕಥೆಯು ಒಂದು ಅಮೃತದ ತರಂಗಿತೆ ಸಾಗರವೇ ಆಗಿದೆ. 
ಅವರ ಚಿತ್ರವು ಪೂರ್ಣರೂಪದಿಂದ ನಿನ್ನಲ್ಲೇ ನೆಲೆಸಿರುತ್ತದೆ. 
ಆದ್ದರಿಂದ ನೀನು ಅವತರಿಸುವುದೂ ಕೂಡ ಜೀವಿಗಳ ಮೇಲೆ ನಿನ್ನ 
ಪರಮಾನುಗ್ರಹವೇ ಆಗಿದೆ. ॥ ೨೧ ॥ 


568. ಎ 


ಶ್ರೀಮದ್ಭಾಗವತ 


[ಅಧ್ಯಾಯ 87 





ತ್ವದನುಪಥಂ ಕುಲಾಯಮಿದಮಾತ್ಮಸುಹೃಶ್ಚಿಯವ- 
ಚ್ಚರತಿ ತಥೋನ್ಮುಖೇ ತ್ವಯಿ ಹಿತೇ ಪ್ರಿಯ ಆತ್ಮನಿ ಚ 1 
ನ ಬತ ರಮಂತೃಹೋ ಅಸದುಪಾಸನಯಾ5ತ್ಯಹನೋ 


ಯದನುಶಯಾ ಭ್ರಮಂತ್ಯುರುಭಯೇ ಕುಶರೀರಬ್ಭತಃ 
॥೨೨॥ 


ನಿಭ್ಛತಮರುನ್ಮನೋರಕ್ಷದ್ಧಢಯೋಗಯುಜೋ ಹೃದಿಯನ್‌ 
ಮುನಯ ಉಪಾಸತೇ ತದರಯೋರಪಿ ಯಯುಃ: ಸ್ಥರಣಾತ್‌ । 
ಸ್ವಿಯ 


ವಯಮಷಿ ತೇ ಸಮಾಃ ಸಮದೃಶೋರಂಘ್ರಿಸರೋಜಸುಧಾಃ 
॥೨೩॥ 


ಉರಗೇಂದ್ರಭೋಗಭುಜದಂಡವಿಷಕ್ರಛಿಯೋ 


ಕ ಇಹ ನು ವೇದ ಬತಾವರಜನ್ಮಲಯೋತಗ್ರಸರಂ 
ಯತ ಉದಗಾದೃಷಿರ್ಯಮನು ದೇವಗಣಾ ಉಭಯೇ ॥ 


ತರ್ಹಿ ನ ಸನ್ನ ಚಾಸದುಭಯಂ ನ ಚ ಕಾಲಜವಃ 


ಕಿಮಪಿ ನ ತತ್ರ ಶಾಸ್ತ್ರ ಮವಕೃಷ್ಠ ಶಯೀತ ಯದಾ 
॥ ೨೪॥ 


[1740119 0 





ಪರಮಾತ್ಮನೇ । ಈ ಪಾಂಚಭೌತಿಕ ಶರೀರವು ನಿನ್ನನ್ನು ಪಡೆ 
ಯುವ ಒಂದು ಸಾಧನವಾಗಿದೆ. ಇದನ್ನು ನಿನ್ನ ಪ್ರಾಪ್ತಿಯ 
ಮಾರ್ಗಕ್ಕೆ ತೊಡಗಿಸಿದರೆ ಇದೇ ತನ್ನ ಆತ್ಮೀಯ, ಪ್ರಿಯ 
ಸುಹ್ಯದನಂತೆ ಆಚರಿಸುತ್ತದೆ. ಏಕೆಂದರೆ, ನೀನು ಜೀವಿಯ ಮಿಲನಕ್ಕೆ 
ಸದಾ ಸಿದ್ಧವಾಗಿರುವೆ. ಅವನ ಮುಂದೆಯೇ ಇರುವೆ. ಹೆಚ್ಚೇನು 
ಹೇಳಲಿ ನೀನು ಎಲ್ಲರ ಸುಹೃದನೂ, ಪ್ರಿಯನೂ, ಆತ್ಮನೂ 
ಆಗಿರುವೆ. ಇಂತಹ ಸ್ಥಿತಿಯಲ್ಲಿ ನಿನ್ನ ಕಡೆಯಿಂದ ನಿನ್ನನ್ನು 
ಪಡೆಯಲು ಸಾಕಷ್ಟುಸಾಮಗ್ರಿಯನ್ನು ನೀನೇ ಪ್ರಸ್ತುತಪಡಸಿರುವೆ. 
ಹೀಗಿದ್ದರೂ ಜೀವನು ಅಸತ್‌ ಭೋಗಗಳ ಕಾಮನೆಗಳನ್ನು 
ಮಾಡುತ್ತಾ ಅವುಗಳಲ್ಲೇ ರಮಿಸಿಹೋಗುತ್ತಾನೆ ಮತ್ತು ಕಾಮನಾ 
ಪೂರ್ತಿಗಾಗಿ ತೊಡಗುತ್ತಾನೆ. ಇದು. ಎಂತಹ ದುಃಖದ 
ಮಾತಾಗಿದೆ. ಈ ಪ್ರಕಾರವಾಗಿ ಅವರು ತಮ್ಮ ಆತ್ಮವನ್ನೇ ಹನನ. 
ಮಾಡುತ್ತಿದ್ದಾರೆ. ಇಂತಹ ಜೀವಿಗಳು ಶರೀರ ಧರಿಸುವುದು ಒಂದು. 
ರೀತಿಯಿಂದ ಜನ್ಮ-ಮೃತ್ಯವಿನ ಚಕ್ರದಲ್ಲಿ ಅಲೆಯುವುದೇ ಆಗಿದೆ. 
ಇವರ ಜೀವನವೂ ವ್ಯರ್ಥವೇ ಆಗಿದೆ. ॥ ೨೨ ॥ 
ಪ್ರಭೋ! ನಿನಗೆ ಎಲ್ಲರ ಕುರಿತು ಸಮಾನ ಭಾವವಿದೆ. 
ಜೊತೆಗೇ ಸಮಸ್ತ ಜೀವರ ಕುರಿತು ನಿನಗೆ ಅಪಾರ ಕರುಣೆ ಇದೆ. 
ಇದರ ಪ್ರಮಾಣ - ಪ್ರಾಣಾಯಾಮಾದಿಗಳ ಮೂಲಕ ಮನ. 
ಇಂದ್ರಿಯಗಳನ್ನು ವಶಪಡಿಸಿಕೊಂಡಿರುವ ಯೋಗಿಗಳೂ ನಿನ್ನ 
ಉಪಾಸನೆಯನ್ನೇ ಮಾಡುತ್ತಾ ನಿನ್ನನ್ನೇ ಹೊಂದುತ್ತಾರೆ. ಅದೇ 
ಪ್ರಕಾರದಿಂದ ನಿನ್ನನ್ನು ಶತ್ರುಭಾವದಿಂದ ಸ್ಥರಿಸುವವರೂ (ರಾವಣ, 
ಕಂಸ್ಕ ಶಿಶಿಪಾಲರೇ ಮುಂತಾದವರು) 'ಕೂಡ ನಿನ್ನನ್ನೇ ಪಡೆದು 
ಕೊಳ್ಳುತ್ತಾರೆ. ಇದಲ್ಲದೆ ಸರ್ಪರಾಜನಂತೆ ನೀಳವಾದ ಭುಜಗಳುಳ್ಳ 
ನಿನ್ನಲ್ಲೇ ಬುದ್ಧಿಯನ್ನು ನೆಲೆಸಿಬಿಟ್ಟರುವ ಗೋಪಿಯರೇ ಆದಿ 
ಸ್ತ್ರಿಯರು ಹಾಗೂ ಇತರ ಕಾಮಭಾವದಿಂದ ಪ್ರೇಮಿಸುವ 
ಸ್ತ್ರೀಯರೂ ಕೂಡ ನಿನ್ನನ್ನು ಪ್ರೇಮಭಾವದಿಂದ ಸಂಸಿ ನಿನ್ನನ್ನೇ 
ಪಡೆದುಕೊಂಡರು. ನಿನ್ನ ಚರಣಕಮಲಗಳನ್ನು ಚೆನ್ನಾಗಿ ಧರಿಸಿ 
ಕೊಂಡಿರುವ ಶ್ರುತಿಗಳಾದ ನಾವೂ ಕೂಡ ನಿನ್ನನ್ನೇ ಸೇರುತ್ತೇವೆ. 
ಅರ್ಥಾಶ್‌ ನಿನ್ನ ಸ್ಮರಣೆಯನ್ನು ಯಾವುದೇ ಭಾವದಿಂದ 
ಮಾಡಿದರೂ ಕೊನೆಗೆ ನಿನ್ನ ಪ್ರಾಪ್ತಿಯೇ ಆಗುತ್ತದೆ. ಹೀಗೆ ನಿನಗೆ 
ಎಲ್ಲರ ಕುರಿತು ಸಮಾನ ಭಾವವಿದೆ. ॥ ೨೩ ॥ 
ಭಗವಂತನೇ ನೀನೆ ಎಲ್ಲರ ಆದಿಕಾರಣನಾಗಿರುವೆ. ನಿನ್ನಿಂದಲೆ. 
ವರ ಉತ್ಪತ್ತಿಯಾಯಿತು. ಅನಂತರ 
ಎರಡೂ ಪ್ರಕಾರದ (ಅಧ್ಯಾತ್ರಿಕ ಮತ್ತು ಅಧಿಧೈವಿಕ) ದೇವತೆಗಳು 
(ಆಧ್ಯಾತ್ಮಿಕ ಅರ್ಥಾತ್‌ ಶರೀರದಲ್ಲಿರುವ ಮನ-ಇಂದ್ರಿಯಗಳೆ 
ಅಭಿಮಾನಿ ದೇವತೆಗಳು) ಆಧಿದೈವಿಕ (ಅರ್ಥಾತ್‌-ಹೊರಗಿನ 


ವಾಸ್ತವಿಕ ಸ್ವರೂಪವನ್ನು ನಿನ್ನ ಅನಂತರ ಹುಟ್ಟಿದವರು ಹೀಗೆ ತಾನೆ 


ತಿಂಯಬಲ್ಬರು ಹುಟ್ಟಿದವರ ಸಾವು ನಿಶ್ಠಿವಾಗಿದೆಯಲ್ಲ | 
ಅವಿನಾಶಿಯಾದ ನೀನು ಸಮಗ್ರ ಪ್ರಪಂಚವನ್ನು ಅಡಗಿಸಿಕೊಂಡು 


87 ಅಧ್ಯಾಯ] 


ರಶಮಸ್ಯಂಧ (ಉತ್ತರಾರ್ಧ). 





ಜನಿಮಸತಃ ಸತೋ ಮೃತಿಮುತಾತ್ಮನಿ ಯೇ ಚ ಭಿದಾಂ 


ವಿಷಣಮ್ಮತಂ ಸರಂತ್ಯುಪದಿಶಂತಿ ತ ಆರುತಿತೈಃ । 


ತ್ರಿಗುಣಮಯಃ ಪುಮಾನಿತಿ ಭಿದಾ ಯದಬೋಭಕೃತಾ 


ತ್ವಯಿ ನ ತತಃ ಪರತ್ರ ಸ ಭವೇದವಬೋಧರಸೇ 
॥ ೨೫॥ 


ಸದಿನ ಮನಸ್ಟ್ರವೃತ್ತ್ಯಯಿ ವಿಭಾತ್ಯಸದಾಮನುಜಾತ್‌ 
ಸದಭಿಮೃಶಂತ್ಯತೇಷಮಿದಮಾತ್ಮತಯಾರತತ್ಯವಿದ. 1 


ನ ಹಿ ವಿಕೃತಿಂ ತೃಜಂತಿ ಕನಕಸ್ಯ ತದಾತ್ಮತಯಾ 


ಸ್ವಕ್ಕತಮನುಪ್ರವಿಷ್ಠನಿದಮಾತೃತಯಾವಸಿತಮ್‌ 
॥ ೨೬॥ 





ಮಲಗಿದ್ದಾಗ ಕಾರಣವಾಗಲೇ, ಕಾರ್ಯವಾಗಲೀ ಇರುವುದಿಲ್ಲ 
ಅರ್ಥಾತ್‌ - ಸೂಕ್ಷ್ಮ ಮತ್ತು ಸ್ಫೂಂ ಎರಡು ಬಗೆಯ ಸೃಷ್ಟಿಯೂ 
ಇರುವುದಿಲ್ಲ ಕಾಲದ ಅವಯವಗಳೂ ವೇಗವೂ ಇರುವುದಿಲ್ಲ. 
ಯಾವುದೇ ಶಾಸ್ತ್ರವೂ ಇರುವುದಿಲ್ಲ ಇಂತಹ ಸ್ಥಿತಿಯಲ್ಲಿ ನೀನು. 
ಹೇಗಿದ್ದಿಯೇ ಎಂಬುದರ ಕುರಿತು ಕಲ್ಪನೆಯನ್ನಾದರೂ ಹೇಗೆ. 
ಮಾಡಬಹುದು ? ॥ ೨೪ ॥ 

ಈ ಪ್ರಕಾರವಾಗಿ ನಿನ್ನವಾಸ್ತವಿಕ ತತ್ತ್ವದ ಜ್ಞಾನ ಪಡೆಯುವುದು. 
ಸುಲಭವಲ್ಲ ಇದರಿಂದಲೇ ಉಪದೇಶಕರಲ್ಲಿ ಅನೇಕ ಬಗೆಯ 
ಮತಭೇದಗಳು ಉಂಟಾಗುತ್ತವೆ. ಅವರಲ್ಲಿ ಕೆಲವರು ನ್ರಾಕ 
ವಾದವನ್ನು ಒಪ್ಪವನರು - ಈ ಪ್ರಪಂಚದ ಉತ್ಪತ್ತಿಯು ಜಡ 
ದಿಂದ ಉಂಟಾಗಿದೆ. ಅರ್ಥುಶ್‌-ಸ್ವ್ರೀ-ಪುರುಷರ ಸಂಯೋಗ. 
ದಿಂದ ಪ್ರಕೃತಿಯ ಮೂಲಕ ಈ ಜಗತ್ತಿನ ಉತ್ಪತ್ತಿಯಾಯಿತು. 

ದುದು ಒಂದು ದಿನ ನಾಶವೂ ಆಗುತ್ತದೆ; ಅದೂ 
ಪ್ರಕೃತಿಯ ಮೂಲಕವೇ ಎಂದು ಹೇಳುತ್ತಾರೆ. ಕೆಲವರು ದುಃಖದ 
ನಾಶವಾದ ಬಳಿಕವೇ ಮುಕ್ತಿ ಎಂದೂ ತಿಳಿಯುತ್ತಾರೆ. ಇತರ 
ಕೆಲವರು ಕರ್ಮ ಮತ್ತು ಅದರ ಫಲವನ್ನು ಸತ್ಯಮೆದೇ 
ತಿಳಿಯುತ್ತಾರೆ. ಇನ್ನೂ ಕೆಲವರು ಆತ್ಮನನ್ನು ಆನೇಕ ರೂಪಗಳಲ್ಲಿ 
ಇದೆ ಎಂದು ಹಣುತ್ತಾರೆ. ಇವೆಲ್ಲನನ್ನೂ ಭ್ರಮೆಯಿಂದ ಆರೋ 
ಪಿಸಿಯೇ ಹೀಗೆ ಹೇಳುತ್ತಾರೆ. ಕೆಲವರು ಜೀವನನ್ನು ತ್ರಿಗುಣ 
ಮಯಜೆದು ಹೆಳುತ್ತಾರೆ. ವಾಸ್ತವವಾಗಿ ಇವೆಲ್ಲ ಮಾತುಗಳು 
ಅಜ್ಞಾನದ ಕಾರಣದಿಂದಲೇ ಇವೆ. ನೀನು ಜ್ಞಾನಸ್ವರೂಪನಾಗಿ 
ರುವಂತಯೇ ಜೀವನೂ ವಾಸ್ತವವಾಗಿ ಜ್ಞಾನಸ್ವರೂಪನೇ 
ಆಗಿರುವನು. ಆದರೆ ಅವನು ತನ್ನ ಆತ್ಮಸ್ಥರೂಪನನ್ನು ಮರೆತು 
ಮಾಯೆಯ ಬಲೆಯಲ್ಲಿ ಸಿಕ್ಕಿಹಾಚೂಂಡಿರುವನು. ಇದರಿಂದ 
ನಾನಾ ಬಗೆಯ ಭ್ರಮೆಗಳು ಉಪಸತವಾದುವು. ಜ್ಞಾನಸ್ವರೂಪ 
ನಾದ ನಿನ್ನಲಿ ಇವೆಲ್ಲ ಭ್ರಮೆಗಳು ಕಿಂಚಿತ್ತಾದರೂ ಇಲ್ಲ ॥ ೨೫ ॥ 

ಈ ತ್ರಿಗುಣಾತ್ಮಕ ಜಗತ್ತು ಮನಸ್ಸಿನ ಕಲ್ಪನೆಯೇ ಆಗಿದೆ. 
ಪ್ರಕೃತಿಯ ಕಾರ್ಯವಾದ್ದರಿಂದ ಆಸತ್ತಾಗಿಯೇ ಇದೆ. ಆದರೆ 
ಇದರ ಆಧಾರವಾದ ನೀನೇ ಇದರಲ್ಲಿ ಪರಿಪೂರ್ಣನಾಗಿರುವೆ. 
ಅದಕ್ಕಾಗಿ ಇದು ಆಸತ್ವಾಗಿದ್ದರೂ ಸತ್ಯದಂತೆ ಕಂಡುಬರುತ್ತದೆ. 
ಆತ್ಮನಿಗೆ ಬ್ರಹ್ಮದೃಷ್ಟಿ ಇರುವುದರಿಂದ ಅವನಿಗೆ ಈ ಇಡೀ ವಿಶ್ವವು 
ಬ್ರಹ್ಮಮಯನೇ ಆಗಿದೆ. ಅವನು ಇದರಲ್ಲಿ ನಿನ್ನದೇ ಸ್ವರೂಪವನ್ನು 
ನೋಡುತ್ತಾನೆ. ಅವನು ಮಾಯೆಯನ್ನು ಸ್ವೀಕರಿಸುವುದಿಲ್ಲ 
ಚೆನ್ನದಿಂದ ಮಾಡಿದ ಒಡದೆಗಳಲ್ಲಿ ಸುವರ್ಣತತ್ರ್ವವನ್ನು ತಿಳಿದ 
ವನು ಒಡವೆಗಳ ಆಕೃತಿಯನ್ನು ಮಿಥ್ಯೆಯೆಂದೇ ತಿಳಿದು, ಚಿನ್ನದ 
ಜೆಲೆಯನ್ನು ಮಾತ್ರ ಅರಿಯುತ್ತಾನೆ. ಹಾಗೆಯೇ ತತ್ವಜ್ಞಾನಿ 
ಯಾದವನು ಮಾಯುನಿರ್ಮಿತ ಆಸೃತಿಗಳನ್ನು ಮಿಥೆಯಂದು 
ತಿಳಿದು, ಅಧಿಷ್ಠುನ ರೂಪದಲ್ಲಿರುವ ನಿನ್ನನ್ನೇ ನೋಡುತ್ತಾನೆ. 
ಏಕೆಂದರೆ, ಈ ವಿಶ್ವವನ್ನು ನಿರ್ಮಿಸಿ ನೀನೇ ಇದರಲ್ಲಿ ಪ್ರವಿಷ್ಣ 
ನಾಗಿರುವ. ॥ ೨೬ ॥ 


570 


ಸು ಇಡ 


[ಅಧ್ಯಾಯ87 





ತವ ಪರಿ ಯೇ. ಚರಂತ್ಯಖಿಲಸತ್ತ್ವನಿಕೇತತಯಾ 
ತ ಉತ ಸದಾ55ಕ್ರಮಂತ್ಯವಿಗಣಯ್ಯ ಶಿರೋ ನಿರ್ಯತೇಃ 
ಪರಿವಯಸೇ ಪಶೂನಿವ ಗಿರಾ ವಿಬುಧಾನಪಿ ತಾಂ- 


ಸ್ಪೈಮಿ ಕೃತಸೌಹೃದಾಃ ಖಲು ಪುನಂತಿ ನ ಯೇ ವಿಮುಖಾಃ 
॥೨೭॥ 


ಮಕರ ಸ್ಹರಚವಭಕಾರತ್ತುಭವ- 
ಸ್ಪವ ಬಲಿಮುದ್ದಹಂತಿ ಸಮದಂತ್ಯಜಯಾನಿಮಿಷಾಃ । 
ಕ ವಿಶ್ವ್ಚಚೋ 
ನಿದಧತಿ ಯತ್ರ ಯೇ ತೃದಿಕೃತಾ ಭವತಶ್ಚಿತಾಃ 


॥೨೮॥ 


ವರ್ಷಭುಜೋತಖಲಕ್ಷಿತಿಪತೇರಿವ 


ಸ್ಥಿರಚರಚಾತಯಃ ಸ್ಕುರಜಯೋತ್ಕನಿಮಿತ್ತಯುಜೋ 
ವಿಹರ ಉದೀಕ್ಷಯಾ ಯದಿ ಪರಸ್ಕ ವಿಮುಕ್ತ ತತಃ । 
ನ. ಹಿ. ಪರಮಸ್ಯ ಕಶ್ಚಿದಪರೋ ನ ಪರಶ್ಚ ಭವೇ- 


ದ್ವಿಯತ ಇವಾಪದಸ್ಯ ತವ ಶೂನೃತುಲಾಂ ದಧತಃ 
॥೨೯॥ 





ಈ ಪ್ರಕಾರ ಸಮಸ್ತ ಪ್ರಾಣಿಗಳಲ್ಲಿ ನೀನೇ ಪ್ರಕಾಶಿಸು್ತಿರುವೆ. 
ಎಂದು ತಿಳಿದು ನಿನ್ನ ಅನನ್ಯ ಭಕ್ತರಾದವರು ಎಲ್ಲರ ಕುಂತು 
ಂಡು. ಸಮಸ್ತ ಪ್ರಾಣಿಗಳ ' ಸೇವೆಯು 
ನಿನ್ನದೇ ಸೇವೆ ಎಂದು ಭಾವಿಸುತ್ತಾರೆ. ಅಂತೆಹ ಮಹಾಪುರುಷರ: 
ಎಲ್ಲ ಕ್ರಿಯಾ-ಕಲಾಪಗಳು ನಿನ್ನೊಡನೆಯೇ ಆಗುತ್ತಾ ಇರುತ್ತವೆ. 
ಅವರು ಮೃತ್ಯುವಿನಿಂದ ಭಯ. ಪಡದೆ ಅದರ ತಲೆಯನ್ನು 
ಮೆಟ್ಟದಡುತ್ತುರೆ. ಅಂತಹ ಭಕ್ತರ ಮನಸ್ಸು ನಿನ್ನಲ್ಲೇ ನಸಿದ್ದರಿಂದ 
ಅವರು ಆತ್ಯಂತ ಪವಿತ್ರರಾಗಿರುತ್ತಾರೆ. ಆದ್ದರಿಂದ ಅವರು 
ಹುಟ್ಟು-ಸಾವಿನ ಕಟ್ಟಳೆಯಲ್ಲಿ ಸಿಲುಕುವುದಿಲ್ಲ ಆದರೆ ನಿನ್ನ ಭಕ್ತ 
ಯಿಂದ ವಿಮುಖರಾದವರು ವಿದ್ವಾಯರಾಗಿದ್ದರೂ ಕರ್ಮಫಲ. 
ವನ್ನು ವರ್ಣಿಸುವ ವೇದವಾಣಿಗಳಲ್ಲೇ ತೊಡಗಿರುತ್ತಾರೆ. ಆ ವಾಣಿ. 
ಗಳ್ಳ್ನಿರುವ ಕರ್ಮಫಲದ ಆಸೆಯೇ ಅವರನ್ನು ಕರ್ಮಗಳನ್ನು 
ಆಚರಿಸಲು ಬಂಧಿಸುತ್ತದೆ. ಪಶುವನ್ನು ಬಂಧಿಸಿ ಆದರಿಂದ ಕೆಲಸ. 
« ಅವರು ಆ ವಾಣಿಗಳಲ್ಲಿ ಮೋಸ. 
ಹೋಗಿ ಕರ್ಮಗಳನ್ನು ಮಾಡುತ್ತಲೇ ಇರುತ್ತಾರೆ. ತಮ್ಮ ಪುಣ್ಯ- 
ಪಾಪಗಳ ಫಲವಾಗಿ ಅವರಿಗೆ ' ಹುಟ್ಟು-ಸಾವುಗಳ ಚಕ್ರ ಅಂಟಿ. 
ಕೊಂಡೇ ಇರುತ್ತದೆ. ಆದರೆ ನಿನ್ನ ಭಕ್ತರಾದರೋ ನಿನ್ನನ್ನೇ ಹೊಂದು. 
ತ್ತಾರೆ. ಅವರು ಪುನಃ ಜಗತ್ತಿಗೆ ಬರುವುದಿಲ್ಲ ಆದುದರಿಂದ ನಿನ್ನ 
ಭಕ್ತಿಯೇ ಜೀವಿಗಳಿಗೆ ಸರ್ವೋತೃಷ್ಟ ಸಾಧನವಾಗಿದೆ. ॥ ೨೭ ॥ 
ಪ್ರಭುವೇ! ನೀನು ಮನ, ಬುದ್ಧಿ ಇಂದ್ರಿಯಾದಿಗಳಿಂದ ರಓತ 
ನಾಗಿದ್ದರೂ ಸಮಸ್ತ ಇಂದ್ರಿಯಗಳ ಶಕ್ತಿಗಳನ್ನು ಧರಿಸಿರುವ ಸ್ವಯಂ. 
ಪ್ರಕಾಶ ಸ್ವರೂಪನಾಗಿರುವೆ. ನೀನೇ ಎಲ್ಲರಿಗೆ ಎಲ್ಲ ವಿಧದ ಶಕ್ತಿ 
ಯನ್ನು 'ಕರುಣಸುತ್ತಿರುವೆ. ಅದಕ್ಕಾಗಿ ' ಸಮಸ್ತ ' ದೇವತೆಗಳು. 
ತಮ್ಮ-ತಮ್ಮ ಉಪಹಾರವನ್ನು ನಿನಗೆ ಸಮರ್ಪಿಸುತ್ತಾರೆ. ಮತ್ತೆ 
ನಿನ್ನಿಂದಲೇ: ಆ ವಸ್ತುಗಳನ್ನು ಪ್ರಸಾದವಾಗಿ ಪಡೆದುಕೊಂಡು 
ಇಂದ್ರಿಯಗಳ ದೇವತೆಗಳರೂಪದಲ್ಲಿ ಆಯಾಯ ವಿಷಯಗಳನ್ನು 
ಅನುಭವಿಸುತ್ತಾರೆ. ಭಗವಂತಾ। ಇದೆಲ್ಲವೂ ನಿನ್ನ ಪೂಜೆಯೇ" 
ಆಗಿದೆ. ದೊಡ್ಡ ಸಾಮ್ರಾಟನ ಅಧೀನದಲ್ಲಿರುವ ಮಾಂಡಲಿಕ 
ರಾಜರು ಪ್ರಜೆಗಳಿಂದ ಕಂದಾಯವನ್ನು ಪಡೆದು ಸಾಮ್ರಾಟನಿಗೆ 
ಒಪ್ಪಿ ಅವನಿಂದ ದೊರೆತುದನ್ನು ಅನುಭವಿಸುತ್ತಾರೆ. ಹಾಗೆಯೇ 
ತ ದೇವತೆಗಳೂ ನಿನ್ನಂದ ಸಮಸ್ತ" ಭೋಗಗಳನ್ನು ಪಡೆದುಕೊಂಡು 
ಅವನ್ನು ಅನುಭವಿಸುತ್ತಾರೆ. ಹಾಗೂ ನಿನ್ನಿಂದ. ನಿಯಮಿಸಲ್ಪಟ್ಟ 
ತಮ್ಮ-ತಮ್ಮ ಕಾರ್ಯಗಳನ್ನು ನಿನಗೆ ಹೆದರಿಕೊಂಡೇ ಎಚ್ಚ 
ಯಿಂದ ಮಾಡುತ್ತಾ ಇರುತ್ತಾರೆ. ॥ ೨೮ ॥ 
ನಿತ್ಯಮುಕ್ತನಾದ ಪರಮೇಶ್ವರನೇ | ನನಗೆ ಲೀಲೆಯನ್ನು ನಡೆಸ 
ಜೇಕೆಂಬ ಇಚ್ಛೆಯುಂಟಾದಾಗ ನಿನ್ನ ಸಂಕಲ್ಪ ಮಾತ್ರದಿಂದ ಸ್ಥಾವರ. 
ಜಂಗಮ ಪ್ರಾಣಿಗಳು ಮತ್ತು ಇತರ ಪದಾರ್ಥಗಳು ಇವೆಲ್ಲದರ 
ನಾಮ-ರೂಪಾತ್ಮಕವಾದ ಸೃಷ್ಟಿಯಾಗುತ್ತದೆ. ಆ ಸಮಯದಲ್ಲಿ 
ಹಿಂದಿನ ಸಂಸ್ಕಾರಗಳಿಂದ ಕೂಡಿಕೊಂಡು ಎಲ್ಲ ಪ್ರಾಣಿಗಳು ಉತ್ಪನ್ನ 
ವಾಗುತ್ತವೆ. ನೀನಾದರೋ ಆಕಾಶದಂತೆ ಎಲ್ಲದರಲ್ಲಿ ಅಸಗ 
ನಾಗಿಯೇ ಇರುತ್ತೀಯೆ. ಸರ್ವವ್ಯಾಪಿಯೂ, ಸರ್ವಶ್ರೇಷ್ಠನೂ, 
ಪರಮನೂ ಆದ ನಿನಗೆ ತನ್ನವರು-ಪರರು ಎಂದು ಯಾರೂ ಇಲ್ಲ. 
ಬಿದ್ದೂ ನನ್ನು ಭಜಿಸುವವರು ಈ ಜನ್ನ-ಮೃತ್ಯುರೂಪವಾದ 
ಪರಮಪದವನ್ನು ಪಡೆದುಕೊಳ್ಳುವರು. ॥೨೯॥ 


87 ಅಧ್ಯಾಯ] 


ದಶಮಸ್ಯಂಧ (ಉತ್ತರಾರ್ಧ) 


571 








ಅಪರಿಮಿತಾ ಧ್ರುವಾಸ್ತನುಭ್ಛತೋ ಯದಿ ಸರ್ವಗತಾ- 
ಸ್ಪರ್ಹಿ ನ ಶಾಸ್ಯ್ರತೇತಿ ನಿಯಮೋ ಧ್ರುವ ನೇತರಥಾ 1 


ಅಜನಿ ಚ ಯನ್ನಯಂ ತದವಿಮುಚ್ಛ ನಿಯಂತ್ಯ ಭವೇತ್‌ 


ಸಮಮನುಜಾನತಾಂ ಯದಮತಂ ಮತದುಷ್ಠತಯಾ 
॥೩೦॥ 


ನ ಘಟತ ಉದ್ಭವಃ ಪ್ರಕೃತಿಪೂರುಷಯೋರಜಯೋ- 
ರುಭಯಯುಜಾ ಭವಂತೃಸುಭ್ಛತೋ ಜಲಬುದ್ದುದವತ್‌ । 
`` ತ್ಯಯು ತ ಇಮೇ ತತೋ ವಿವಿಧನಾಮಗುಣ್ಳೈಃ ಪರಮೇ 


ಸರಿತ ಇವಾರ್ಣವೇ ಮಧುನಿ ಲಿಲ್ಕುರಶೇಷರಸಾಃ 
॥೩೧॥ 


ನೃಷು ತವ ಮಾಯಯಾ ಭ್ರಮಮಮೀಷ್ಟನಗತ್ಯ ಭೃಶಂ 
ತ್ವಯಿ ಸುಧಿಯೋಂಭವೇ ದಧತಿ ಭಾವಮನುಪ್ರಭವಮ್‌ । 
ಕಥಮನುವರ್ತತಾಂ ಭವಭಯಂ ತವ ಯದ್ಭುಕುಟಿಃ 


ಸೃಜತಿ, ಮುಹುಸ್ವಿಣೇಮಿರಭವಚ್ಛರಣೇಷು. ಭಯಮ್‌. 
॥೩೨॥ 





ಸತ್ಯಸ್ವರೂಪನಾದ ಪರಮಾತ್ಮನೇ । ಅಸಂಖ್ಯರಾದ ಪ್ರಾಣಿ 
ಗಳನ್ನು ಸತ್ಯರೂ-ಸರ್ವವ್ಯಾಪಿಗಳೂ ಎಂದು ತಿಳಿದುಕೊಂಡರೆ 
ಇವೆಲ್ಲ ಜೀವರು ನಿನಗೆ ಸಮಾನರೇ ಆಗುವರು. ಮತ್ತೆ ಅಂತಹ 
ಸ್ಥಿತಿಯಲ್ಲಿ ಅವನ್ನು ನಿಯಂತ್ರಿಸುವುದು ನಿನಗೆ ಆಸಂಭವವಾಗು 
ತು. ` ಏಕೆಂದರೆ,  ಶಾಸಿತನಾಗುವವನು ಸರ್ವವ್ಯಾಪಕನಾಗಲಾ 
'ಕನು. ಅದರಿಂದಲೇ ಯಾವ ಕಾರಣದಿಂದ ಇದು ಯುಕ್ತ 
ವಾಗಿದೆಯೋ ಮತ್ತು ಯಾವುದರಿಂದ ಉತ್ಪನ್ನವಾಗಿದೆಯೋ 
ಅವನೇ ಇದರ ಶಾಸಕನಾಗಬಲ್ಲನು. ಈ ವಿಶ್ವವು ನಿನ್ನಿಂದಲೇ 
ಉತ್ಪ್ನವಾಗಿದೆ. ಇದರ ಉಪಾದಾನ ಕಾರಣವೂ ಆಗಿರುವೆ. ನೀನೇ 
ಇದರ. ನಿಯಾಮಕನಾಗಿದ್ದೀಯೆ. ಈ ವಿಶ್ವದಲ್ಲಿ ಇದ್ದುಕೊಂಡು. 
ನೀನೇ ಎಲ್ಲರನ್ನು ಸಮಭಾವದಿಂದ ಶಾಸನ ಮಾಡುತ್ತಿರುವೆ. ಈ 
ವಿಶ್ವವು ನಿನ್ನದೇ ಸ್ವರೂಪವಾಗಿದೆ. ಆದ್ದರಿಂದ ನಿನ್ನನ್ನು ಬಟ್ಟು ಬೇರೆ. 
ಯಾರೂ ಇದರ ನಿಯಾಮಕನಾಗಲಾರನು. ಯಾರಾದರೂ ನಾನು 
ನಿನ್ನನ್ನು ತಿಳಿದಿದ್ದೇನೆ ಎಂದು ಹೇಳಿದರೆ, ಅವನು ಹೇಳುವುದರಲ್ಲಿ 
ಮತಿಯ ದೋಷಣರುವುದರಿಂದ ಸರಿಯಾಗಲಾರದು. ಪರಮ 
ಪಿತಾ ಪರಮೇಶ್ವರನಾದ ನಿನ್ನ ಚರಣಗಳಲ್ಲಿ ಶರಣಾಗುವುದೇ 
ಅಭಯ ಪದವನ್ನು ಪಡೆಯುವ ಸಾಧನವೆಂಬುದಾಗಿ ನಮ್ಮ 
ಮತವಾಗಿದೆ. ॥ ೩೦ ॥ 

ಸ್ವಾಮಿಯೇ! ಪ್ರಕೃತಿ ಮತ್ತು ಪುರುಷ ಎರಡೂ ಅಜನ್ಯಾ. 
ಆನಾದಿಯಾಗಿದೆ. ಆದರೆ ಇವುಗಳಿಂದ ಈ ವಿಶ್ವದ ಉತ್ಪಕ್ರಿಯು 
ಘಟಿಸುವುದಿಲ್ಲ. (ನೀನಾದರೋ ನಿನ್ನ ಸಂಕಲ್ಪ ಮಾತ್ರದಿಂದಲೇ 
ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡುತ್ತೀಯ.) 
ನೀರು ಮತ್ತು ಗಾಳಿಯ ಸಂಯೋಗದಿಂದ ನೀರಗುಳ್ಳಿಗಳು 
ಉಂಟಾಗುತ್ತವೆ ಹಾಗೂ ಎಲೀನವಾಗುತ್ತವೆ. ಹಾಗೆಯೇ ಪ್ರಾಣಿ 
ಗಳೂ ಕೂಡ ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ ಉತ್ಪನ್ನ 
ರಾಗುತ್ತಾರೆ. ಮತ್ತೆ ನದಿಗಳು ತಮ್ಮ ನಾಮ-ರೂಪಗಳನ್ನು 
ಕಳೆದುಕೊಂಡು ಸಮುದ್ರದಲ್ಲಿ ಒಂದಾಗುವಂತೆ ಕೊನೆಯಲ್ಲಿ 
ಅನೇಕ ನಾಮ-ಗುಣಗಳೊಂದಿಗೆ ಸರ್ವಶ್ರೇಷ್ಠನಾದ ನಿನ್ನಲ್ಲೇ ಸೇರಿ 
ಹೋಗುತ್ತಾರೆ. ಜೇನಿನಲ್ಲಿ ಎಲ್ಲ ಹೂವುಗಳ ರಸವು ಸೇರಿಹೋಗು 
ವಂತೆಯೇ ಎಲ್ಲ ಜೀವರು ನಿನ್ನಲ್ಲೇ ಲೀನವಾಗುತ್ತಾರೆ. ॥ ೩೧॥ 

ಪ್ರಭೋ! ನೀನು ಅಜನಾಗಿರುವೆ. ಜ್ಞಾನಿಗಳು ನಿನ್ನ ಚರಣ 
ಕಮಲಗಳನ್ನು ದೃಢವಾಗಿ ಆಶ್ರಯಿಸಿ ಅಭಯ ಪರವನ್ನು 
ಪಡೆಯುವರು. ನಿನ್ನ ಮಾಯೆಯ ಹಿಡಿತ ಸಿಕ್ಕಿಬಿದ್ದು ಜೀವನು 
ಅಲೆಯುತ್ತಾ ಇದ್ದಾನೆ. ನಿನ್ನ ಚರಣಗಳಲ್ಲಿ ಶರಣಾಗದೆ ಇರುವುದ 
ರಿಂದ ಅವನಿಗೆ ನಿನ್ನ ಕಾಲಚಕ್ರವು ಪದೇ-ಪದೇ ಭಯವನ್ನುಂಟು 
ಮಾಡುತ್ತದೆ. ಮಳೆ, ಸೆಕೆ ಛಳಿ ಎಂಬ ಮೂರು ಭಾಗವುಳ್ಳ 
ಸಂವತ್ಸರರೂಪವಾದ ಕಾಲಚಕ್ರವು ನಿನ್ನ ಭ್ರೂವಿಲಾಸವಾಗಿದೆ. 
ಎಂಬುದನ್ನು ಚೆನ್ನಾಗಿ ತಿಳಿದು ಜ್ಞಾನಿಗಳು ಪೂರ್ಣರೂಪದಿಂದ 
ನನ್ನಲ್ಲಿಯೇ ಭಕ್ತಿಭಾವವನ್ನಿಸುತ್ತಾರೆ. ನನ್ನನ್ನು ಅನುಸರಿಸುವವರಿಗೆ 
ಸಂಸಾರದ ಭಯವು ಉಂಟಾಗಲಾರದು. ಆದ್ದರಿಂದ ಭಗವಂತನೇ | 
ನಿನಗೆ ಶರಣು ಬಂದಿರುವ ಈ ಜೀವರನ್ನು ನೀನೇ ಉದ್ಭಯಯ ॥ ೩೨ ॥ 


572 


ಶ್ರೀಮದ್ಭಾಗವತ. 


[ಅಧ್ಯಾಯ87 





ವಿಜಿತಹೃಷೀಕವಾಯುಭಿರದಾಂತಮನಸ್ತುರಗಂ 
ಯ ಇಹ ಯತಂತಿ ಯಂತುಮತಿಲೋಲಮುಪಾಯಖಿದಃ | 
ವ್ಯಸನಶತಾನ್ವಿತಾ: ಸಮವಹಾಯ ಗುರೋಶ್ಚರಣಂ 


ವಣಿಜ ಇವಾಜ ಸಂತ್ಯಕೃತಕರ್ಣಧರಾ ಜಲಧೌ 
॥೩೩॥ 


ಸ್ವಜನಸುತಾತ್ಮದಾರಧನಧಾಮಧರಾಸುರಶೈೆ- 
ಸ್ಪೃನಿ ಸತಿ ಕಿಂ ನೃಣಾಂ ಶ್ರಯತ ಆತ್ಮನಿ ಸರ್ವರಸೇ । 
ಇತಿ ಸದಜಾನತಾಂ ಮಿಥುನತೋ ರತಯೇ ಚರತಾಂ 


ಸುಖಯತಿ ಕೋ ನ್ವಿಹ ಸ್ವವಿಹತೇ ಸ್ವನಿರಸ್ತಭಗೇ 
॥೩೪॥ 


ಭುವಿ ಪುರುಪುಣ್ಯತೀರ್ಥಸದನಾನ್ಮೃಷಯೋ ವಿಮದಾ 
ಸ್ತ್ರ ಉತ ಭವತ್ಪದಾಂಬುಜಹೃದೋ5ಘಭಿದಂಘ್ರಿಜಲಾಃ । 
ದಧತಿ. ಸಕ್ಕನ್ನನಸ್ತ್ಯಮು ಯ. ಆತ್ಮನ ನಿತೃಸುಖೇ 


ನ. ಪುನರುಪಾಸತೇ ಪುರುಷಸಾರಹರಾವಸಥಾನ್‌ 
॥೩೫॥ 





ಜನ್ಮಾದಿಗಳಿಲ್ಲದ ಪ್ರಭುವೇ! ಪ್ರಾಣಾಯಾಮಾದಿ ಸಾಧನೆಗಳ 
ಮೂಲಕ ಇಂದ್ರಿಯಗಳ ಮೇಲೆ ಹತೋಟಿ ಪಡೆದಿದ್ದರೂ, ಸದ್ಗುರು 
ವಿನ ಚರಣಗಳನ್ನು ಆಶ್ರಯಿಸದ ಕಾರಣ ಅತ್ಯಂತ ಚಂಚಲವಾದ 
ಅವನ ಮನೋರೂಪೀ ಕುದುರೆಯು ವಠವಾಗುವುದಿಲ್ಲ ಅದು 
ಅವರ ಇಂದ್ರಿಯಗಳನ್ನು ಪದೇ-ಪದೇ ಕ್ಟುಬ್ಬಗೊಳಿಸುತ್ತಾ ಇರುತ್ತದೆ. 
ಮತ್ತು ಆನೇಕ ವಿಪತ್ತುಗಳನ್ನು ಅವರ. ಮುಂದೆ ಒಡ್ಡುತ್ತದೆ. 
ನಾವಿಕನಿಲ್ಲದ ಸಮುದ್ರದ ಹಡಗಿನಲ್ಲಿ ಪ್ರಯಾಣಿಸುವ ವ್ಯಾಪಾರಿ 
ಯಂತೆಯೇ ಆವರ ಸ್ಥಿಕಿತಿಯಾಗುತ್ತದೆ. ಆದ್ದಿಂದ ಮನೋ 
ರೂಪಿ ಕುದುರೆಯನ್ನು  ವಶದಲ್ಲಿಟ್ಟುಕೊಳ್ಳಲು, ಪರಮಾನಂದದ 
ಪ್ರಾಪ್ತಿಗಾಗಿ ಸದ್ಗುರುವಿನ ಚರಣಗಳಲ್ಲಿ ಶರಣಾಗಬೇಕು. ಸದ್ಗುರು 
ಏನ ರೂಪದಲ್ಲಿ ಸಾಕ್ಟಾಕ್‌ ನೀನೇ ಇರುವೆ. ॥ 8. ॥ 

ಭಗವಂತಾ! ನೀನು ಅಖಂಡ ಆನಂದಸ್ವರೂಪನೂ, ಶರಣಾ 
ಗತ ಭಕ್ತರಿಗೆ ಆತ್ಮಸ್ತರೂಪನೂ ಆಗಿರುವೆ. ನೀನಿರುವಾಗ ಸ್ವಜನ 
ರೆಂದು ಹೇಳಿಕೊಳ್ಳುವ ಪತ್ನೀ-ಪುತ್ರರು, ದೇಹ-ಗೇಹ, ' ಧನ 
ಸಂಪತ್ತು, ಭೂಮಿ, ರಥ-ವಾಹನಾದಿಗಳಿಂದ ಏನು ಪ್ರಯೋಜನ ? 
ಈ ಸತ್ಯವನ್ನು ಅರಿಯದ ಜನರು ಆನಂದವನ್ನು ಪಡೆಯಲು 
ಸಂಸಾರದಲ್ಲಿ ರಮಮಾಣರಾಗುತ್ತಾರೆ ಹಾಗೂ ವಿಷಯಗಳ ಕಡೆಗೆ 
ಓಡುತ್ತಾ ಇರುತ್ತಾರೆ. ಆ ವಿಷಯಗಳಾದರೋ ಸ್ವರೂಪತಃ ವಿನಾಶ 
ವುಳ್ಳದ್ದೂ ಸಾರಹೀನವೂ ಆಗಿವೆ. ಅವು ಜೀವನಿಗೆ ಯಾವ ಸುಖ 
ವನ್ನು ತಾನೇ ಕೊಡಬಲ್ಲವು ? ಜೀವಿಯು ಪರಮಾ 
ನಂದ ಸ್ವರೂಪನಾದ ನಿನ್ನನ್ನೇ ಭಜಿಸಬೇಕು. ॥ ೩೪ ॥ 

ಭಗವಂತನೇ! ನಿನ್ನ ಚರಣಗಳನ್ನು ಹೃದಯದಲ್ಲಿ ಧರಿಸಿರು. 
ವಂತಹ ಮಹಾಪುರುಷರು ಮದ-ಮತ್ಸರಾದಿ ದೋಷಗಳಿಂದ 
ರಹಿತರಾಗಿರುತ್ತಾರೆ. ಇಂತಹವರು ಈ ಭೂಮಂಡಲದಲ್ಲಿ ಅತ್ಯಂತ. 
ಪವಿತ್ತರಾಗಿದ್ದು ಸಾಕ್ಟಾತ್‌ ತೀರ್ಥಸ್ವರೂಪಿಗಳೇ ಆಗಿದ್ದಾರೆ. ಆ 
ಮಹಾಪುರುಷರ ಚರಣೋದಕವು ' ಸಮಸ್ತ ಪಾಪ-ತಾಪಗಳನ್ನು 
ಎಂದೆಂದಿಗೂ ನಾಶಮಾಡುವಂತಹುದು. ' ನೀನು ನಿಶ್ಯಾನಂದ. 
ಸ್ವರೂಪನೂ, ಎಲ್ಲರ ಆತ್ಮರೂಪನೂ ಆಗಿರುವೆ. ನಿನ್ನ ಲೀಲಾ-ಕಥೆ. 
ಗಳು ನಿರಂತರವಾಗಿಯೂ ಕೇಳಲು ಸಿಗುವಂತಹ ಆ ಮಹಾ. 
ಪುರುಷರ ಸತ್ತುಗದಲ್ಲಿ ಒಮ್ಮೆಯಾದರೂ ತನ್ನ ಮನಸ್ಸನ್ನು ತೊಡಗಿ. 
ಸಿದರೆ ಮತ್ತೆ ಮನುಷ್ಯರ ಗುಣಗಳನ್ನು ಹರಣಮಾಡುವ ಸಂಸಾರದ. 
ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದಿಲ್ಲ ॥ ೩೫ ॥ 

ಈ ಜುತ್ರು ಸತ್‌ವಸ್ತುವಿನಿಂದ ಉತ್ಪನ್ನವಾಗಿದೆ. ಆದ್ದರಿಂದ 
ಇದನ್ನೂ ಸತ್ಯವೆಂದೇ ತಿಳಿದುಕೊಂಡರೆ ಆಪಸ್ತೇನಿದೆ ? ಎಂದು. 
ಪ್ರಶ್ನಿಸಿದರೆ, ಇದರ ಉತ್ತರ - ಈ ಮಾತು ತರ್ಕದಿಂದ ಸಿದ್ಧ 
ವಾಗುವುದಿಲ್ಲ. ಏಕೆಂದರೆ, ಇದರಲ್ಲಿ ಅನೇಕತೆಯ ಜೊತೆಗೆ 
ಸತ್ಯವೂ ಕಂಡುಬರುತ್ತದೆ. ಆದ್ದರಿಂದ ಇದನ್ನು ಸಕ್ಯವಂದು 
ತಿಳಿಯಲಾಗುವುದಿಲ್ಲ, ವಾಸ್ತವವಾಗಿ ಇದು ವಿದ್ಯೆ ಮತ್ತು 
ಅವಿದ್ಯೆ ಅರ್ಥಾತ್‌-ಚೇಶನ ಮತ್ತು ಜಡ ಎರಡರಿಂದಲೂ ಸೇರಿ. 
ಕೊಂಡೇ ಇದೆ. ಪ್ರಭೋ| ಇದರ ಅಧಿಷ್ಠುನದಲ್ಲಿ ಸತ್ತ್ವರೂಪ' 
ಪರಮಾತ್ಮನಾದ ನೀನೇ ಇರುವೆ. ಜೊತೆಗೆ ಮಾಯೆಯ ಕಾರ್ಯ 
ರೂಪೀ ಪ್ರಪಂಚವೂ ಇದೆ. ಅದು ವಿಕಲ್ಪದಿಂದ ಇದೆ, ಆದರೂ 


87 ಅಧ್ಯಾಯ] 


ಸತ ಇದಮುತ್ಟಿತಂ ಸದಿತಿ ಚೇನ್ನನು ತರ್ಕಹತಂ 
ವ್ಯಭಿಚರತಿ ಕ್ವಚ ಕ್ವಚ ಮೃಷಾ ನ ತಥೋಭಯಯುಕ್‌ । 
ವ್ಯವಹೃತಯೇ ವಿಕಲ್ಪ ಇಷಿತೋ5ಂಧಪರಂಪರಯಾ 


ಭ್ರಮಯತಿ ಭಾರತೀ ತ ಉರುಪೃತ್ತಿಭಿರುಕ್ಕಜಡಾನ್‌ 


॥೩೬॥ 


ನ ಯದಿದವುಗ್ರ ಆಸ ನ ಭವಿಷ್ಯದತೋ ನಿಧನಾ- 
». ದನುಮಿತಮಂತರಾ ತ್ವಯಿ ವಿಭಾತಿ ಮೃಪೈೆಕರಸೇ ॥ 

ಅತ ಉಪಮೀಯತೇ ್ಹದ್ರವಿಣಜಾತಿವಿಕಲ್ಪಪಶ್ಳೆ- 
ರ್ವಿತಥಮನೋವಿಲಾಸಮೃತಮಿತ್ಯವಯಂತ್ಯಬುಧಾಃ 


॥೩೭॥ 


ಸ ಯದಜಯಾ ತ್ವತಾಮನುಶಯೀತ ಗುಣಾಂತ್ಚಜುಷನ್‌ 
ಭಜತಿ ಸರೂಪತಾಂ ತದನು ಮೃತ್ಯುಮಪೇತಭಗಃ । 
ತ್ವಮುತ ಜಹಾಸಿ ತಾಮಹಿರಿನ ತ್ವಚಮಾತ್ರಭಗೋ 


ಮಹಸಿ ಮಹೀಯಸೇತಷ್ಟಗುಣಿತೇಂಪರಿಮೇಯಭಗಃ 
॥೩೮॥ 


ಪಶಮಸ್ಥಂಧ (ಉತ್ತರಾರ್ಧ) 





573 


ವ್ಯವಹಾಕ್ಕಾಗಿ ಒಪ್ಪಿಕೊಂಡದ್ದಾಗಿದೆ; ಎನ್ನುವ ಮಾನ್ಯತೆಯೂ 
ಅಂಧಪರಂಪರೆಯಿಂದ ನಡೆದುಬಂದಿದೆ. ನಿನ್ನ ವಾಣಿಯಾದ 
ವೇದದ ವಾಸ್ತವಿಕ ತಾತ್ಪರ್ಯ ಜಗತ್ತಿನ ಸಕ್ಕತೆಯಲ್ಲಿಲ್ಲ. ಹೀಗಿ 
ದ್ದರೂ ಕರ್ಮಕಾಂಡದಲ್ಲಿಸಿಕ್ಕಿಹಾಕಿಕೊಂಡ ಜನರು ದೊಡ್ಡ-ದೊಡ್ಡ 
ಕರ್ಮಫಲಗಳ ಪ್ರಲೋಭನೆಯಿಂದ ಸ್ವರ್ಗಾದಿಭೋಗಗಳನ್ನೇ 
ಹಾಗೂ ಭೌತಿಕ ಸುಖವನ್ನೇ ಸುಖವಂದು ತಿಳಿಯುತ್ತಾರೆ. ಅವರ 
ಈ ಮಾನೃತೆಯು ಭ್ರಮೆಯಿಂದ ಹಗ್ಗವನ್ನು ಸರ್ಪವೆಂದು 
ತಿಳಿಯುವಂತೆಯೇ ಆಗಿದೆ. ಆ ಭ್ರಾಂತಿಯಿಂದ ಹಗ್ಗವೂ ಹಾವಾಗಿ 
ಕಂಡುಬರುತ್ತದೆ. ಹಾಗೆಯೇ ಈ ಜಗತ್ತಿನ ರೂಪದಲ್ಲಿ ಸಗುಣ 
ನಿರಾಕಾರ ರೂಪದಿಂದ ಪರಮಾತ್ಮನ ಸತ್ತೆಯೇ ಇದೆ. ಆದರೆ 
ಮಾಯೆಯ ಪರದೆಯ ಕಾರಣ ಪ್ರಪಂಚವೇ ಸತ್ಯವಾಗಿ ತೋರು. 
ವುದು, ಪರಮಾತ್ಮನು ಕಾಣುವುದಿಲ್ಲ ॥ ೩೬ ॥ 

ಇದರ ಇನ್ನೊಂದು ಮುಖ್ಯ ಪ್ರಮಾಣ - ಈ ಜಗತ್ತು ಉತ್ಪಕಿೆ 
ಮೊದಲು ಇರಲಿಲ್ಲ ಪ್ರಳಯದ ನಂತರವೂ ಇರಲಾರದು. 
ಆದುದರಿಂದ ನಡುವೆಯೂ ಮಿಥ್ಕೆಯೇ ಆಗಿದೆ ಎಂಬುದು ಸಿದ್ಧ 
ವಾಗುತ್ತದೆ. ಕೆಲವು ಸಮಯದವರೆಗೆ ಇದು ನಿನ್ನಲ್ಲಿ ಕಂಡು' 
ಬರುತ್ತದೆ. ದ್ರವ್ಯ, ಜಾತಿ, ಆಕಾರ ಮುಂತಾದವುಗಳ ಮೂಲಕ 
ಇವೆಲ್ಲದರ ವ್ಯವಹಾರಕ್ಕಾಗಿ ಅವೆಲ್ಲವುಗಳಿಗೆ ನಾಮ-ರೂಪಗಳನ್ನು 
ಇರಿಸಲಾಗುತ್ತದೆ. ವಾಸ್ತವವಾಗಿ ಇದೂ ಕೂಡ ವಾಣಿಯ 
ವಿಲಾಸವೇ ಆಗಿದೆ. ಅವುಗಳ ಹೆಸರನ್ನತ್ತಿ ವ್ಯವಹಾರದಲ್ಲಿ ಬಳಸು. 
ವುದೂ ಒಂದು ರೀತಿಯಿಂದ ನಮ್ಮಕಲ್ಪನೆಯೇ ಆಗಿದೆ. ಜ್ಞಾನಿಗಳು 
ಅವೆಲ್ಲವನ್ನು ಮತ್ತು ಅವುಗಳ ವ್ಯವಹಾರವನ್ನು ಮಿಥೈೆಯೆಂದೇ 
ತಿಳಿಯುತ್ತಾರೆ. ಅವರ ದೃಷ್ಟಿಯಲ್ಲಿ ಎಲ್ಲದರಲ್ಲಿಯೂ ಏಕರಸನಾದ 
ನೀನೇ ಇರುವೆ. ಅವರು ನಿನ್ನ ಸಾಕ್ಟಾತ್ಯಾರವನ್ನೇ ಪಡೆಯುತ್ತಾರೆ. 
ಆದರೆ ಅಜ್ಞಾನಿಗಳಿಗೆ ನೀನು ಕಾಣುವುದಿಲ್ಲ; ಪ್ರಾಪಂಚಿಕ ವಸ್ತು 
ಗಳನ್ನೇ ನೋಡುತ್ತಾರೆ ಹಾಗೂ ಅವನ್ನೇ ಸತ್ಯವೆಂದು ತಿಳಿಯು 
ತ್ತಾರೆ. ೩೭॥ 

ಹೀಗೆ ಈ ಜೀವನು ಮಾಯೆಯ ಕಾರಣ ಮಾಯೆಯನ್ನು 
ಸ್ವೀಕರಿಸಿ ಮತ್ತೆ ಗುಣಗಳನ್ನು ಸ್ವೀಕರಿಸಿ ತಾನು ಮಾಯಾಮಯನೇ 
ಆಗಿ ಹೋಗುತ್ತಾನೆ. ತನ್ನ ಸ್ವರೂಪವಾದ ಸಚ್ಚಿದಾನಂದ ಸ್ವರೂಪ 
ವನ್ನು ಪೂರ್ಣವಾಗಿ ಮರೆತುಬಿಡುತ್ತಾನೆ. ಹೀಗೆ ತನ್ನ ಐಶ್ವರ್ಯ 
ವನ್ನು ನಾಶಪಡಿಸಿಕೊಂಡು ಮೃತ್ಯುಮುಖನಾಗುತ್ತಾನೆ ಹಾಗೂ 
ಜನ್ಮ-ಮರಣ ಚಕ್ಕದಲ್ಲಿ ಅಲೆಯುತ್ತಾ ಇರುತ್ತಾನೆ. ಆದರೆ ನೀನು 
ನಿನ್ನ ಐಶ್ವರ್ಯವನ್ನು ನಿನ್ನ ಬಳಿಯೇ ಇಟ್ಟುಕೊಂಡು ಹಾವು 
ಪೊರೆಯನ್ನು ಕಳಚುವಂತೆ ಮಾಯೆಯನ್ನು ಬಿಟ್ಟು ಬಿಡುವೆ. ನೀನು 
ನಿನ್ನದೇ ಆದ ಅಪರಿಮಿತ ಅಣಿಮಾದಿ ಅಷ್ಟಿಡದ್ದಿಗಳಿಂದ ಕೂಡಿ 
ಕೊಂಡು ನಿನ್ನ ಪಶ್ಚರ್ಯದಲ್ಲೇ ಸ್ಥಿತನಾಗಿರುವೆ. ಜೀವನು ನಿನ್ನ ಅಂಶ 
ನಾದ್ದರಿಂದ ಸಚ್ಚಿದಾನಂದ ಸ್ವರೂಪನೇ ಆಗಿದ್ದಾನೆ. ಆದರೆ ಅಲ್ಪ 
ವಾದ ಜೀವನು ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳುವನು. 
ಮಹಾನ್‌ ಆದ ನೀನು ನಿನ್ನ ಮಹಿಮೆಯಲ್ಲೇ ಸ್ಥಿತನಾಗಿ 
ರುವ ॥೩೮ ॥ 


574 


ಶ್ರೀಮದ್ಭಾಗನತ. 


[ಅಧ್ಯಾಯ87 





ಯದಿ ನ ಸಮುದ್ಧನಂತಿ ಯತಯೋ ಹೃದಿ ಕಾಮಜಟಾ 
ದುರಧಿಗಮೋತಸತಾಂ ಹೃದಿ ಗತೋರಸ್ಥೃತಕಂಠಮಣಿಃ । 
ಅಸುತೃಪಯೋಗಿನಾಮುಭಯತೋತಪ್ಯಸುಖಂ ಭಗವನ್‌ 


ನನಪಗತಾಂತಕಾದನಧಿರೂಢಪದಾಗ್ಯವತಃ 
॥ರ೯॥ 


ತ್ವರವಗಮೀ ನ ವೇತ್ತಿ ಭವದುತ್ಛಶುಭಾಶುಭಯೋ- 
ರ್ಗುಣವಿಗುಣಾನ್ವಯಾಂಸ್ಟರ್ಹಿ ದೇಹಚ್ಛತಾಂ ಚ ಗಿರಃ 1 


ಅನುಯುಗಮನ್ನಹಂ. ಸಗುಣ ಗೀತಪರಂಪರಯಾ 


ಶ್ರವಣಚ್ಛತೋ ಯತಸ್ತ್ರಮಪವರ್ಗಗುರ್ಮನುಜ್ಛಿಃ 


॥೪೦॥ 


ದ್ಯುಪತಯ ಏವ ತೇ ನ ಯಯುರಂತಮನಂತತಯಾ 
ತ್ವಮಪಿ ಯದಂತರಾಂಡನಿಚಯಾ ನನು ಸಾವರಣಾಃ ॥ 
ಖಇವ ರಜಾಂಸಿ ವಾಂತಿ ವಯಸಾ ಸಹ ಯಚ್ಛುತಯ- 


ಸ್ಪೃಮಿ ಹಿಂ ಫಲಂತೃತನ್ನಿರಸನೇನ ಭವನ್ನಿಧನಾಃ 
॥ ೪೧॥ 


ಶ್ರೀಭಗವಾನುವಾಚ 


ಇತ್ಯೇತದ್‌ ಬ್ರಹ್ಮಣಃ ಪುತ್ರಾ ಆಶ್ರುತ್ಯಾತ್ಮಾನುಶಾಸನಮ್‌ । 
ಸನಂದನಮಥಾನರ್ಚುಃ ಸಿದ್ಧಾಜ್ಞಾತ್ಯಾಂರತ್ನನೋತಿಮ್‌ 
॥೪೨॥ 





ಪ್ರಭುವೇ | ಹೃದಯದಲ್ಲಿರುವ ಕಾಮವಾಸನೆಯ ಜಾಲವನ್ನು 
ಸಂಯಮದ ಮೂಲಕ ಸಮೂಲವಾಗಿ ಕಿತ್ತೊಗಯದಿದ್ದರೆ 
ವಿಷಯಗಳಲ್ಲಿ ಮುಳುಗಿದ ಸಾಧಕರ ಹೃದಯದಲ್ಲಿ ನೀನಿದ್ದರೂ 
ಕೊರಳ ಕಂಠೀಹಾರವನ್ನು ಮರೆತಂತೆ ನಿನ್ನ ದರ್ಶನ ಪಡೆಯುವುದು 
ಅವರಿಗೆ ಕಷ್ಟನೇ ಇದೆ. ಈ ಕಾರಣದಿಂದಲೇ ವಿಷಯೀ ಮನುಷ್ಯರು 
ನಿನ್ನಿಂದ ವಿಮುಖರಾಗಿದ್ದು ಇಂದ್ರಿಯಗಳನ್ನು ಮತ್ತು ಪ್ರಾಣಗಳನ್ನು 
ತೃಕ್ತಿಪಡಿಸುವುದರಲ್ಲೇ ತೊಡಗಿರುತ್ತಾರೆ. ಅವರು ಮೃತ್ಯುವಿನಿಂದ 
ಬಿಡುಗಡೆ ಹೊಂದುವುದೇ ಇಲ್ಲ ನಿನ್ನ ಸ್ವರೂಪವನ್ನು ತಿಳಿಯದ. 
ಕಾರಣ ಮರಣಾನಂತರ ನರಕವನ್ನೂ ಅನುಭವಿಸಬೇಕಾಗುತ್ತದೆ. 
ಹೀಗೆ ಇಹಲೋಕ ಮತ್ತು ಪರಲೋಕ ಎರಡರಿಂದಲೂ ಅವನಿಗೆ 
ದುಃಖವೇ ದುಃಖಿದೆ. ॥೩೯ ॥ 

ಸೆಗುಣನಾದ ಪರನಾತ್ಮನೇ। ನಿನ್ನನ್ನು ತಿಳಿದ ಭಕ್ತನು ಪುಣ್ಯ 
ಪಾಪಗಳ ಫಲಗಳನ್ನು ಇಲ್ಲೇ ತ್ಯಜಿಸಿ ಬಿಡುತ್ತಾನೆ. ಇವೆರಡೂ 
ಅವನಿಗೆ ಸಂಬಂಧಿಸಿದ್ದಲ್ಲ. ಅವನು ಇತರ ದೇಹಧಾರಿಗಳಿಗೆ 
ಇರುವ ವಿಧಿ-ನಿಷೇಧಗಳೆಂಬ ವೇದವಾಣಿಯನ್ನು ಸ್ವೀಕರಿಸುವು. 
ದಿಲ್ಲ ಏಕೆಂದರೆ, ಅವನು ತನ್ನ ವಾಸ್ತಏಕ ಸ್ವರೂಪವನ್ನು ಅರ್ಥಾತ್‌ 
ನಿನ್ನನ್ನು ಪಡೆದುಕೊಂಡುಬಿಟ್ಟಿರುವನು. ನಿನ್ನನ್ನು ಪಡೆಯುವುದೇ 
ಶಾಸ್ತ್ರಗಳ ಚರಮ ಸಿದ್ಧಾಚವಾಗಿದೆ. ಭಕ್ತರು ಪ್ರತಿಯುಗದಲ್ಲಿಯೂ 
ಗೀತ ಪರಂಪರೆಯಿಂದ ನಿನ್ನ ಗುಣಗಳನ್ನು ಹಾಡುತ್ತಾ ಬಂದಿದ್ದಾರೆ. 
ಅವನ್ನು ಅದನು ಶ್ರವಣಿಸುತ್ತಾನೆ. ಶ್ರವಣ ಮಾಡುತ್ತಾ-ಮಾಡುತ್ತಾ 
ಅವನ ವೃತ್ತಿಯು ತದಾಕಾರವಾಗಿ ಹೋಗುತ್ತದೆ. ಅವನಿಗೆ ನೀನು 
ಮೋಕ್ಚ ಸ್ವರೂಪ ಸದ್ಯಶಿಯನ್ನು ಕರುಣಿಸುತ್ತೀಯೆ. ॥ ೪೦ ॥ 

ಭಗವಂತನೇ ! ನಿನ್ನೊಳಗೆ ಏಳೇಳು ಆವರಣಗಳ ಸಹಿತ ಅನೇಕ. 
ಬ್ರಹ್ಮಾಂಡಗಳ ಸಮುದಾಯವೇ ಇದೆ. ಅನಂಶಕೋಟಿ ಬ್ರಹ್ಮಾಂಡ 
ನಾಯಕನಾದ ನಿನ್ನಲ್ಲಿ ಆವು. ಆಕಾಶದಲ್ಲಿ ಹಾರಾಡುತ್ತಿರುವ. 
ಧೂಳಿನ ಕಣಗಳಂತೆ ಸುತ್ತುತ್ತಾ ಇವೆ. ನೀನು ಅನಂತನ, 
ಆಸೀಮನೂ ಆಗಿರುವೆ. ನಿನ್ನ ಆದಿ-ಅಂತ್ಯವನ್ನು ನಿನ್ನಿಂದಲೇ 
ವರ್ಣಿಸಲಾಗದಿದ್ದಾಗ ಸಾಧಾರಣ ಜೇರೆ ಪ್ರಾಣಿ ಅದನ್ನು ಹೇಗೆ 
ತಿಳಿಯಬಲ್ಲನು) ಇದೆಂತಹ ಆಶ್ಚರ್ಯವಾಗಿದೆ. ಅವೆಲ್ಲ 
ಬ್ರಹ್ಮಾಂಡಗಳು ಕಾಲನ ವೇಗದಿಂದ ಸುತ್ತುತ್ತಾ ಇರುತ್ತವೆ. ಶ್ರುತಿ. 
ಗಳಾದ ನಾವೂ ಕೂಡ 'ನೇತಿ-ನೇತಿ' ಎಂಬ ವಾಕ್ಯಗಳ ಮೂಲಕ 
ಇತರ. ಎಲ್ಲವನ್ನು ನಿರಾಕರಣ ಮಾಡಿ ಕೊನೆಗೆ ಶೇಷವಾಗಿ 
ಉಳಿಯುವ ನಿನ್ನಲ್ಲೇ ಸಫಲರಾಗುತ್ತೇವೆ. ॥ ೪೧॥ 

ಭಗವಾನ್‌ ನಾರಾಯಣನು ಹೇಳಿದನು - ದೇವರ್ಷಿಗಳೇ! 
ಈ ಪ್ರಕಾರ ಸನಕಾದಿ ಯತಿಗಳು ಜೀವ (ಆತ್ಮಾ ಮತ್ತು ಬ್ರಹ್ಮನ 
ಏಕತೆಯನ್ನು ಹೇಳುವ ಉಪದೇಶವನ್ನು ಕೇಳಿ ಆತ್ಮಸ್ತ್ರರೂಪವನ್ನು 
ಸಾಕೃಾತರಿಸಿಕೊಂಡರು. ನಿತ್ಕಸಿದ್ಧರಾಗಿದ್ದರೂ ಅವರ ಉಪದೇಶ. 
ವನ್ನು ಶ್ರವಣಸಿ ಅವರು ಕೃತಕ್ಕತ್ಯರಾಗಿ ಸನಂದನರನ್ನು ಪೂಜಿಸಿ 
ದರು. ॥ ೪೨ ॥ 


87 ಅಧ್ಯಾಯ] 


ರಶಮಸ್ಯಂಧ(ಉತ್ತರಾಧ) 


575 





ಇತ್ಯಶೇಷಸಮಾಮ್ನಾಯಪುರಾಣೋಪನಿಷದ್ರಸಃ | 
ಸಮುದ್ಧ ಸ್ಭೃತಃ ಪೂರ್ವಜಾತೈರ್ವ್ಯೋಮಯಾನೈರ್ಮಹಾತ್ಮಭಿ: 


॥೪೩॥ 


ತ್ಹಂ ಚೈತದೃಹ್ಮದಾಯಾದ ಶ್ರದ್ಧಯಾರತ್ಥಾನುಶಾಸನಮ್‌ ॥ 
ಧಾರಯಂಶ್ಚರ ಗಾಂಕಾಮಂಕಾಮಾನಾಂಭರ್ಜನಂನೃಣಾಮ್‌ 
॥೪೪॥ 


ಶ್ರೀಶುಕ ಉವಾಚ 
ಏನಂ ಸ ಚುಷಿಹಾ5 ದಿಷ್ಟಂ ಗೃಹೀತ್ವಾ ಶ್ರದ್ಧಯಾ5ತತ್ಯವಾನ್‌ । 


ಪೂರ್ಣಃ ಶ್ರುತಧರೋ ರಾಜನ್ನಾಹ ವೀರವ್ರತೋ ಸೃಜ 
॥೪೫॥ 


ನಾರದ ಉವಾಚ 


ನಮಸ್ತಸ್ಟೈ ಭಗವತೇ ಕೃಷ್ಣಾಯಾಮಲಕೀರ್ತಯೇ | 
ಯೋ ಧತ್ತೇ ಸರ್ವಭೂತಾನಾಮಭವಾಯೋಷತೀಃ ಕಲಾಃ 
॥೪೬॥ 


ಇತ್ಯಾದೃಪಿಮಾನಮ್ಮ  ತಚ್ಛ್ಯಾಂತ್ಸ ಮಹಾತ್ಮನಃ 
ತತೋರಗಾದಾಶ್ರಮಂ ಸಾಕ್ಟಾಕ್‌ ಪಿತುರ್ದ್ವೆಸಾಯನಸ್ಕ ಮೇ 
॥೪೭॥ 


ಸಭಾಜಿತೋ ಭಗವತಾ ಕೃತಾಸನಪರಿಗ್ರಹಃ । 
ತಸ್ಟೈ ತದ್ವರ್ಣಯಾಮಾಸ: ಹರಾ ಜ್ತ 


ಇತ್ಯೇತದ್ವರ್ಣಿತಂ ರಾಜನ್‌ ಯನ್ನು ಪ್ರಶ್ನ ಕೃತಸ್ತ್ರಯಾ । 
ಯಥಾ ಬ್ರಹ್ಮಣ್ಮನಿರ್ದೇಶ್ಯೇ ನಿರ್ಗುಣೇರಪಿ ಮನತ್ಫರೇತ್‌ 
॥೪೯॥ 





ನಾರದನೇ! ಸನಕಾದಿ ಯಷಿಗಳು ಸೃಷ್ಠಿಯ ಮೊದಲಿಗೆ 
ಅಸ್ಪಕರಾಗಿದ್ದರು. ಆದ್ದರಿಂದ ಆವರು ' ಎಲ್ಲರ ಪೂರ್ವ 
ಜರಾಗಿದ್ದಾರೆ. ಆಕಾಶಗಾಮಿಗಳಾದ ಆ ಮಹಾತ್ಮರು ಈ ಪ್ರಕಾರ 
ಸಮಸ್ತ್ರ ವೇದ, ಪುರಾಣ ಮತ್ತು ಉಪನಿಷತ್ತುಗಳು ಸಾರವನ್ನು 
ತೆಗೆದು ಹೇಳಿದುದು ಸಮಸ್ತ ಶಾಸ್ತ್ರಗಳ ಸಾರವಾಗಿದೆ. ॥ ೪೩ ॥ 
ದೇವರ್ಷಿಯೇ! ನೀನೂ ಕೂಡ ಅವರಂತೆಯೇ ಬ್ರಹ್ಮಮಾನಸ. 
ಪುತ್ರನಾಗಿರುವೆ. ಅವರ ಜ್ಞಾನಸಂಪತ್ತಿಗೆ ಅಧಿಕಾರಿಯಾಗಿರುವೆ. 
ಆದ್ದರಿಂದ ನೀನೂ ಈ ಬ್ರಹ್ಮವಿದ್ಯೆಯನ್ನು ಧರಿಸಿಕೊಂಡು ಸ್ವಚ್ಛಂದ 
ಭಾವದಿಂದ ಭೂಮಂಡಲದಲ್ಲಿ ಸಂಚರಿಸು. ಈ ವಿದ್ಯೆಯು 
ಸಮಸ್ತ ವಾಸನೆಗಳನ್ನು ಭಸ್ಮಮಾಡುವಂತಹುದು. ॥ ೪೪ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪ್ರಿಯ ಪರೀಕ್ಷಿತನೇ | 
ದೇವಯಪಿನಾರದರು ದೊಡ್ಡ ಸಂಯಮಿಯೂ, ಜ್ಞಾನಿಗಳೂ, 
ಪೂರ್ಣಕಾಮರು, ನೈಷ್ಠಿಕ ಬ್ರಹ್ಮಚಾರಿಗಳೂ ಆಗಿದ್ದಾರೆ. ಭಗವಾನ್‌ 
ನಾರಾಯಣನಿಂದ ಕೊಡಲ್ಪಟ್ಟ ಉಪದೇಶವನ್ನು ಅವರು ಬಹಳ 
ಶ್ರದ್ಧೆಯಿಂದ ಶ್ರವಣಿಸಿ ಇಂತೆಂದರು - ॥ ೪೫ ॥ 

ದೇವರ್ಷಿನಾರದರು ಹೇಳಿದರು - ಭಗವಂತನೇ! ನೀನು 
ಸಚ್ಚಿದಾನಂದ ಸ್ವರೂಪನಾದ ಶ್ರೀಕೃಷ್ಣನೇ ಆಗಿರುವೆ. ನಿನ್ನ ಕೀರ್ತಿಯು 
ಪರಮ ಪದಿತ್ರವಾಗಿದೆ. ನೀನು ಸಮಸ್ತ ಪ್ರಾಣಿಗಳ ಪರಮ ಕಲ್ಯಾಣ 
ಕ್ಯಾಗಿ ಅವರ ಮೇಲೆ ಅನುಗ್ರಹವನ್ನುತೋರಲು ಮನೋಹರವಾದ 
ಅವತಾರವನ್ನುತಾಳುವ ಲೀಲೆಯನ್ನು ಮಾಡುತ್ತಿರುವೆ. ಅಂತಹ ನಿನಗೆ 
ನಾನು ನಮಸ್ಕರಿಸುತ್ತೇನೆ. ॥ ೪೬ ॥ 

ಪ್ರಿಯಪರೀಕ್ಷಿತನೇ | ಹೀಗೆ ಆದಿಯಹಿ ಭಗವಾನ್‌ ನಾರಾಯಣ 
ನಿಗೆ ಮತ್ತು ಅವನ ಶಿಷ್ಯರಿಗೆ ನಮಸ್ಕಾರ ಮಾಡಿ ದೇವರ್ಷಿನಾರದರು 
ನನ್ನ ತಂದೆಯವರಾದ ಶ್ರೀಕೃಷ್ಣದ್ಥೈಪಾಯನರ ಆಶ್ರಮಕ್ಕೆ. 
ಹೋದರು. ॥ ೪೭ ॥ ಅಲ್ಲಿನನ್ನತಂದೆಯವರಾದ ಶ್ರೀವೇದವ್ಯಾಸರು 
ಅವರನ್ನು ಯಥೋಚಿತವಾಗಿ ಸತ್ಕರಿಸಿದರು. ಅವರು ಸುಖಾಸೀನ 
ರಾಗಿ ಕುಳಿತು ಭಗವಾನ್‌ ನಾರಾಯಣನ ಶ್ರೀಮುಖದಿಂದ ಕೇಳಿದ 
ಬ್ರಹ್ಮವಿಷೆಯಕ ಚರ್ಚೆಯನ್ನು ಆದ್ಯಂತವಾಗಿ ಿಳಸಿದರು. ॥ ೪೮ ॥ 
ರಾಜೇಂದ್ರನೇ | “ಶ್ರುತಿಗಳು ಬ್ರಹ್ಮ ವಸ್ತುವನ್ನು ಹೇಗೆ ಪ್ರತಿಪಾದಿಸ. 
ಬಲ್ಲವು ? ಏಕೆಂದರೆ, ನಿರ್ಗುಣ ತತ್ತ್ವವಾದರೋ ಮನಸ್ಸು ಮಾತಿ. 
ಗಿಂತ ಅತೀತವಾಗಿದೆ ಮತ್ತು ಪ್ರಕೃತಿ ಗುಣಗಳಿಂದ ರಹಿತವಾಗಿದೆ" 
ಎಂದು ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಂತಾತಯಿತಲ್ಲ! 
॥ ೪೯ ॥ ಪ್ರಿಯಪರಿಕ್ಟಿತನೇ | ಭಗವಂತನು ತನ್ನ ಸಂಕಲ್ಪದಿಂದಲೇ 
ಈ ವಿಶ್ವವನ್ನು ನಿರ್ಮಿಸಿರುತ್ತಾನೆ. ಅವನೇ ಎಲ್ಲರ ಪ್ರೇರಕನೂ 
ಆಗಿದ್ದಾನೆ. ಆದಿ, ಮಧ್ಯ, ಅಂತ್ಯದಲ್ಲಿ ಅವನೇ ಇರುತ್ತಾನೆ. ಅವನೇ 
ಅವ್ಯಕ್ತ ಪ್ರಕೃತಿ ಮತ್ತು ಜೀವ ಎರಡರ ಶಸ್ತ್ರರನಾಗಿದ್ದಾನೆ. ಅವನೇ 
ಈ ವಿಶ್ವವನ್ನು ಸೃಷ್ಟಿಸಿ ಜೀವರೂಪದಿಂದ ಇದರಲ್ಲಿ ಪ್ರವೇಶಿಸಿದನು. 
ಜೀವನು ಸಾಕ್ಟಾತ್‌ ಪರಮಾತ್ಮನ ಅಂಶನಾದ್ದರಿಂದ ಇವನು 


ಖುಷಿಸ್ವೆರೂಪನಾಗಿದ್ದಾನೆ. ಇವನಿಗೆ ನಿಲ್ಲಲೆಂದೇ ಪರಮಾತ್ಮನು 


576 


ಶ್ರೀಮದ್ಭಾಗವತ 


[ಅಧ್ಯಾಯ88 





ಯೋಕಸ್ಕೋತೈೇಕ್ಷಕ ಆದಿಮಧ್ಯನಿಧನೇ 
ಯೋರವ್ಯಕ್ಷಜೀವೇಶ್ವರೋ 
ಯಃ ಸೃಷ್ಟೈೇದಮನುಪ್ರವಿಶ್ಯ ಖುಪಿಣಾ 
ಚಕ್ರೇ ಪುರಃ ಶಾಸ್ತ್ರಿ 





ಯಂ ಸಂಪದ್ಯ ಜಹಾತೃಜಾಮನುಶಯೀ 





ದೇಹವನ್ನು ನಿರ್ಮಿಸಿ ಸಮಸ್ತ ಜೀವರ ನಿಯಂತ್ರಣವನ್ನು 
ಮಾಡುತ್ತಿರುವನು. ಆ ಪರಬ್ರಹ್ಮ ಪರಮಾತ್ಮನನ್ನು ಪ್ರಾಪ್ತಮಾಡಿ 
ಕೊಂಡು ಜೀವನು ಮಾಯೆಯನ್ನು ತ್ಯಜಿಸಿ, ತನ್ನ ಸ್ವರೂಪವಾದ 
ಪರಬ್ರಹ್ಟನನ್ನು ಹೊಂದುತ್ತಾನೆ. ಗಾಢನಿದ್ದೆಯಲ್ಲಿ ಮನುಷ್ಯನಿಗೆ ಈ 
ಪಾಂಚೌತಿಕ ಶರೀರದ ಎಚ್ಚರವಿರುವುದಿಲ್ಲವೋ ಹಾಗೆಯೇ ಸತತ 

ಚಿಂತಿಸುತ್ತಿರುವ ಭಕ್ತನಿಗೆ ಮಾಯಾಮಯ 
ಪದಾರ್ಥಗಳ ಚಿಂತನೆ ಯಾಗುವುದಿಲ್ಲ ಆದ್ದರಿಂದ ಮುಕ್ತನಾಗಲು 
ಏಕಮಾತ್ರ ಸರಳ ಉಪಾಯವು ಸತತವಾಗಿ ಭಗವಂತನನ್ನು ಸ್ಥರಿಸು 
ವುದೇ ಆಗಿದೆ. ಭಗವಂತನು ಕೈವಲ್ಯ ಸ್ವರೂಪನಾಗಿದ್ದಾನೆ. ಅವನ 
ಭಜನೆ ಮಾಡುವುದರಿಂದ ಪ್ರಪಂಚದ ಆವಾಗಮನವು ನಾಶವಾಗಿ 
ಹೋಗುತ್ತದೆ. ಆದ್ದರಿಂದ ಯಾವಾಗಲೂ ಭಗವಂತನನ್ನೇ ಚಂತನೆ 


ಸುಪ್ತಃ ಕುಲಾಯಂ ಯಥಾ ಭಜನೆ ಮಾಡುತ್ತಾ ಇರಬೇಕು. ಅದರಲ್ಲೇ ಜೀವಿಯ ಮಂಗಳವಿದೆ, 
ತಂ ಕೈವಲ್ಯನಿರಸ್ತಯೋನಿಮಭಯಂ ಅದೇ ನಿರ್ಭಯ ಸ್ಥಾನವಾಗಿದೆ. ಆದ್ದರಿಂದ ಭಗವಂತನಲ್ಲಿ ಶರಣಾ 
ಧ್ಯಾಯೇದಜಸ್ರಂ ಹರಿಮ್‌ ॥ ೫೦ ॥ | ಗಬೇಕು.॥ ೫೦॥ 
ಎಂಭತ್ತೇಳನೆಯ ಅಧ್ಯಾಯವು ಮುಗಿಯಿತು. ॥ ೮೭ ॥/ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ದಶಮ ಸ್ಥಂಧೇ ಉತ್ತರಾರ್ಧೇ 
ನಾರದನಾರಾಯಣಸಂವಾದೇ ವೇದಸ್ತುತಿರ್ನಾಮ ಸಪ್ತಾಶೀತಿತಮೋ5ಧ್ಯಾಯ!॥ ೮೭ ॥। 


ನ ೨ಎ... 
ಎಂಭತ್ತೆಂಟನೆಯ ಅಧ್ಯಾಯ 
ವೃಕಾಸುರನ ಕಥೆ. 


ರಾಜೋವಾಚ 


ದೇವಾಸುರಮನುಷ್ಯೇಷು ಯೇ ಭಜಂತ್ಯಶಿವಂ ಶಿವಮ್‌ । 
ಪ್ರಾಯಸ್ತೇ ಧನಿನೋ ಭೋಜಾನತು ಲಕ್ಷ್ಮ್ಯಾಃ ಪತಿಂ ಹರಿಮ್‌ 
॥೧0॥ 


ಏತದ್ವೇದಿತುಮಿಚ್ಛಾಮಃ ಸಂದೇಹೋಂತ್ರ ಮಹಾನ್‌ ಹಿನಃ 
ಎಿರುದ್ರೀಲಯೋಃ ಪ್ರಭ್ವೋಃರ್ವಿರುದ್ದಾ ಭಜತಾಂ ಗತಿಃ 
॥| ೨॥ 


ಶ್ರೀಶುಕ ಉವಾಚ 
ಶಿವಃ ಶಕ್ತಿಯುತ ಶಶ್ವತ್ತಿಿಂಗೋ ಗುಣಸಂವ್ಯತಃ | 
ವೈಕಾರಿಕಸ್ರೈಜಸಶ್ಚ. ತಾಮಸಶ್ವೇತ್ಯಹಂ ತ್ರಿಧಾ 


1೩॥ 





ಪರೀಕ್ಷಿದ್ರಾಜನು ಕೇಳುತ್ತಾನೆ - ಪೂಜ್ಯರೇ | ಭಗವಾನ್‌ 
ಶಂಕರನು ಸಕಲಭೋಗಪರಿತ್ಯಾಗಿಯು. ಆದರೆ ಅವನನ್ನು ಉಪಾಸಿ. 
ಸುವ ದೇವಾಸುರ-ಮನುಷ್ಯರು ಪ್ರಾಯಶಃ ಶ್ರೀಮಂತರೂ, 
ಭೋಗಸಂಪನ್ನರೂ ಆಗುತ್ತಾರೆ. ಇದಕ್ಕೆ ಪ್ರತಿಯಾಗಿ ಭಗವಾನ್‌ 
ವಷ್ಣುವು ಲಕ್ಷ್ಮೀಪತಿಯು. ಅವನನ್ನು ಉಪಾಸಿಸುವವರು ಪ್ರಾಯಶಃ 
ಧನಹೀನರೂ, ವಿರಾಗಿಗಳೂ ಆಗಿರುತ್ತಾರೆ. ॥ ೧ ॥ ಇಬ್ಬರೂ ಪ್ರಭು 
ಗಳು ತ್ಯಾಗ ಮತ್ತು ಭೋಗಗಳ ದೃಷ್ಟಿಯಿಂದ ವಿರುದ್ಧಸ್ವಭಾವದವ. 
ರಾಗಿದ್ದಾರೆ. ಆದರೆ ಅವರ ಉಪಾಸಕರಿಗೆ ಅವರ ಸ್ವರೂಪದ 
ಏರುದ್ಧ ಫಲವೇ ಸಿಗುತ್ತದೆ. ತ್ಯಾಗಿಯ ಉಪಾಸನೆಯಿಂದ ಭೋಗ 
ಮತ್ತು ಲಕ್ಷ್ಮೀಪತಿಯ ಉಪಾಸನೆಯಿಂದ ತ್ಯಾಗ ಹೇಗೆ ದೊರೆ. 
ಯುತ್ತದೆ? ಈ ವಿಷಯದಲ್ಲಿ ನನಗೆ ಸಂದೇಹ ಉಂಟಾಗಿದೆ. 
ದಯವಿಟ್ಟು ಇದನ್ನು ತಿರಿ. ॥ ೨॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷತನೇ | 
ಶಿವನು ಸದಾ ತನ್ನ ಶಕ್ತಿಯಿಂದ ಯಸ್ತ್ರನಾಗಿರುವನು. ಅವನು 
ಸತ್ತ್ವಾದಿ ಗುಣಗಳಿಂದ ಕೂಡಿ ಅಹಂಕಾರಕ್ಕೆ ಅಧಿಷ್ಠುನನೂ 
ಆಗಿರುವನು. ವೈಕಾರಿಕ, ತೈಜಸ ಮತ್ತು ತಾಮಸ - ಇವು ಅಹಂ 
ಕಾರದ ಮೂರು ಭೇದಗಳು. ॥ ೩ ॥ 


88 ಅಧ್ಯಾಯ] 


ದಶಮಸ್ಯಂಧ (ಉತ್ತರಾರ್ಧ) 


577 





ತತೋ ವಿಕಾರಾ ಅಭವನ್‌ ಷೋಡಶಾಮೀಷು ಕಂಚನ । 
ಉಪಧಾವನ್‌ ವಿಭೂತೀನಾಂಸರ್ವಾಸಾಮಶ್ನೇಗತಿಮ್‌ 
1 ೪ ॥ 


ಹರಿರ್ಹಿ ನಿರ್ಗುಣ: ಸಾಕ್ಷಾತ್‌ ಪುರುಷ: ಪ್ರಕೃತೇಃ ಪರಃ । 
ಸ ಸರ್ವದೃಗುಪದ್ರಪ್ಪಾತಂ ಭಜನ್‌ ನಿರ್ಗುಣೋ ಭವೇತ್‌ 
॥ ೫ ॥ 


ನಿವೃತ್ತೇಷ್ಟಶ್ಟಮೇಧೇಷು. ರಾಜಾ ಯುಷ್ಠತಿತಾಮಹಃ 
ಶೃಣ್ಮನ್ಗಗನತೋ ಧರ್ಮಾನಪೃಚ್ಛದಿದವುಚ್ಕುತಮ್‌ 


॥೬॥ 


ಸ ಆಹ ಭಗವಾನ್‌ಸ್ತಸ್ಟೈ ಪ್ರೀತಃ ಶುಶ್ರೂಷವೇ ಪ್ರಭುಃ। 
ನೃಣಾಂ ನಿಡ್ರೇಯಸಾರ್ಥಾಯ ಯೋ5ವತೀರ್ಣೋ ಯದೋಃಕುಲೇ 
॥| ೭.॥ 


ಶ್ರೀಭಗವಾನುವಾಚ 
ಯಸ್ಯಾಹಮನುಗೃಹ್ಗಾಮಿ ಹರಿಷ್ಕೇ ತದ್ದನಂ ಶನೈಃ । 
ತತೋಶಧನಂ ತ್ಯಜಂತ್ಯಸ್ಯ ಸ್ವಜನಾ ದುಃಖದುಖತಮ್‌ 
॥೮॥ 


ಸಯದಾ ವಿಥಥೋದ್ಯೋಗೋ ನಿರ್ವಿಣ್ಣ ಸ್ಯಾದ್ವನೇಹಯಾ । 
ಮತ್ತಕ್ಕೆ: ಕೃತಮೈತ್ರಸ್ಯ. ಕರಿಷ್ಯೇ ಮದನುಗ್ರಹಮ್‌ 


॥೯॥ 


ತದ್ಭಪ್ಪ ಪರಮಂ ಸೂಕ್ಷ್ಮಂ ಚಿನ್ಯಾತ್ರಂ ಸದನಂತಕಮ್‌ । 
ಅತೋ ಮಾಂಸುದುರಾರಾದ್ಧಂ ಹಿತ್ಪಾನ್ಯಾನ್‌ ಭಜತೇ ಜನಃ 
॥೧೦॥ 


ತತಸ್ಪ ಆಶುತೋಷೇಭ್ಯೋ ಲಬ್ಧರಾಜ್ಯಶ್ರಿಯೋದ್ದತಾಃ । 
ಮತ್ತಾ; ಪ್ರಮತ್ತಾ ವರದಾನ್‌ ವಿಸ್ಥರಂತ್ಯವಜಾನತೇ 
॥೧೧॥ 





ಈ ತ್ರಿವಿಧ ಅಹಂಕಾರದಿಂದ ಹತ್ತು ಇಂದ್ರಿಯಗಳು, ಐದು. 
ಮಹಾಭೂತಗಳು, ಒಂದು ಮನಸ್ಸು - ಹೀಗೆ ಹದಿನಾರು 
ಏಕಾರಗಳಾದುವು. ಆದ್ದರಿಂದ ಇವೆಲ್ಲದರ ಅಧಿಷ್ಠಾತೃ 
ದೇವತೆಗಳಲ್ಲಿ ಯಾರನ್ನೇ ಉಪಾಸನೆ ಮಾಡಿದರೂ ಸಮಸ್ತ 
ಪಶ್ವರ್ಯಗಳು ದೊರೆಯುತ್ತವೆ. ॥ ೪ ॥ ಪರೀಕ್ಷಿತನೇ। ಆದರೆ 
ಶ್ರೀಹರಿಯಾದರೋ ಪ್ರಕೃತಿಗಿಂತ ಆಚೆಗಿರುವ ಪುರುಷೋತ್ತ 
ಮನು. ಪ್ರಾಕೃತಗುಣರಹಿತನು. ಅವನು ಸರ್ವಜ್ಞನೂ, ಎಲ್ಲರ 
ಅಂತಸರಣಗಳ ಸಾಕ್ಷಿಯೂ ಆಗಿದ್ದಾನೆ. ಅವನನ್ನು ಭಜಿಸುವ 
ವನೂ ಗುಣಾತೀತನಾಗಿ ಹೋಗುತ್ತಾನೆ. ॥ ೫ ॥ ಪರೀಕ್ಷಿತ | ಹಿಂದೆ. 
ನಿನ್ನ ತಾತನಾದ ಯುಧಿಷ್ಠಿರನು. ಅಕ್ಮಮೇಧ ಯ್ಯಾನನ್ನು 
ಮಾಡಿದಾಗ ಭಗವಂತನಿಂದ ಭಾಗವತಧರ್ಮದ ವರ್ಣನೆಯನ್ನು 
ಕೇಳುತ್ತಿದ್ದಾಗಲೂ ಅವನು ಇದೇ ಪ್ರಶ್ನೆಯನ್ನು ಕೇಳಿದ್ದರು. ॥ ೬ ॥ 

ಮಹಾರಾಜ | ಮನುಷ್ಯರ ಕಲ್ಯಾಣಕ್ಕಾಗಿಯೇ ಯದುವಂಶ 
ದಲ್ಲಿಅವರಿಸಿದ ಭಗವಾನ್‌ ಶ್ರೀಕೃಷ್ಣನು ಸರ್ವಶಕ್ತನಾದ ಪರಮೇಶ್ವ 
ರನೇ ಆಗಿದ್ದಾನೆ. ಧರ್ಮರಾಯನ ಪ್ರಶ್ನೆಯನ್ನು ಆಲಿಸಿ, ಅದನ್ನು 
ಕೇಳಬೇಕೆಂದು ತವಣಸುತ್ತಿರುವ ಅವನಲ್ಲಿ ಪರಮಪ್ರೀತಿಯಿಂದ 
ಹೀಗೆ ಉತ್ತರಿಸತೊಡಗಿದನು. ॥ ೭ ॥ 

ಭಗವಾನ್‌ ಶ್ರೀಕೃಷ್ಣನು ಹೇಳಿದನು - ಯುಧಿಷ್ಠಿರನೇ 
ನಾನು ಯಾರಿಗೆ ಅನುಗ್ರಹತೋರುವೆನೋ ಅವನ ಸಂಪತ್ತೆಲ್ಲವನ್ನೂ 
ನಿಧಾನವಾಗಿ ಕಸಿದುಕೊಳ್ಳುವೆನು. ಅವನು ನಿರ್ಧನನಾದಾಗ 
ಅವನ ನೆಂಟರಿಷ್ಟರೆಲ್ಲರೂ ಆತನು ದುಃಖತನಾಗಿದ್ದರೂ ಎಣಿಸದೆ. 
ಬಿಟ್ಟುಬಿಡುತ್ತಾರೆ. ॥ ೮॥ ಮತ್ತೆ ಅವನು ಧನಸಂಗ್ರಹಣೆಗೆ 
ಉದ್ಯೋಗಶೀಲನಾದಾಗ ನಾನು ಅವನ ಆ ಪ್ರಯತ್ನವನ್ನು ನಿಷ್ಠಲ 
ಮಾಡಿಬಿಡುತ್ತೇನೆ. ಹೀಗೆ ಪದೇ-ಪದೇ ಆಸಫಲನಾಗಿ ಅವನ 
ಮನಸ್ಸು ಧನವನ್ನು ಗಳಿಸುವುದರಿಂದ ವಿರಕ್ತವಾಗುತ್ತದೆ. ಧನದ 
ಮೇಲಿನ ಆಸೆಯು ದುಟುಕ್ಕೆ ಕಾರಣವೆಂದರಿತು ನನ್ನ ಭಕ್ತರೊಂದಿಗೆ. 
ಮೈತ್ರಿಯನ್ನು ಬೆಳೆಸುತ್ತಾನೆ. ಆಗ ನಾನು ಅವನ ಮೇಲೆ ಅಪ್ಟ 
ತುಕವಾದ ಕೃಷಾವರ್ಷವನ್ನು ಗರೆಯುತ್ತೇನೆ. ॥ ೯ ॥ ನನ್ನ ಕೃಪೆ. 
ಯಿಂದ ಅವನಿಗೆ ಪರಮಸೂಕ್ಷ್ಮ ಅನಂತ ಸಚ್ಚಿದಾನಂದ ಸ್ವರೂಪ 
ಪರಬ್ರಹ್ಮನ ಪ್ರಾಪ್ತಿಯಾಗುತ್ತದೆ. ಹೀಗೆ ನನ್ನ ಅನುಗ್ರಹವೂ, 
ಆರಾಧನೆಯೂ ಬಹಳ ಕಠಿಣವಾಗಿದೆ. ಅದರಿಂದ ಸಾಮಾನ್ಯ 
ಜನರು ನನ್ನನ್ನು ಬಿಟ್ಟು ನನ್ನದೇ ರೂಪವಾದ ಬೇರೆ-ಬೇರೆ ದೇವತೆ 
ಗಳನ್ನು ಆರಾಧಿಸುತ್ತಾರೆ. ॥ ೧೦ ॥ ಇತರ ದೇವತೆಗಳು ಬೇಗನೇ 
ಪ್ರಸಸ್ನರಾಗುತ್ತಾರೆ. ಇಂತಹ ಆಶು-ತೋಷ ದೇವತೆಗಳ ಭಕ್ತಂಗೆ 
ಸಾಮ್ರಾಜ್ಯ ಲಕ್ಷ್ಮಿಯನ್ನು ಕೊಟ್ಟುರಡತ್ತಾರೆ. ಅದನ್ನು ಪಡದ 
ಅವರು ಉಚ್ಛೃಂಲರೂ, ಪ್ರಮಾದಿಗಳೂ, ಮದೋನ್ನತ್ತರೂ 
ಆಗಿ, ತಮ್ಮ ಆರಾಧ್ಯ ದೇವತೆಗಳನ್ನೇ ಮರೆತುಬಿಡುತ್ತಾರೆ ಹಾಗೂ 
ಅವರನ್ನು ತಿರಸ್ಕರಸುತ್ತಾರೆ. ॥ ೧೧ ॥ 


578 


ಶ್ರೀಮದ್ಭಾಗವತ 


[ಅಧ್ಯಾಯ88 





ಶ್ರೀಶುಕ ಉವಾಚ 


ಶಾಪಪ್ರಸಾದಯೋರೀಶಾ ಬ್ರಹ್ಮವಿಷ್ಠುಶಿವಾದಯಃ । 
ಸದ್ಯಃ ಶಾಷಪ್ರಸಾದೋರಂಗಶಿವೋ ಬ್ರಹ್ಮಾನ ಚಾಚ್ಯುತಃ 
॥೧೨॥ 


ಅತ್ರ ಚೋದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ವೃಕಾಸುರಾಯಗಿರಿಶೋವರಂದತ್ತ್ವಾಂರಪಸಂಕಟಮ್‌ 
॥೧೩॥ 





ಧೃಷ್ವಾರ5ಸುತೋಸೂಪಪ್ಪಚ್ಛದೇವೇಶುತ್ತಿಹುದುರ್ಮಸಿ: 
॥೧೪॥ 


ಸ. ಆಹ ದೇವಂ ಗಿರಿಶಮುಪಾಧಾವಾಶು ಸಿದ್ಧಸಿ। 


ಯೋಕಲ್ವಾಚ್ಯಾಂಗುಣದೋಷಾಭ್ಯಾಮಾಶುತುತಿಕುಪುತಿ 
॥೧೫॥ 


ದಶಾಸ್ಯಬಾಣಯೋಸ್ತುಷ್ಟು ಸ್ತುವತೋರ್ವಂದಿನೋರಿವ । 
ಐಶ್ಚರ್ಯಮತುಲಂ ದತ್ತ್ವಾ ತತ ಆಪ ಸುಸಂಕಟಮ್‌ 
॥೧೬॥ 


ಇತ್ಯಾದಿಷಸ್ತಮಸುರ. ಉಪಾದಾಧಾವತ್ಸಗಾತ್ರತಃ | 
ಕೇದಾರ ಆತ್ಮಕ್ರವ್ಯೇಣ ಜುಹ್ಹಾನೋರಗ್ನಿಮುಖಂ ಹರಮ್‌ 


॥೧೭॥ 


ದೇವೋಪಲಬ್ಧಿಮಪ್ರಾಪ್ಯ ನಿರ್ವೇದಾತ್ಸಪ್ರಮೇಕಹನಿ। 
ಶಿರೋಕವೃಶ್ಚತ್‌ ಸ್ವದಿತಿನಾ ತತ್ತೀರ್ಥಕಿನ್ನಮೂರ್ಧಜಮ್‌ 
॥೧೮॥ 


ತದಾ ಮಹಾಕಾರುಣಿಕಃ ಸ ಧೂರ್ಜಟ- 
ರ್ಯಥಾವಯಂಚಾಗ್ದಿರಿವೋತ್ಠಿತೋತನಲಾತ್‌ ॥ 

ನಿಷ್ಠ ದೋರ್ಭ್ಯಾಂ ಭುಜಯೋರ್ನ್ಯವಾರಯತ್‌- 
ತತ್‌ ಸ್ಪರ್ಶನಾದ್ಭೂಯ ಉಪಸ್ಥೃತಾಕೃತಿ: ॥ ೧೯॥ 





ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿದ್ರಾಜನೇ| 
ಬ್ರಹ್ವಾ-ವಿಷ್ಟು-ಮಹೇಶ್ವರ ಇವರು ಮುವರೂ ಶಾಪಾನುಗ್ರಹ 
ಸಾಮರ್ಥ್ಯವುಳ್ಳವರೇ, ' ಆದರೆ ಇವರಲ್ಲಿ ಮಹಾದೇವ ಮತ್ತು. 
ಬ್ರಹ್ಮದೇವರು ಬೇಗನೇ ಪ್ರಸನ್ನರಾಗಿ ವರವನ್ನು ಕೊಡುತ್ತಾರೆ. 
ಹಾಗೆಯೇ ಬಹಳ ಬೇಗ ಕೋಪಗೊಂಡು ಶಾಪವನ್ನೂ ಕೊಟ್ಟು 
ಬಿಡುತ್ತಾರೆ. ಆದರೆ ಭಗವಾನ್‌ ವಿಷ್ಣುವು ಹಾಗಲ್ಲ ॥ ೧೨॥ ಈ 
ನ ಮಹಾತ್ಮರು ಒಂದು ಪ್ರಾಚೀನ ಇತಿಹಾಸವನ್ನು 
ಹೇಳುತ್ತಾ ಇರುತ್ತಾರೆ. ಭಗವಾನ್‌ ಶಂಕರನು ಒಮ್ಮೆ ವೃಕಾಸುರ' 
ನೆಂಬುವನಿಗೆ ವರವನ್ನು ಕೊಟ್ಟು ಸಂಕಟಕ್ಕೊಳಗಾಗಿದ್ದನು. ॥ ೧೩ ॥ 
ಪರೀಕ್ಷಿತನೇ! ಶಕುನಿಯ ಪುತ್ರನಾದ ವೃಕಾಸುರನ ಬುದ್ಧಿಯು 
ಬಹಳವಾಗಿ ಕೆಟ್ಟು ಹೋಗಿತ್ತು. ಒಂದು ದಿನ ಅವನು ಎಲ್ಲೋ 
ಹೋಗುವಾಗ ದೇವರ್ಷಿನಾರದರನ್ನು ನೋಡಿದನು. ಅವರಿಗೆ 
ವಂದಿಸಿ ಸ್ವಾಮಿ ಮೂರು ದೇವತೆಗಳಲ್ಲಿ ಶೀಘ್ರವಾಗಿ ಪ್ರಸನ್ನ 
ರಾಗುವವರು ಯಾರು? ಎಂದು ಕೇಳಿದನು. ॥ ೧೪ ॥ 
ದೇವರ್ಷಿ ನಾರದರು ಹೇಳಿದರು - ನೀನು ಭಗವಾನ್‌ 
ಶಂಕರನನ್ನು ಆರಾಧಿಸು. ಇದರಿಂದ ನಿನ್ನ ಮನೋರಥವು 
ಬಹುಬೇಗನೇ ಈಡೇರುವುದು. ಅವನು ಆತ್ಮಲ್ಪ ಗುಣಗಳಿಂದ 
(ಪ್ರಾರ್ಥನೆಯಿಂದ) ಶೀಘ್ರಾತಿಕೀಘ್ರವಾಗಿ, ಪ್ರಸನ್ನನಾಗುತ್ತಾನೆ 
ಮತ್ತು ಸಣ್ಣ ಅಪರಾಧದಿಂದಲೂ ಕೂಡಲೇ ಕ್ರೋಧಗೊಳ್ಳು 
ವನು. ॥ ೧೫ ॥ ರಾವಣ ಮತ್ತು ಬಾಣಾಸುರರು ಕೇವಲ ವಂದಿ. 
ಮಾಗಧರಂತೆ ಶಂಕರನನ್ನು ಸ್ನೋತ್ರಮಾಡಿದ್ದರು. ಇದರಿಂದರೆ 
ಶಿವನು ಅವರಿಗೆ ಅತುಳವಾದ ಐಶ್ವರ್ಯವನ್ನು ಕೊಟ್ಟಿದ್ದನು. ಬಳಿಕ 
ರಾವಣನು ಕೈಲಾಸವನ್ನೇ ಎತ್ತಿದುದರಿಂದ ಮತ್ತು ಬಾಣಾಸುರನ 
ನಗರ ರಕ್ಷಣೆಯ ಹೊಣೆಯನ್ನು ಹೊತ್ತಿದ್ದ೦ಿಂದ ಶಂಕರನು 
ಸಂಕಟಕ್ಕೀಡಾದನು. ॥ ೧೬ ॥ 
ನಾರದರಿಂದ ಉಪದೇಶವನ್ನು ಪಡೆದು ವೃಕಾಸುರನು ಕೇದಾರ 
ಕ್ಷೇತ್ರಕ್ಕೆ ಹೋಗಿ, ಅಗ್ನಿಯನ್ನು ಶಂಕರನ ಮುಖವೆಂದು ಭಾವಿಸಿ ತನ್ನ 
ಶರೀರದ ಮಾಂಸಖಂಡಗಳನ್ನೇ ಕಡಿದು ಕಡಿದು ಹೋಮ. 
ಮಾಡುತ್ತಾ ಆರಾಧಿಸತೊಡಗಿದನು. ॥ ೧೭ ॥ ಈ ಪ್ರಕಾರ ಆರು. 
ದಿನಗಳವರೆಗೆ ಉಪಾಸನೆ ಮಾಡಿದರೂ ಭಗವಾನ್‌ ಶಂಕರನು. 
ಪ್ರಸನ್ನನಾಗದಿದ್ದಾಗ ಅವನಿಗೆ ತುಂಬಾ. ದುಃಖವಾಯಿತು. ಏಳ 
ನೆಯ ದಿನ ಕೇದಾರತೀರ್ಥದಲ್ಲಿ ಸ್ಥಾನಮಾಡಿ ಅವನು ಒದ್ದೆಯಾದ 
ತನ್ನ ತಲೆಯನ್ನೇ ಕತ್ತಿಯಿಂದ ಕಡಿದು ಹೋಮ ಮಾಡಲು 
ಬಯಸಿದನು. ॥ ೧೮ ॥ ಪರೀಕ್ಚಿತನೇ | ಜಗತ್ತಿನಲ್ಲಿ ಯಾರಾದರೂ 
ದುಃಖದಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು 'ತೊಡಿಗಿದರೆ ನಾವು 
ಕರುಣೆಯಿಂದ ಅವನನ್ನು ತಡೆಯುವಂತೆಯೇ ಪರಮ. ದಯಾಳು. 
ವಾದ ಭಗವಾನ್‌ ಶಂಕರನು ವೃಕಾಸುರನ ಆತ್ಮಘಾತದ ಮೊದಲೇ 
ಅಗ್ನಿಕುಂಡದಿಂದ ಯಜ್ಞೇಶ್ವರನಂತೆ ಪ್ರಕಾಶಿಸುತ್ತಾ ಪ್ರಕಟನಾಗಿ 
ತನ್ನೆರಡೂ ಕೈಗಳಿಂದ ಅವನ ಎರಡೂ ಕೈಗಳನ್ನು ಹಿಡಿದುಕೊಂಡು. 
ಕತ್ತನ್ನು ತುಂಡರಿಸುವುದನ್ನು ತಡೆದನು. ಶಿವನ ಸ್ಪರ್ಶವಾಗುತ್ತಲೇ 
ವೃಕಾಸುರನ ಅಂಗಾಂಗಗಳು ಮೊದಲಿದ್ದಂತೆ ಹೃಷ್ಟ-ಪುಷ್ಪಗಳಾ 
ದವು. ॥ ೧೯॥ ಭಗವಾನ್‌ ಶಂಕರನು ಪ್ರಸನ್ನನಾಗಿ ಹೇಳಿದನು. 


88 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


579 





ತಮಾಹ ಚಾಂಗಾಲಮಲಂ ವೃಣೀಷ್ಟಮೇ 
ಯಥಾಭಿಕಾಮಂ ಎತರಾಮಿ ತೇ ವರಮ್‌ ॥ 
ಪ್ರಿಯೇಯ ತೋಯೇನ ನೃಣಾಂ ಪ್ರಪದ್ಧತಾ- 


ಮಹೋತ್ತಯಾರತತ್ಯಾಭೃಶಮರ್ದ್ಯತೇ। ವೃಥಾ ॥ ೨೦॥ 


ದೇವಂ ಸ ವವ್ರೇ ಪಾಪೀಯಾನ್‌ 

ವರಂ ಭೂತಭಯಾವಹಮ್‌ ಟ 
ಯಸ್ಯ. ಯಸ್ಕ ಕರಂ ಶಿರ್ಡಿ 

ಧಾಸ್ಯೇ ಸ ಮ್ರಿಯತಾಮಿತಿ ॥ ೨೧॥ 
ತಚ್ಛುತ್ವಾಭಗವಾನ್‌ ರುದ್ರೋ ದುರ್ಮನಾ ಇವ ಭಾರತ 
ಓಮಿತಿ ಪ್ರಹಸಂಸ್ತಸ್ಥೈ ದದೇ5ಹೇರಮೃತಂ ಯಥಾ 


॥೨೨॥ 


ಇತ್ಯುಕ್ತಃ ಸೋ5ಸುರೋ ನೂನಂ ಗೌರೀಹರಣಲಾಲಸಃ | 
ಸ ತದ್ದರಪರೀಕ್ಸಾರ್ಥಂ ಶಂಭೋರ್ಮೂದ್ಧ್ನಿ ಕಿಲಾಸುರಃ । 


' ಸ್ವಹಸ್ತಂ ಧಾತುಮಾರೇಭೇ ಸೋಜಜಿಭ್ಯತ್‌ ಸಕ್ಟತಾಚ್ಛಿವಃ 
॥ ೨೩ ॥ 


ತೇನೋಪಸೃಷ್ಟು ಸಂತ್ರಸ್ತ: ಪರಾಧಾವನ್ನವೇಪಥುಃ। 
ಯಾವದಂತಂ ದಿವೋ ಭೂಮೇಃ ಕಾಷ್ಠಾನಾಮುದಗಾದುದಕ್‌ 
॥ ೨೪ ॥ 


ಅಜಾನಂತಃ ಪ್ರತಿವಿಧಿಂ ತೂಪ್ಲೀಮಾಸನ್ನುರೇಶ್ವರಾಃ । 
ತತೋ ವೈಕುಂಠ ಮಗಮದ್ದಾಶ್ಚರಂ ತಮಸಃ ಪರಮ್‌ 
॥ ೨೫ ॥ 


ಯತ್ರ ನಾರಾಯಣಃ ಸಾಕ್ಟಾನ್ಚ್ಯಾಸಿನಾಂ ಪರಮಾಗತಿಃ | 
ಶಾಂತಾನಾಂ ನ್ವಸ್ತದಂಡಾನಾಂ ಯತೋ ನಾವರ್ತತೇಗತಃ 
॥೨೬॥ 


ತಂ ತಥಾವ್ಯಸನಂ ದೃಷ್ಟ್ವಾ ಭಗವಾನ್‌ ವೃಜಿನಾರ್ದನಃ 1 
ದೂರಾತ್‌ ಪ್ರತ್ಯುದಿಯಾದ್ಧೂತ್ಯಾವಮುಕೋಯೋಗಮಾಯಯಾ 
॥೨೭॥ 


ಮೇಖಲಾಜಿನದಂಡಾಕ್ಚೈಸ್ಟೇಜಸಾಗ್ನಿರಿವ. ಜ್ವಲನ್‌ । 
ಅಭಿವಾದಯಾಮಾಸ ಚ ತಂ ಕುಶಪಾಣಿರ್ವಿನೀತವತ್‌ 
॥ ೨೮ ॥ 





ವೃಕಾಸುರನೇ | ಸಾಕುಮಾಡು ನಿಲ್ಲಿಸು ನಿನಗೆ ಬೇಕಾದವರನ್ನು 
ಕೇಳು, ನಾನು ನಿನಗೆ ಕೊಡುತ್ತೇನೆ. ನಾನಾದರೋ ಶರಣಾಗತರಾದ 
ಭಕ್ತರು ಮಾಡಿದ ಕೇವಲ ನೀರಿನ ಅಭಿಷೇಕದಿಂದಲೇ ಸಂತುಷ್ಟ 
ನಾಗುವವನು. ನೀನು ನಿನ್ನ ಶರೀರವನ್ನೇ ವಿನಾಶಗೊಳಿಸಲು ವ್ಯರ್ಥ 
ವಾಗಿ ಪ್ರಯತ್ನಿಸುತ್ತಿರುವೆಯಲ್ಲ! ॥ ೨೦ ॥ ಪರೀಕ್ಷಿತನೇ | ಅತ್ಯಂತ 
ಪಾಪಿಯಾದ ವೃಕಾಸುರನು ಸಮಸ್ತ ಪ್ರಾಣಿಗಳನ್ನು ಭಯಭೀತ 
ಗೊಳಿಸುವಂತಹ ವರವನ್ನು ಕೇಳಿದನು - ಸ್ವಾಮಿ! ನಾನು ಯಾರ 
ತಲೆಯ ಮೇಲೆ ಕೈಯನ್ನಿಡುವೆನೋ ಅವನು ಮರಣಹೊಂದ 
ಬೇಕು. ॥ ೨೧ ॥ ರಾಜೇಂದ್ರ! ಅವನ ಈ ಬೇಡಿಕೆಯನ್ನು ಕೇಳಿದ 
ಭಗವಾನ್‌ ರುದ್ರನು ಮನಗುಂದಿದವನಂತಾಗಿ ಕೊಡಲು ಮನ್ಸ 
ಲರದ್ದರೂ ನಸುನಗುತ್ತಾ ವರವನ್ನು ಕೊಟ್ಟು ಸರ್ಪಕ್ಕೆ ಆಮೃತ' 
ವನ್ನುಣಿಸಿದಂತೆ - "ಸರಿ ಹಾಗೆಯೇ ಆಗಲಿ' ಎಂದು ಹೇಳಿ 
ದನು. ॥ ೨೨ ॥ 

ಭಗವಾನ್‌ ಶಂಕರನಿಂದ ಇಂತಹ ಸರ್ವನಾಶಕವಾದ ವರವನ್ನು 
ಪಡೆದ ವ್ಯಕಾಸುರನ ಮನಸ್ಸಿನಲ್ಲಿ ಮೊದಲಿಗೆ ಪಾರ್ವತಿಯನ್ನು 
ಅಸಹರಿಸಬೇಕೆಂಬ ಲಾಲಸೆ ಉಂಟಾಯಿತು. ಅದಕ್ಕಾಗಿ ಆ 
ಅಸುರನು ಶಂಕರನ ವರವನ್ನು ಪರೀಕ್ಷಿಸಲಿಕ್ಕಾಗಿ ಅವನ ತಲೆಯ 
ಮೆಲೆಯೇ ಕೈಯನ್ನಿಡಲು ಹೊರಟನು. ಇದರಿಂದ ಶಿವನು ತಾನು 
ಕೊಟ್ಟ ವರದಿಂದಲೇ ಭಯಗೊಂಡನು. ॥ ೨೩ ॥ ದೈತ್ಯನು 
ಬೆನ್ನಟ್ಟಿಕೊಂಡು ಬರುವುದನ್ನು ಕಂಡು ಶಂಕರನು ಭಯದಿಂದ 
ನಡುಗುತ್ತ ಓಡತೊಡಗಿದನು. ಅವನು ಪೃಥಿವಿ, ಸ್ವರ್ಗ, ದಿಗಂತ 
ವರೆಗೂ ಓಡಿದನು. ಆದರೂ ಬೆನ್ನಬಿದ್ದ ಆಸುರನನ್ನು ನೋಡಿ 
ಉತ್ತರದ ಕಡೆಗೆ ಓಡಿದನು. ॥ ೨೪ ॥ ಶಿವನ ಈ ಸಂಕಟದಿಂದ 
ಪಾರಾಗಿಸಲು ಕೈಲಾಗದೆ. ದೊಡ್ಡ-ದೊಡ್ಡ ದೇವತೆಗಳು 
ಸುಮ್ಮನಾದರು. ಕೊನೆಗೆ ಅವನು ಪ್ರಾಕೃತಿಕ ಅಂಧಕಾರದಿಂದ 
ಆಚೆಗೆ ಇರುವ ಪ್ರಕಾಶಮಯ ವೈಕುಂಠಕ್ಕೆ ಹೋದನು. ॥ ೨೫ ॥ 
ಸಾಕ್ಷಾತ್‌ ಭಗವಾನ್‌ ಶ್ರೀಮನ್ನಾರಾಯಣನು ಆ ವೈಕುಂಠದಲ್ಲಿ 
ವಾಸವಾಗಿದ್ದನು. ಸಂನ್ಯಾಸಿಗಳಿಗೆ ಏಕಮಾತ್ರ ಪರಮಗತಿಸ್ವರೂಪ 
ನಾದ ಅವನು ಸಮಸ್ತ ಜಗತ್ತಿಗೆ ಅಭಯವನ್ನಿತ್ತು ಶಾಂತಭಾವದಿಂದ 
ವಿರಾಜಸುತ್ತಿದ್ದನು. ವೈಕುಂಠದಲ್ಲಿ ಅವನನ್ನು ನೋಡಿದ ಬಳಿಕ 
ಮರ್ತ್ಯಲೋಕಕ್ಕೆ ಮರಳಬೇಕಾಗುವುದಿಲ್ಲ ॥ ೨೬ ॥ ಶಂಕರನು 
ಬಹುದೊಡ್ಡ ಸಂಕಃಕ್ಕೆ ಸಿಕ್ಕಿಕೊಂಡಿದ್ದನ್ನು ಕಂಡು ಭಕ್ತಭಯಹಾರಿ 
ಯಾದ ಭಗವಂತನು ತನ್ನ ಯೋಗಮಾಯೆಯಿಂದ ಬ್ರಹ್ಮ 
ಚಾರಿಯ ರೂಪವನ್ನಾಂತು ನಿಧಾನವಾಗಿ ಬರುತ್ತಿದ್ದ ವೃಕಾಸುರನ 
ಕಡೆಗೆ ನಡೆಯತೊಡಗಿದನು. ॥ ೨೭ ॥ ಆಗ. ಭಗವಂತನು 
ಮೌಂಜಿಯ ಮೇಖಲೆಯನ್ನೂ ಕೃಷ್ಣಮೃಗ ಚರ್ಮವನ್ನು ದಂಡ 
ವನ್ನೂ ರುದ್ರಾಕ್ಷಮಾಲೆಯನ್ನು ಧರಿಸಿದ್ದರು. ಅವನು ಪ್ರತಿ 
ಯೊಂದು ಅಂಗದಿಂದಲೂ ಧಗಗಿಸುತ್ತಿರುವ ದಿವ್ಯಜ್ಯೋತಿ 
ಯಿಂದ ಪ್ರಶಾಶಿಸತ್ತದ್ದನು. ಕೈಯಲ್ಲಿ ದರ್ಭೆಗಳನ್ನು ಹಿಡಿದಿದ್ದರು. 
ವೃಕಾಸುರನನ್ನು ನೋಡುತ್ತಲೇ ಆವನು ಬಹಳ ನಮ್ರತೆಯಿಂದ 
ಬಾಗಿ ವಂದಿಸಿದನು. ॥ ೨೮ ॥ 


580 


ಶ್ರೀಮದ್ಭಾಗವತ 


[ಅಧ್ಯಾಯ88 





ಶ್ರೀಭಗವಾನುವಾಚ 
ಶಾಕುನೇಯ ಭವಾನ್‌ ವ್ಯಕ್ತಂ ಶ್ರಾಂತಃ ಕಿಂ ದೂರಮಾಗತಃ | 
ಕ್ಷಣಂ ವಿಶ್ರಮೃತಾಂ ಪುಂಸ ಆತ್ಮಾಯಂ ಸರ್ವಕಾಮಧುಕ್‌ 
ಲ ॥೨೯॥ 


ಯದಿ ನಃ ಶ್ರವಣಾಯಾಲಂ ಯುಷ್ಕದ್ವವಸಿತಂ ವಿಭೋ॥ 


ಭಣ್ಯತಾಂಪ್ರಾಯಶಃ ಪುಂಭಿರ್ಥ್ಯತ್ಛೆ: ಸ್ವಾರ್ಥಾನ್ಸಮೀಹತೇ 
॥೩೦॥ 


ಶ್ರೀಶುಕ ಉವಾಚ 


ಏವಂ ಭಗವತಾ ಪೃಷ್ಟೋ ವಚಸಾಮೃತವರ್ಷಿಣಾ | 
ಗತಕ್ಷಮೋರಬ್ರವೀತ್ರಸ್ಟೈ ಯಥಾಪೂವ। 
॥೩೧॥ 


ಶ್ರೀಭಗವಾನುವಾಚ 
ಏವಂ ಚೇತ್ತರ್ಹಿ ತದ್ದಾಶ್ರಂ ನ ವಯಂ ಶ್ರದ್ಧಧೀಮಹಿ । 


ಯೋ ದಕ್ಷಶಾಪಾತ್‌ ಪೈಶಾಚ್ಛಂ ಪ್ರಾಪ್ತಃ ಪ್ರೇತಪಿಶಾಚರಾಟ್‌ 
॥೩೨॥ 


ಯದಿ ವಸ್ತ್ರತ್ರ ವಿಶ್ರಂಛೋ ದಾನವೇಂದ್ರ ಜಗದ್ಗುರೌ। 
ತರ್ಹೃಂಗಾತು ಸ್ವಶಿರಸಿ ಹಸ್ತಂ ನೃಸ್ಯ ಪ್ರತೀಯತಾಮ್‌ 
॥೩೩॥ 


ಯದ್ಭಸತೃಂ ವಚಃ ಶಂಭೋಃ ಕಥಂಚಿದ್ವಾನವರ್ಷಭ। 
ತದೈನಂ ಜಹೃಸದ್ವಾಚಂ ನ ಯದ್ದಕ್ಷಾನೃತಂ ಪುನಃ 


॥೩೪॥ 


ಇತ್ಯಂ ಭಗವತಶ್ಚಿತೈರ್ವಚೋಭಿ: ಸ. ಸುಪೇಶಲೈಃ। 
ಭಿನ್ನಧೀರ್ವಿಸ್ಟೃತಃ ಶೀರ್ಷಿ ಸ್ಪಹಸ್ತಂ ಕುಮತಿರ್ವೃಧಾತ್‌ 


॥೩೫॥ 


ಅಥಾಪತದ್ಧಿನ್ನಶಿರಾ ವಜ್ರಾಹತ ಇವ ಕ್ಷಣಾತ್‌ । 
ಜಯಶಬ್ದೋ ನಮಜಬ್ಬು ಸಾಧುಶಬ್ದೋಂಭವದ್ದಿಎ 
॥೩೬॥ 


ಮುಮುಚು: ಪುಷ್ಪನರ್ಷಾಣಿ ಹತೇ ಪಾಪೇ ವೃಕಾಸುರೇ॥ 
ದೇವರ್ಷಿಪಿತೃಗಂಧರ್ವಾ ಮೋಚಿತ: ಸಂಕಟಾಚ್ಛಿವ: 
॥೩೭॥ 





ಬ್ರಹ್ಮತಾರಿ ವೇಷಧಾರಿಯಾದ ಭಗವಂತನು ಹೇಳಿದನು - ಶಕುನಿ 
ನಂದನ ವೃಕಾಸುರನೇ [ನೀನು ಬಹಳ ಬಳಲಿದವನಂತೆ ಕಂಡು. 
ಬರುತ್ತೀಯೆ. ಇಂದು ನೀನು ಬಹಳ ದೂರದಿಂದ ಬಂದಿರು. 
ವೆಯೋ? ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊ. ನೋಡು, ಈ 
ಶರೀರವು ಎಲ್ಲ ಸುಖಗಳ ಮೂಲವಾಗಿದೆ. ಇದರಿಂದಲೇ ಸಮಸ್ತ. 
ಕಾಮನೆಗಳೂ ಕೈಗೂಡುವವು. ಇದಕ್ಕೆ ಹೆಚ್ಚು ಕಷ್ಟಕೂಡ 
ಬಾರದು. ॥ ೨೯ || ನೀನಾದರೋ ಸರ್ವಸಮರ್ಥನಾಗಿರುವೆ. ಈ 
ಸಮಯದಲ್ಲಿ ನೀನು ಏನು ಮಾಡಬೇಕೆಂದಿರುವೆ? ನಾನು 
ಕೇಳಲು ಯೋಗ್ಯವಾಗಿದ್ದರೆ ಹೇಳು. ಏಕೆಂದರೆ ಪ್ರಪಂಚದಲ್ಲಿ 
ಜನರು ಸಹಾಯಕರಿಂದ ಬಹಳಷ್ಟು ಕೆಲಸವನ್ನು ಸಾಧಿಸಿಕೊಳ್ಳು. 
ವುದನ್ನು ನೋಡುತ್ತೇವೆ. ॥ ೩೦॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ. - ವರೀಕ್ಷಿಕನೇ| 
ಭಗವಂತನ ಪ್ರತಿಯೊಂದು ಶಬ್ದವು ಅಮೃತದಲ್ಲಿ ಅದ್ದಿತೆಗೆದಂತತ್ತು. 
ಅವನ್ನು ಕೇಳಿದಾಗ ಅವನು ಕೊಂಚೆ ಸುಧಾರಿಸಿಕೊಂಡು ಕ್ರಮವಾಗಿ 
ತಾನು ಮಾಡಿದ ತಪಸ್ಸು ಪಡೆದ ವರ, ಶಂಕರನನ್ನು ಬೆನ್ನಟ್ಟಿ 
ಹೋದುದೆಲ್ಲವನ್ನು ಮೊದಲಿನಿಂದ ಹೇಳಿದನು. ॥ ೩೧॥ 

ಶ್ರೀಭಗವಂತನು ಹೇಳಿದನು - ಸರಿ, ಹೀಗೋ ಮಾತು | 
ಅಯ್ಯಾ! ನಾವು ಆ ಶಿವನ ಮಾತಿನಲ್ಲಿ ವಿಶ್ವಾಸವಿಡುವುದಿಲ್ಲ ನಿನಗೆ. 
ಇದು ಗೊತ್ತಿಲ್ಲವೇ? ಅವನಾದರೋ ದಕ್ಷಪ್ರಜಾಪತಿಯ ಶಾಸ 
ದಿಂದ ಪಿಶಾಚಭಾವವನ್ನು ತಳೆದಿರುವನು. ಇಂದು ಅವನೇ ಪ್ರೇತ. 
ಗಳ, ಪಿಶಾಚಗಳ ಸಾಮ್ರಾಟನಾಗಿದ್ದಾನೆ. ॥ ೩೨ ॥ ದಾನವೇಂದ್ರಾ | 
ನೀನು ಇಷ್ಟು ದೊಡ್ಡನನಾದರೂ ಇಂತಹ ಸಣ್ಣ-ಪುಟ್ಟ ಮಾತು. 
ಗಳಲ್ಲಿ ವಿಶ್ವಾಸವಿಡುತ್ತೀಯಲ್ಲ? ನೀನು ಈಗಲೂ ಅವನನ್ನು ಜಗ 
ದುರು ಎಂದು ಭಾವಿಸುವುದಾದರೆ, ಅವನ ಮಾತಿನಲ್ಲಿ ವಿಶ್ವಾಸ. 
ವಿಡುವೆಯಾದರೆ ಕೂಡಲೇ ನಿನ್ನ ಕೈಯನ್ನು ನಿನ್ನ ತಲೆಯ ಮೇಲೆ. 
ಇಟ್ಟುಕೊಂಡು ಪರೀಕ್ಷಿಸಬಾರದೇ! ॥ ೩೩॥ ದಾನವಶಿರೋ 
ಮಣಿ | ಯಾವುದೇ ರೀತಿಯಿಂದ ಶಂಠಕನ ಮಾತು ಸುಳ್ಳಾದರೆ ಆ 
ಆಸತ್ಯವಾದಿಯನ್ನು ಕೊಂದುಬಿಡು. ಇದರಿಂದ ಮತ್ತೆ ಅವನು. 
ಸುಳ್ಳುಹೇಳಲಾರನು. ॥ ೩೪ ॥ ಪರೀಕ್ಷಿತನೇ | ಭಗವಂತನು ಇಂತಹ. 
ಮೋಹಗೊಳಿಸುವಂತಹ ಅದ್ಭುತವಾದ ಸಿಹಿಯಾದ ಮಾತುಗಳನ್ನು 
ಕೇಳುತ್ತಲೇ ಅವನ ಬುದ್ಧಿಯು ಮಂಕಾಯಿತು. ಆ ದುರ್ಬುದ್ಧಿಯು 
ವರದಾನವನ್ನು ಮರೆತು ತನ್ನ ಕೈಯನ್ನೇ ತನ್ನ ತಲೆಯ ಮೇಲಿರಿಸಿ 
ಕೊಂಡನು. ॥ ೩೫ ॥ ಸರಿ, ಆ ಕ್ಷಣವೇ ಅವನ ತಲೆ ಒಡೆದು, 
ಸಿಡಿಲು ಬಡಿದವನಂತೆ ನೇಕ್ಕುರುಳಿ ಸತ್ತು ಹೋದನು. ಆ ಸಮಯ. 
ದಲ್ಲಿ ದೇವತೆಗಳು ಆಕಾಶದಲ್ಲಿ ಸಾಧು! ಸಾಧು। ಎಂದು. 
ಹೇಳುತ್ತಾ ನಮೋ ನಮಃ ಎಂದು ವಂದಿಸುತ್ತಾ ಜಯ-ಜಯಕಾರ 
ಮಾಡಿದರು. ॥ ೩೬ ॥ ಪಾಪಿಯಾದ ವೃಕಾಸುರನ ಮೃತ್ಯುವಿನಿಂದ 
ದೇವತೆಗಳು, ಪಿತೃಗಳು, ಗಂಧರ್ವರು ಅಕ್ಕಂತ ಸಂತೋಷ 
ಗೊಂಡು ಪುಷ್ಪವೃಷ್ಟಿಗರೆದರು. ಭಗವಾನ್‌ ಶಂಕರನು ಅಂತಹ. 
ವಿಕಟ ಸಂಕಟದಿಂದ ಮುಕ್ತನಾದನು. ॥ ೩೭ ॥ 





89 ಅಧ್ಯಾಯ] 


ದಶಮಸ್ಥಂಧ (ಉತ್ತರಾರ್ಧ) 


581 





ಮುಕ್ತಂ ಗಿರಿಶಮಭ್ಯಾಹ ಭಗವಾನ್‌ ಪುರುಷೋತ್ತಮಃ । 
ಅಹೋ ದೇವ ಮಹಾದೇವ ಪಾಪೋ5ಯಂ ಸ್ವೇನ ಪಾಷ್ಠನಾ 
॥೩೮॥ 


ಹತಃ ಕೋ ನು ಮಹತ್ಸ್ವೀಶ ಜಂತುರ್ವೈ ಕೃತಕಿಲಿಷ: । 
ಕ್ಷೇಮೀ ಸ್ಯಾತ್‌ ಕಿಮು ವಿಶ್ವೇಶೇ ಕೃತಾಗಸ್ಕೋ ಜಗದ್ಗುರೌ 
ಗ ॥೩೯॥ 


ಯ ಏವಮವ್ಯಾಕೃತಶಕ್ತ್ಯುದನ್ನತ: 
ಪರಸ್ಕ ಸಾಕ್ಬಾತ್‌ ಪರಮಾತ್ಮನೋ ಹರೇಃ । 
ಗಿರಿತ್ರಮೋಕ್ಟಂ ಕಥಯೇಚ್ಛೃಣೋತಿ ವಾ 


ನಿಮುಚ್ಛತೇ ಸಂಸೃತಭಿಸ್ತಥಾರಿಭಿ: ॥। ೪೦ ॥ 





ಆಗ ಭಯ ಗೊಂಡಿರುವ ಶಂಕರನ ಬಳಿ ಭಗವಾನ್‌ 
ಪುರುಷೋತ್ತಮನು ಹೆಳಿದನು - ದೇವಾಧಿದೇವಾ | ಈ ದುಷ್ಟ 
ನನ್ನು ಅವನ ಪಾಪಗಳೇ ಕೊಂದು ಹಾಕಿದುದು ಸೋಷದ 
ಮಾತೇ ಸರಿ. ಪರಮೇಶ್ವರನೇ | ಮಹಾಪುರಷರಿಗೆ ಅಪರಾಧವನ್ನು 
ಮಾಡಿದವರು ಯಾರು ತಾನೇ ಕ್ಷೇಮದಿಂದ ಇರಬಲ್ಲನು ? 
ಮತ್ತೆ ಸಾಕ್ಟಾತ್‌ ಜಗದ್ಗುರು ವಿಶ್ವೇಶ್ವರನಾದ ನಿನಗೆ ಅಸರಾಧ 
ವನ್ನು ಮಾಡಿದ ಯಾರಾದರೂ ಕುಠಲಿಯಾಗಿ ಹೇಗೆ. ಇರ 
ಬಲ್ಲರು? ॥ ೩೮-೩೯ ॥ 

ಅನಂತಶಕ್ತಿಗಳ ಸಮುದ್ರನಾದ ಭಗವಂತನ ಒಂದೊಂದು. 
ಶ್ರ್ರೆಯೂ ಮಾತು-ಮನಸ್ಸಿನ ಸೀಮೆಯಿಂದ ಅಕೀತವಾದುದು. 
ಅವನು ಪ್ರಕೃತಿಗಿಂತ ಪರನಾದ ಸಾಕ್ಸಾಶ್‌ ಪರಮಾತ್ಮನಾಗಿದ್ದಾನೆ. 
ಶಂಕರನನ್ನು ಈ ಸಂಕಟದಿಂದ ಬಿಡಿಸಿದ ಅವನ ಈ ಲೀಲೆಯನ್ನು 
ಹೇಳುವವನು, ಕೇಳುವವನು ಸಂಸಾರ ಬಂಧನದಿಂದ ಮತ್ತು. 
ಶತ್ರುಗಳ ಭಯದಿಂದ ಮುಕ್ತನಾಗಿ ಹೋಗುತ್ತಾನೆ. ॥ ೪೦ ॥ 


ಎಂಭತ್ತೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೮೮ ॥/ 


ಇತಿ ಶ್ರೀಮದ್ಭಾಗನತೇ ಮಹಾಪುರಾಣೇ ಪಾರಮಹಂಸ್ಯಾಂಸಂಹಿತಾಯಾಂ ದಶದಸ್ಥಂಧೇ ಉತ್ತರಾರ್ಧೇ 
ರುದ್ರಮೋಕ್ಷಣಂ ನಾಮ ಅಷ್ಟಾಶೀತಿತಮೋಂಧ್ಯಾಯಃ॥। ೮೮ ॥ 


ವಾಕಾಸಕೀತಾೂ 


ಎಂಭತ್ತೊಂಭತ್ತನೆಯ ಅಧ್ಯಾಯ 
ಭೃಗು ಮಹರ್ಷಿಯು ತ್ರಿಮೂರ್ತಿಗಳನ್ನು ಪರೀಕ್ಷಿಸಿದುದು - 
ಭಗವಂತನು ಸತ್ತು ಹೋಗಿದ್ದ ಬ್ರಾಹ್ಮಣ ಬಾಲಕರನ್ನು ಮರಳಿ ತಂದು ಕೊಟ್ಟಿದ್ದು 


ಶ್ರೀಶುಕ ಉವಾಚ 
ಸರಸ್ವತ್ಕಾಸ್ತಟೇ ರಾಜನ್ನೃಷಯಃ ಸತ್ರಮಾಸತ | 


ವಿತರ್ಕಃ ಸಮಭೂತ್ರೇಷಾಂ ತ್ರಿಷ್ಟಧೀಶೇಷು ಕೋ ಮಹಾನ್‌ 
॥೧॥ 


ತಸ್ಯ ಜಿಜ್ನಾನಯಾ ತೇ ವೈ ಚೃಗುಂ ಬ್ರಹ್ಮಸುತಂ ನೃಪ । 
ತಜ್ಞಪ್ರೈ ಪ್ರೇಷಯಾಮಾಸ: ಸೋಳಭ್ಯಗಾದೃಷ್ಟಣಃ ಸಭಾಮ್‌ 
॥೨॥ 


ನ. ತಸ್ಟೈೆ ಪ್ರಹ್ನಣಂ ಸ್ತೋತ್ರಂ ಚಕ್ರೇ ಸತ್ರ್ವಪರೀಕ್ಷಯಾ | 
ತಸ್ಟೈ ಚುಕ್ರೋಧ ಭಗವಾನ್‌ ಪ್ರಜ್ವಲನ್‌ ಸ್ವೇನ ತೇಜಸಾ 


॥೩॥। 


ಸ. ಆತ್ಮಕತ್ತತಂ ಮನ್ಯುಮಾತ್ಮತಾಯಾತ್ಮನಾ ಪ್ರಭು। 
ಅಶೀಶಮದ್ಯಥಾ ವಸ್ನಿಂಸ್ಟಯೋನ್ಯಾ ವಾರಿಣಾರತತ್ಯಭೂಃ 
॥ ೪॥ 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಒಮ್ಮೆ ಪವಿತ್ರವಾದ ಸರಸ್ವತೀ ನದಿಯ. ತೀರದಲ್ಲಿ ಮಹಾಯಜ್ಞ 
ವನ್ನು ಪ್ರಾರಂಭಿಸುವ ಸರುವಾಗಿ ಮಹಾ-ಮಹಾ ಖುಷಿಮುನಿ 
ಗಳು ಸೇರಿದರು. ಅವರಲ್ಲಿ ಬ್ರಹ್ಮ-ವಿಷ್ಠು-ಶಿವರಲ್ಲಿ ಎಲ್ಲಕ್ಕಿಂತ 
ದೊಡ್ಡವರು ಯಾರು ? ಎಂಬ ವಿಷಯದಲ್ಲಿ ವಿವಾದ ನಡೆಯು 
ತ್ತಿತ್ತು. ॥ ೧॥ ಪರೀಕ್ಷಿತನೇ। ಅವರೆಲ್ಲರೂ ಈ ವಿಷಯವನ್ನು 
ತಿಳಿಯಲಿ್ಕಾಗಿ ಹಾಗೂ ಬ್ರಹ್ಮ ವಿಷ್ಣು. ಮಹೇಕ್ವರರನ್ನು ಪರೀಕ್ಡೆ 
ಸುವ ಉದ್ದೇಶದಿಂದ ಬ್ರಹ್ಮಮಾನನ ಪುತ್ರರಾದ  ಭೃಗುಮಹರ್ಷಿ' 
ಗಳನ್ನು ಅವರ ಬಳಿಗೆ ಕಳಿಸಿದರು. ಭೃಗುಮಹರ್ಷಿಗಳು ಮೊಟ್ಟ 
ಮೊದಲಿಗೆ ಬ್ರಹ್ಮದೇವರ ಸಭೆಗೆ ಹೋದರು. ॥ ೨ ॥ ಅವರು. 
ಬ್ರಹ್ಮನ ಸತ್ಯವನ್ನು ಪರೀ್ಷರುವದಕ್ಕಾಗಿ ಅವನನ್ನು ಸ್ವತಸಲೂ ಇಲ್ಲ, 
ರಿಸಲೂ ' ಇಲ್ಲ ' ಇದರಿಂದ ಬ್ರಹ್ಮನು ತನ್ನ ತೇಜದಿಂದ 
ಉರಿಯುತ್ತಿದ್ದನು. ಅವನು ಕ್ರೋಧಗೊಂಡಿರುವನೆಂದು ತಿಳಿಯಿತು೩॥ 
ಆದರೆ ಸಮರ್ಥನಾದ ಬ್ರಹ್ಮದೇವರು ಇವನಾದರೋ ನನ್ನ 
ಪ್ರತ್ರನಾಗಿದ್ದಾನೆಂದು ನೋಡಿದಾಗ ತನ್ನ ಮಸಸನಲ್ಲಿ ಎದ್ದ ಕ್ರೋಧಾಗ್ನಿ 
ಯನ್ನು ಅರಣಿಮಂಥನದಿಂದ ಉತ್ಪನ್ನವಾದ  ಗ್ನಿಯನ್ನು ನೀರನ್ನು 
ಹಾಕಿ ನಂದಿಸುವಂತೆ ವಿವೇಕ ಬುದ್ಧಿಯ ಮೂಲಕ ಮನಸ್ಸಿನಲ್ಲೇ 
ಆಡಗಿಸಿಕೊಂಡನು. ॥ ೪ ॥ 


582 


ಶ್ರೀಮದ್ಭಾಗವತ 


[ಅಧ್ಯಾಯ89 





ತತಃ ಕೈಲಾಸಮಗಮತ್‌ ಸ ತಂ ದೇವೋ ಮಹೇಶ್ವರ: । 
ಪರಿರಬ್ಟುಂ ಸಮಾರೇಭೇ ಉತ್ಪಾಯ ಭ್ರಾತರಂ ಮುದಾ 
॥ ೫.॥ 


ನೈಚ್ಛತ್ರ್ಯಮಸ್ಯುತ್ತಥಗ. ಇತಿ ದೇವಶ್ಚಕೋಪ ಹ।॥ 
ಶೂಲಮುದ್ಯಮ್ಯ ತಂ ಹಂತುಮಾರೇಭೇ ತಿಗ್ಗಲೋಚನಃ 
॥೬॥ 


ಪತಿತ್ವಾಪಾದಯೋರ್ದೇವೀ ಸಾಂತ್ವಯಾಮಾಸತಂಗಿರಾ | 
ಅಥೋ ಜಗಾಮ ವೈಕುಂಠಂ ಯತ್ರ ದೇವೋ ಜನಾರ್ದನಃ 
॥೭॥ 


ಶಯಾನಂ ಶ್ರಿಯ ಉತ್ಪಂಗೇ ಪದಾ ವಕ್ಷಸ್ಥತಾಡಯತ್‌ । 
ತತ ಉತ್ಕಾಯ ಭಗವಾನ್‌ ಸಹ ಲಕ್ಷ್ಯಾ ಸತಾಂ ಗತಿಃ 
॥೮॥ 


ಸ್ವತಲ್ಪಾದವರುಹ್ಯಾಥ ನನಾಮ ಶಿರಸಾ ಮುನಿಮ್‌ । 

ಆಹ ತೇ ಸ್ವಾಗತಂ ಬ್ರಹ್ಮನ್‌ ನಿಷೀದಾತ್ರಾಸನೇ ಕ್ಷಣಮ್‌ । 

ಅಜಾನತಾಮಾಗತಾನ್ವ! ಕೃಂತುಮರ್ಹಥ ನಃ ಪ್ರಭೋ 
॥೯॥ 


ಅತೀವ ಕೋಮಲ್‌ ತಾತ ಚರಣೌ ತೇ ಮಹಾಮುನೇ । 
ಇತ್ಯುಕ್ತ್ವಾ ವಿಪ್ರಚರಣೌ ಮರ್ದಯನ್ನ್ವೇನ ಪಾಣಿನಾ 
॥೧೦॥ 


ಪುನೀಹಿಸಹಲೋಕಂಮಾಂಲೋಕಪಾಲಾಂಶ್ಚಮದ್ಗಾನ್‌ । 
ಪಾದೋದಕೇನ ಭವತಸ್ತೀರ್ಥಾನಾಂ ತೀರ್ಥಕಾರಿಣಾ 
॥೧೧॥ 


ಆದ್ಯಾಹಂ ಭಗವನ್‌ಲಕ್ಷ್ಮ್ಯಾ ಆಸಮೇಕಾಂತಭಾಜನಮ್‌ । 
ವತ್ತೃತ್ಯುಂಸಿ ಮೇ. ಭೂತಿರ್ಭವತ್ವಾದಹತಾಂಹಸಃ 
॥೧೨॥ 


ಶ್ರೀಶುಕ ಉವಾಚ 
ಏನಂ ಬ್ರುವಾಣೇ ವೈಕುಂಠೇ ಭೃಗುಸ್ತನ್ನಂದ್ರಯಾ ಗಿರಾ | 
ನಿರ್ವತಸ್ತರ್ಪಿತಸ್ತೂಪ್ಲೀಂ ಭಕ್ತ್ಯುತ್ಕಂತೋಂಶ್ರುಲೋಚನಃ 
॥ ೧೩॥ 


ಪುನಶ್ಚ ಸತ್ರಮಾವ್ರಜ್ಯ ಮುನೀನಾಂ ಬ್ರಹ್ಮವಾದಿನಾಮ್‌ । 


ಸ್ವಾನುಭೂತಮತೇಷೇಣ ರಾಜನ್‌ ಭೃಗುರವರ್ಣಯತ್‌ 


॥೧೪॥ 





ಅಲ್ಲಿಂದ ಭೃಗುಗಳು ಕೈಲಾಸಕ್ಕೆ ಹೋದರು. ದೇವಾಧಿದೇವ 
ನಾದ ಭಗವಾನ್‌ ಶಂಕರನು ತನ್ನ ತಮ್ಮನಾದ ಭೃಗುವು ಬಂದಿರುವ 
ನೆಂದು ನೋಡಿದಾಗ ಆನಂದದಿಂದ ಎದ್ದುನಿಂತು ಆಲಿಂಗಿಸಿ 
ಕೊಳ್ಳಲು ಬಾಹುಗಳನ್ನು ಚಾಚಿದನು. ॥ ೫॥ ಆದರೆ ಭೃಗು 
ಮಹರ್ಷಿಗಳು ಅವನ ಅಲಿಂಗನವನ್ನು ತಿರಸೈರಿಸುತ್ತಾ ಹೇಳುತ್ತಾರೆ. 
"ನೀನು ಲೋಕ ಮತ್ತು ವೇದದ ಮರ್ಯಾದೆಯನ್ನು ಉಲ್ಲಂಘಿ. 
ಸಿರುವೆ. ಇದರಿಂದ ನಾನು ನಿನ್ನನ್ನು ಆಲಿಂಗಿಸಿಕೊಳ್ಳುವುದಿಲ್ಲ' 
ಭೃಗುಗಳ: ಮಾತನ್ನು ಕೇಳಿದ ಭಗವಾನ್‌ ಶಂಕರನು ಕ್ರೋಧದಿಂದ 
ಉರಿದೆದ್ದು, ಹುಬ್ಬನ್ನು ಮೇಲೇರಿಸಿಕೊಂಡು ತ್ರಿಶೋ 
ಭೃಗುವನ್ನು . ಕೊಲ್ಲಲು ಬಯಸಿದನು. ॥ ೬॥ ಆದರೆ ಅದೇ 
ಸಮಯದಲ್ಲಿ ಸತೀದೇವಿಯು. ಅವನ ಚರಣಗಳನ್ನು ಹಿಡಿದು 
ಕೊಂಡು ಬಹಳ ಅನುನಯಗಳಿಂದ ಅವನ ಕ್ರೋಧವನ್ನು ಶಾಂತ 
ಗೊಳಿಸಿದಳು. ಮತ್ತೆ ಭ್ರಗುಮಹರ್ಷಿಗಳು ಭಗವಾನ್‌ ವಿಷ್ಣುವಿನ 
ನಿವಾಸಸ್ಥಾನವಾದ ವೈಕುಂಶಕ್ಕೆ ಹೋದರು. ॥ ೭ ॥ ಆ ಸಮಯ. 
ದಲ್ಲಿ ಭಗವಾನ್‌ ವಿಷ್ಣುವು ಲಕ್ಷ್ಮೀದೇವಿಯ ತೊಡೆಯ ಮೇಲೆ 
ಲೆಯನ್ನಿಟ್ಟು ಒರಗಿದ್ದನು. ಭೃಗುಗಳು ಹೋಗಿ ಅವನ ವಕ್ಷಗ್ಗಳಕ್ಕೆ 
ಕಾಲಿನಿಂದ ಒದ್ದು ಬಿಟ್ಟನು. ಭಕ್ತವತ್ತಲನಾದ ಭಗವಾನ್‌ ಮಹಾ 
ವಿಷ್ಣುವು ಲಕ್ಷ್ಮೀದೇವಿಯೊಂದಿಗೆ ಎದ್ದು ಲಗುಬಗೆಯಿಂದ ಹಾಸಿಗೆ. 
ಯಿಂದ ಕೆಳಗಿಳಿದು ಮುನಿಗಳಿಗೆ ತಲೆಬಾಗಿ ವಂದಿಸಿದನು. 
ಭಗವಂತನೆಂದನು - ಬ್ರಾಹ್ಮಣಶ್ರೇಷ್ಠರೇ। ತಾವು ಬಂದುದು. 
ಬಹಳ ಚೆನ್ನಾಯ್ತು, ತಮಗೆ ಸ್ವಾಗತ ಕೋರುತ್ತೇವೆ. ಈ ಸುಖಾಸನ 
ದಲ್ಲಿ ಕುಳತು ವಿಶ್ರಮಿಸಿೊಳ್ಳಿ. ಸ್ವಾಮಿ | ತಮ್ಮ ಶುಭಾಗಮನದ 
ವಿಚಾರತಿಳಿದಿರಲಿಲ್ಲ ಇಲ್ಲದಿದ್ದರೆ. ನಿಮ್ಮನ್ನು ಸ್ವಾಗತಿಸಲು ನಾನೇ 
ಮುಂದೆ ಬರ್ತಿದ್ದೆ. ನನ್ನ ಅಪರಾಧವನ್ನು ಕ್ಷಮಿಸಿಬಡಿ ॥ ೯ ॥ 
ಮಹಾಮುನಿಗಳೇ | ತಮ್ಮ ಚರಣಗಳು ಅತ್ಯಂತ ಕೋಮಲವಾಗಿದೆ. 
ಎಂದು ಹೇಳಿ ಭೃಗುಗಳ ಚರಣಗಳನ್ನು ಭಗವಂತನು ತನ್ನ 
ಕೈಗಳಿಂದ ಒತ್ತತೊಡಗಿದನು. ॥ ೧೦ ॥ ಮಹರ್ಷಿಯೇ। ತಮ್ಮ 
ಚರಣಗಳ ಜಲವು ತೀರ್ಥಗಳನ್ನು ತೀರ್ಥವಾಗಿಸುವಂತಹುದು. 
ನೀವು ಅದರಿಂದ ಈ ವೈಕುಂಠಲೋಕವನ್ನು, ನನ್ನನ್ನು ಮತ್ತು 
ಲೋಕಪಾಲಕರನ್ನು ಪವಿತ್ರಗೊಳಿಸಿದಿರಿ. ॥ ೧೧ ॥ ಪೂಜ್ಯರೇ | 
ತಮ್ಮ ಚರಣಕಮಲಗಳ ಸ್ಪರ್ಶದಿಂದ ನನ್ನ ಎಲ್ಲ ಪಾಪಗಳು 
ತೊಳೆದುಹೋದುವು. ಇಂದು ನಾನು ಲಕ್ಷ್ಮೀದೇವಿಯ ಏಕಮಾತ್ರ 
ಆಶ್ರಯನಾದೆ. ಈಗ ನಿಮ್ಮ ಚರಣಗಳಿಂದ ಅಂಕಿತಗೊಂಡ ನನ್ನ 
ಪಕ್ಷದಲ್ಲಿ ಲಕ್ಷ್ಮೀಯು ಸದಾ-ಸರ್ವದಾನಿವಾಸಮಾಡುವಳು.॥೧೨॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ! 
ಭಗವಂತನು ಅತ್ಯಂತ ಗಂಭೀರ ವಾಣಿಯಿಂದ ಹೀಗೆ ಹೇಳಿದಾಗ 
ಭೃಗುಮುನಿ ಪರಮಸುಖಿಗಳೂ, ತೃಪ್ತರೂ ಆದರು. ಭಕ್ತಿಯ 
ಉದ್ರೇಕದಿಂದ ಅವರ ಕಂಠವು ಬಿಗಿದುಕೊಂಡಿತು. ಕಣ್ಣುಗಳಲ್ಲಿ 
ನೀರು ತುಂಬಿಬಂದು, ಮೌನವಾಗಿಬಿಟ್ಟರು. ॥ ೧೩. ॥ ಪರೀಕ್ಷಿತನೇ | 
ಭೃಗಮುನಿಗಳು ಅಲ್ಲಿಂದ ಮರಳಿ ಯಜ್ಞಕಾರ್ಯ ನಡೆದಲ್ಲಿ ಬ್ರಹ್ಮ 
ವಾದಿಗಳಾದ ಮುನಿಗಳ ಸತ್ಸಂಗದಲ್ಲಿ ಬಂದು ಸೇರಿ ಬ್ರಹ್ವಾ ಶಿವ 
ಮತ್ತು ವಿಷ್ಣುಭಗವಂತರಲ್ಲಿ ನಡೆದುದೆಲ್ಲವನ್ನು ಹೇಳಿದರು.1೧೪॥ 


89 ಅಧ್ಯಾಯ] 


ದಶಮಸ್ಯಂಧ (ಉತ್ತರಾರ್ಧ) 


583. 





ತನ್ನಿಶಮ್ಮಾಥ ಮುನಯೋ ವಿಸ್ಥಿತಾ ಮುಕ್ತಸಂತಯಾಃ । 
ಭೂಯಾಯ ತ್ರದ್ಧರುರ್ವಿಷ್ಟಂ ಯತ ಶಾಂತಿರ್ಯಕೋಂಭಯವ್‌ 
(1 ೧೫॥ 


ಧರ್ಮಃ ಸಾಕ್ಟಾದ್ಧತೋ ಜ್ಞಾನಂ ವೈರಾಗ್ಯಂ ಚ ತದನ್ನಿತಮ್‌ । 
ಐಶ್ವರ್ಯಂ ಚಾಪ್ಪಧಾ ಯಸ್ಮಾದೃಶಶ್ಯಾತ್ಮಮಲಾಪಹವ್‌ 
॥೧೬॥ 
ಮುನೀನಾಂ ನೃಸ್ತದಂಡಾನಾಂ ಶಾಂತಾನಾಂ ಸಮಚೇತಸಾಮ್‌ । 
ಅಕಿಂಚನಾನಾಂ ಸಾಧೂನಾಂ ಯಮಾಹುಃ ಪರಮಾಂ ಗತಿಮ್‌ 
॥೧೭॥ 
ಸತ್ತ್ವಂ ಯಸ್ಕ ಪ್ರಿಯಾ ಮೂರ್ತಿರ್ರಾಹ್ಮಣಾಸ್ತಿಷ್ಟದೇವತಾಃ । 
ಭಜಂತ್ಯನಾಶಿಷಃ ಶಾಂತಾ ಯಂ ವಾ ನಿಪುಣಬುದ್ಧಯಃ 
1೧೮೫ 
ತ್ರಿವಿಧಾಕೃತಯಸ್ತಸ್ಯ ರಾಕ್ಷನಾ ಅಸುರಾಃ ಸುರಾಃ॥ 
ಗುಣಿನ್ಯಾ ಮಾಯಯಾಸ್ಥಷ್ಟಾ ಸತ್ತ್ವಂ ತ್ತೀರ್ಥಸಾಧನಮ್‌ 
॥೧೯॥ 
ಶ್ರೀಶುಕ ಉವಾಚ 


ಏವಂ ಸಾರಸ್ಸತಾ ಎಪ್ರಾ ನೃಣಾಂ ಸಂಶಯನುತ್ತಯೇ 
ಪುರುಷಸ್ಕೆ ಪದಾಂಭೋಜಸೇವಯಾ ತದ್ಗತಿಂ `ಗತಾಃ 
॥೨೦॥ 
ಸೂತ ಉವಾಚ 
ಇತ್ಯೇತನ್ನುನಿತನಯಾಸ್ಯಪದ್ಧಗಂಧ- 
ಪೀಯೂಷಂ ಭವಭಯಭಿತ್ಛರಸ್ಯ ಪುಂಸಃ 1 
ಸುಶ್ಲೋಕಂ ಶ್ರವಣಪುಟ್ಟಿ: ಪಿಬತ್ಯಭೀಕ್ಷಂ 


ಪಾಂಥೋ5 ಧ್ವಚ್ಛಮಣಪರಿಶ್ರಮಂ. ಜಹಾತಿ ॥ ೨೧॥ 


ಶ್ರೀಶುಕ ಉವಾಚ 

ಏಕದಾ ದ್ವಾರವತ್ಯಾಂ ತು ವಿಪ್ರಪತ್ತ್ಯಾಃ ಕುಮಾರಕಃ | 

ಜಾತಮಾತ್ರೋ ಭುವಂ ಸ್ಪೃಷ್ಟ್ಯಾಮಮಾರ ಕಿಲ ಭಾರತ 
॥೨೨॥ 

ವಿಪ್ರೋ ಗೃಹೀತ್ವಾ ಮೃತಕಂ ರಾಜದ್ಯಾರ್ಯಪಧಾಯ ಸಃ। 

ಇದಂ ಪ್ರೋವಾಚ ವಿಲಪನ್ಮಾತುರೋ ದೀನಮಾನಸಃ 
॥ ೨೩ / 

ಬ್ರಹ್ಮದ್ವಿಸು ಶತಥಿಯೋ ಲುಬ್ಬಸ್ತ ವಿಷಯಾತ್ಮನಃ । 

ಕತ್ರಬಂಧೋಃ ಕರ್ಮದೋಷಾತ್ರಂಚತ್ವಂ ಮೇ ಗತೋರರ್ಭಕಃ 
॥೨೪॥ 





ಭೃಗುಮುನಿಗಳ ಅನುಭನವನ್ನು ಕೇಳಿದ ಎಲ್ಲ ಯಷಿ- ಮುನಿಗಳಿಗೆ. 
ಆತ್ಯಂತ ವಿಸ್ಮಯವಾಯಿತು. ' ಅನರಲ್ಲಿದ್ದ ಸಂದೇಶ ದೂರ 
ವಾಯಿತು. ಅಂದಿನಿಂದ ಅವರು ಶಾಂತಿ ಮತ್ತು ಅನುಭವಗಳ 
ಉದ್ಯಮಸ್ಯಾನವಾದ ಭಗವಾನ್‌ ನಿಷ್ಣುವನ್ನೇ ಸರ್ವೋತ್ತಮನೆಂದು 
ಭಾವಿಸಿತೊಡಗಿದರು. ॥ ೧೫ ॥ ಭಗವಾನ್‌ ವಿಷ್ಣುವಿನಿಂದರೇ 
ಸಾಕ್ಟಾಕ್‌ ಧರ್ಮ, ಜ್ಞಾನ, ವೈರಾಗ್ಯ, ಎಂಟು ಬಗೆಯ ಐಶ್ವರ್ಯ 
ವಸ್ತು. ಚಿತ್ತವನ್ನು ಶುದ್ಧಗೊಳ್ಳಬವ ಯಶಸ್ಸು ಪ್ರಾಪ್ತವಾಗು 
ತ್ತದೆ. ॥ ೧೬ ॥ ಶಾಂತರೂ, ಸಮಚಿತ್ತರೂ, ಅಕಿಂಚನರೂ, ಎಲ್ಲರಿಗೆ 
ಅಭಯವನ್ನು ಕೊಡುವವರೂ ಆದ ಸಾಧು-ಸಂತರಿಗೆ ಅವನೇ 
ಏಕಮಾತ್ರ ಪರಮಗತಿಯಾಗಿದ್ದಾನೆ ಎಂದು ಸಮಸ್ವ ಶಾಸ್ತ್ರಗಳು 
ಹೇಳುತ್ತವೆ. ॥ ೧೭ ॥ ಶುದ್ಧಕತ್ತ್ವವೇ ಅವನಿಗೆ ಪ್ರಿಯವಾದ ಶಸೀರ. 
ಬ್ರಾಹ್ಮಣರೇ ಅವನ ಇಷ್ಟದೇವರು. ನಿಷ್ಕುಮರೂ, ಶಾಂತಸ್ವಭಾವ 
ದವರೂ, ವಿವೇಕ ಸಂಪನ್ನರೂ ಅಂತಶ ಶ್ರೀಹರಿಯನ್ನೇ ಭಜಸು 
ತ್ತಾರೆ. ॥ ೧೮॥ ಭಗವಂತನ ಗುಣಮಯಿಮಾಯೆಯು ರಾಕ್ಷಸ 
ಆಸುರ-ದೇವತೆಗಳಿಂಬ ಮೂರು ರೂಪಗಳನ್ನು ಅವನಲ್ಲಿಕಲ್ಪಸಿದೆ. 
ಇವುಗಳಲ್ಲಿ ಸತ್ವಗುಣವೇ ಅವನ ಪ್ರಾಪ್ತಿಯ ಸಾಧನೆಯಾಗಿದೆ. 
ಅನನು ಸಾಕ್ಟಾಶ್‌ ಸಮಸ್ತ್ರ ಪುರುಷಾರ್ಥ ಸ್ವರೂಪನಾಗಿ. 
ದ್ದಾನೆ ೧೯॥ 

ಶ್ರೀಖಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ! 
ಸರಸ್ವತೀ ತಿರದಲ್ಲಿದ್ದ ಯಸಿಗಳು ತಮಗಾಗಿ ಅಲ್ಲ ; ಮನುಷ್ಯರ 
ಸಂಶಯವನ್ನು ದೂರಗೊಳಿಸಲೆಂದೇ ಈ ಯುಕ್ತಿಯನ್ನು ರಚಿಸಿ. 
ದ್ದರು. ಪುರುಷೋತ್ತಮ ಭಗವಂತನ ಚರಣಕಮಲಗಳ ಸೇವೆ 
ಮಾಡಿ ಅವರೆಲ್ಲರೂ ಅವನ ಪರಮಪದವನ್ನು ಪಡೆದು 
ಕೊಂಡರು. ॥ ೨೦ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಭುಷಿಗಳೇ! 
ಹೀಗೆ. ವ್ಯಾಸಮುಗಳ ಪುತ್ರರಾದ ಶ್ರೀಶುಕಮಹಾಮುನಿಗಳ 
ಮುಖಾರವಿಂದದಿಂದ ಹೊರಟ ಸುಗಂಧಯುಕ್ತವಾದ, ಸಂಸಾರ 
ಭಯವನ್ನು ಹೋಗಲಾಡಿಸುವ, ಪರಮಪುರುಷನ ಶ್ಲಾಘ್ಯವಾದ 
ಹರಿಕಥಾಮೈತವನ್ನು ಕಿವಿಗಳಿಂದ ಅಡಿಗಡಿಗೆ ವಾನಮಾಡುವವರು 
ಸಂಸಾರದಲ್ಲಿ ಅಲೆದಾಡುವ ಆಯಾಸದಿಂದ ಮು್ತರಾಗು 
ತ್ತಾರೆ.॥ ೨೧॥ 

ಶ್ರೀಕುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ। 
ಒಮ್ಮೆ ದ್ವಾರಕಾಪಟ್ಟಣದಲ್ಲಿ ಬ್ರಾಹ್ಮಣಿಯೊಬ್ಬಳೆ ಗರ್ಭದಿಂದ 
ಒಂದು ಮಗು ಹುಟ್ಟು. ಆದರೆ ಅದು ಭೂಸ್ಪರ್ಶವಾಗುತ್ತಲೇ 
ತೀರಿಹೋಯಿತು. ॥ ೨೨ ಬ್ರಾಹ್ಮಣನು ತನ್ನ ಮೃತ ಬಾಲಕನನ್ನು 
ಎತ್ತಿಕೊಂಡು ದ್ವಾರಕೆಯ ಮಹಾದ್ವಾರಕ್ಕೆ ಹೋದನು, ಅಲ್ಲಿ. 
ಆದ್ನಟ್ಟು ಆತ್ಯಂತ ದೀನ ಮನಸಂದ ತದಕಗೊಂಡಿದ್ದ ಅವನು 
ಈ ರೀತಿ ಹೇಳಿತೊಡಗಿದನು. ॥ ೨೩ ॥ ಬ್ರಾಹ್ಮಣದ್ರೋಹಿಯಾದ, 
ಧೂರ್ತನಾದ, ಕೃಪಣನಾದ, ವಿಷಯಲಂಟಪನಾದ ರಾಜನ 
ಕರ್ಮದೋಷದಿಂದಲೇ ನನ್ನ ಮಗುವು ಸತ್ತುಹೋಯಿತು. 
ಇದರಲ್ಲಿ ಸಂದೇಹವೇ ಇಲ್ಲ ॥ ೨೪ ॥ ಹಿಂಸಾಪರಾಯಣನಾದ, 


584 


ಶ್ರೀಮದ್ಭಾಗವತ. 


[ಅಧ್ಯಾಯ 89 





ಹಿಂಸಾವಿಹಾರಂ ನೃಪತಿಂ ದುಶೀಲಮಜತೇಂದ್ರಿಯಮ್‌ ॥ 
ಪ್ರಜಾ ಭಜಂತ್ಯಃ ಸೀದಂತಿ ದರಿದ್ರಾ ನಿತ್ಯದುಚುತಾಃ 
॥ ೨೫ ॥ 
ಏನಂ ದ್ವಿತೀಯಂ ವಿಪ್ರರ್ಷಿಸೃತೀಯಂ ತ್ವೇವಮೇವ ಚ॥ 
ವಿಸೃಜ್ಯ ಸ ನೃಪದ್ದಾರಿ ತಾಂ ಗಾಥಾಂ ಸಮಗಾಯತ 
॥ ೨೬ ॥ 
ತಾಮರ್ಜುನ ಉಪಶ್ರುತ್ಯ ಕರ್ಹಿಚಿತ್‌ ಕೇಶವಾಂತಿಕೇ | 


ಪರೇತೇ ನವಮೇ ಬಾಲೇ ಬ್ರಾಹ್ಮಣಂ ಸಮಭಾಷತ 
॥೨೭॥ 


ಕಿ್ಕಿದ್‌. ಬ್ರಹ್ಮಂಸ್ತ್ರನ್ನಿವಾಸೇ ಇಹ ನಾಸ್ತಿ ಧನುರ್ಧರಃ । 
ರಾಜನ್ಯಬಂಧುರೇತೇ. ವೈ ಬ್ರಾಹ್ಮಣಾಃ: ಸತ್ರ ಆಸತೇ 
॥ ೨೮॥ 


ಧನದಾರಾತ್ಮಜಾಪೃಕ್ತಾ ಯತ್ರ ಶೋಚಂತಿ ಬ್ರಾಹ್ಮಣಾಃ । 
ತೇ ವೈ ರಾಜನ್ಯವೇಷೇಣ ನಟಾ ಜೀವಂತೃಸುಂಭರಾಃ 
॥೨೯॥ 
ಅಹಂ ಪ್ರಜಾನಾಂ" ಭಗವನ್‌ ರಕ್ಷಿಹ್ಕೇ ದೀನಯೋರಿಹ । 
ಅನಿಸ್ತೀರ್ಣಪ್ರತಿಜ್ಲೋರಗ್ನಿಂ ಪ್ರವೇಕ್ಷ್ಯೇ ಹತಕಲ್ಪಷ: 
॥೩೦॥ 
ಬ್ರಾಹ್ಮಣ ಉವಾಚ 
ಸಂಕರ್ಷಣೋವಾಸುದೇವಃ ಪ್ರದ್ಯುಮ್ನೋ ಧನ್ವಿನಾಂವರಃ । 
ಅನಿರುದ್ಧೋರಪ್ರತಿರಥೋ ನತ್ರಾತುಂ ಶಕ್ನುವಂತಿ ಯತ್‌ 
॥೩೧॥ 
ತತ್‌ ಕಥಂ ನು ಭವಾನ್‌ ಕರ್ಮ ದುಷ್ಕರಂ ಜಗದೀಶ್ವಶೈಃ 


ಚಿಕೀರ್ಷಸಿ ತ್ವಂ ಬಾಲಿಶ್ಯಾತ್‌ ತನ್ನ ಶ್ರದ್ದದ್ಮಹೇ ವಯಮ್‌ 
॥೩೨॥ 


ಅರ್ಜುನ ಉವಾಚ 


ನಾಹಂ ಸಂಕರ್ಷಣೋ ಬ್ರಹ್ಮನ್‌ ನ ಕೃಷ್ಣ ಕಾರ್ಟ್ಹಿರೇವ ಚ। 
ಅಹಂ ವಾ ಅರ್ಜುನೋ ನಾಮ ಗಾಂಡೀವಂ ಯಸ್ಕ ವೈ ಧನುಃ 


॥೩೩॥ 


ಮಾವಮಂಸ್ಥಾ ಮಮ ಬ್ರಹ್ಮನ್‌- 


ವೀರ್ಯಂ ತ್ರೃಂಬಕತೋಷಣಮ್‌ ॥ 
ಮೃತ್ಯುಂ ಪ್ರಥನೇ 
ಆನೇಷ್ಯೇ ತೇ. ಪ್ರಜಾಂ ಪ್ರಭೋ ॥೩೪॥ 





ದುಃೀಲನಾದ, ವಿಷಯಲಂಟಪನಾದ ಮನುಷ್ಯನನ್ನು ರಾಜ 
ನೆಂದು ಭಾವಿಸಿ ಅವನ ಸೇವೆ ಮಾಡುವ ಪ್ರಜೆಗಳು ದರಿದ್ರರಾಗಿ 
ದುಃಖದ ಮೇಲೆ ದುಃಖವನ್ನು ಅನುಭವಿಸುತ್ತಾ ವಿನಾಶ ಹೊಂದು 
ವರು. ॥ ೨೫ ॥ ಪರೀಕ್ಚಿತನೇ | ಹೀಗೆಯೇ ಎರಡನೇ ಮೂರನೇ 
ಮಕ್ಕಳು ಹುಟ್ಟುತ್ತಲೇ ಸತ್ತು ಹೋದಾಗ ಆ ಬ್ರಾಹ್ಮಣನು ಮಗುವಿನ. 
ಶವವನ್ನು ಅರಮನೆಯ ಮಹಾದ್ವಾರದಲ್ಲಿಟ್ಟು ಹಿಂದಿನಂತೆಯೇ 
ಮಾತುಗಳನ್ನಾಡಿದನು. ॥ ೨೬ ॥ ಒಂಭತ್ತನೇ ಮಗುವೂ ಸತ್ತು 
ಅವನು ರಾಜದ್ವಾರಕ್ಕೆ ಬಂದಾಗ ಆ ಸಮಯದಲ್ಲಿ ಭಗವಾನ್‌ 
ಶ್ರೀಕೃಷ್ಣನ ಬಳಿಯಲ್ಲಿ ಅರ್ಜುನನೂ ಕುಳಿತಿದ್ದನು. ಅವನು. 
ಬ್ರಾಹ್ಮಣನ ಮಾತನ್ನು ಕೇಳಿ ಅವನಲ್ಲಿ ಕೇಳಿದನು. ॥ ೨೭ ॥ ಎಲ್ಫೆ. 
ಬ್ರಾಹ್ಮಣನೇ। ನೀನು ವಾಸಿಸುವ ದ್ವಾರಕೆಯಲ್ಲಿ ಯಾರೂ 
ಧನುರ್ಧಾರಿಯಾದ ಕೃತ್ರಿಯನಿಲ್ಲವೇ? ಈ ಯದುವಂಶೀಯರು. 
ಬ್ರಾಹ್ಮಣರಂತೆ ಪ್ರಜಾಪಾಲನೆಯನ್ನು ಬಿಟ್ಟು ಯಾವುದೋ ಯಜ್ಞ. 
ದಲ್ಲಿ ಕುಳಿತಂತಿದೆ. ॥ ೨೮ ॥ ಯಾರ ರಾಜ್ಯದಲ್ಲಿ ಬ್ರಾಹ್ಮಣರು. 
ಪತ್ನೀ-ಪುತ್ರರು-ಧನ ಇವುಗಳನ್ನು ಕಳೆದುಕೊಂಡು ದುಃಖಿಸು 
ವರೋ ಅವರು ನಿಜವಾದ ಕೃತ್ರಿಯರಾಗಿರದೆ ರಾಜರ ವೇಷ 
ದಲ್ಲಿರುವ ನಟರೇ ಸರಿ. ಅವರ ಜೀವನವು ವ್ಯರ್ಥವಾದುದು. ॥ ೨೯ ॥ 

ಬ್ರಾಹ್ಮಣೋತ್ತಮನೇ | ದಂಪತಿಗಳಾದ ನೀವು ಪ್ರತ್ರರ ಮೃತ್ಯು 
ವಿನಿಂದಾಗಿ ಅತ್ಯಂತ ದೀನರಾಗಿರುವಿರಿ ಎಂದು ನಾನು 
ತಿಳಿಯುತ್ತೇನೆ. ನಾನು ನಿನ್ನಸಂತಾನವನ್ನು ರಟಸಕೊಡುತ್ತೇನೆ. ನಾನು. 
ನನ್ನ ಪ್ರತಿ್ಞೆಯನ್ನು ಈಡೇರಿಸದಿದ್ದರೆ ಅಗ್ನಿಪ್ರವೇಶ ಮಾಡಿ ಪ್ರತಿಜ್ಞಾ 
ಭಂಗದ ಪಾಪವನ್ನು ಕಳೆದುಕೊಳ್ಳುವೆನು. ॥ ೩೦ ॥ 

ಬ್ರಾಹ್ಮಣನೆಂದನು - ಅರ್ಜುನಾ | ಇಲ್ಲಿ ಬಲರಾಮ, ಭಗವಾನ್‌ 
ಶ್ರೀಕೃಷ್ಣ ಧನುಷ್ಯಂತರಲ್ಲ ಶ್ರೇಷ್ಠನಾದ ಪ್ರದ್ಯುಮ್ನ ಅಪ್ರತಿರಥನಾದ 
ಅನಿರುದ್ಧ-ಇಂತಹ ಮಹಾ-ಮಹಾವೀರರೂ ನನ್ನ ಬಾಲಕರನ್ನು 
ರಕ್ಷಿಸಲು ಅಸಮರ್ಥರಾಗಿರುವಾಗ ಈ ಜಗದೀಕ್ಚರರಿಗೆ ಕಠಿಣವೆ. 
ನಿಸಿದ ಕಾರ್ಯವನ್ನು ಏಕಾಕಿಯಾದ ನೀನು ಹೇಗೆ ತಾನೇ ಮಾಡ 
ಬಲ್ಲೇ। ನಿಜವಾಗಿಯೂ ಇದು ನಿನ್ನ ಮೂರ್ಯತೆಯೇ ಆಗಿದೆ. 
ನಾನಂತೂ ನಿನ್ನ ಮಾತಿನಲ್ಲಿ ಖಂಡಿತವಾಗಿ ವಿಶ್ವಾಸವಿಡುವು. 
ದಿಲ್ಲ ॥ ೩೧-೩೨॥ 

ಅರ್ಜುನನು ಹೇಳಿದನು - ಬ್ರಾಹ್ಮಣೋತ್ತಮನೇ | ನಾನು. 
ಶ್ರೀಕೃಷ್ಣನಾಗಲೀ, ಬಲರಾಮನಾಗಲೀ, ಪ್ರದ್ಯುಮ್ನನಾಗಲೀ ಅಲ್ಲ. 
ನಾನು ಅರ್ಜುನನಾಗಿದ್ದೇನೆ. ನನ್ನ ಗಾಂಡೀವವೆಂಬ ಧನುಸ್ಸು ವಿಶ್ವ 
ವಿಖ್ಯಾತವಾಗಿದೆ. ॥ ೩೩ ॥ ವಿಪ್ರೋತ್ತಮನೇ | ನೀನು ನನ್ನ ಬಲ 
ಪೌರುಷಗಳನ್ನು ತಿರಸ್ಥರಿಸಬೇಡ. ನಾನು ನನ್ನ ಪರಾಕ್ರಮದಿಂದ 
ಭಗವಾನ್‌ ಶಂಕರನನ್ನು ಸಂತೋಷಗೊಳಿಸಿದ್ದುದನ್ನು ನೀನು. 
ತಿಳಿಯೆ. ಸ್ವಾಮಿ ಹೆಚ್ಚೇನು ಹೇಳಲಿ. ನಾನು ಯುದ್ಧದಲ್ಲಿ 
ಸಾಕಾಕ್‌' 'ಮತ್ತುವನ್ನು ದ್ದು. ನಿನ್ನ ಸಂಾನವನ್ನು ತಂದು: 
ಕೊಡುವೆ. ॥ ೩೪ ॥ 


89 ಅಧ್ಯಾಯ) 


ಶಮಸಂಧ (ಉತ್ತರಾರ್ಧ) 


585 





ಏವಂ ವಿಶ್ರಂಭತೋ ವಿಪ್ರಃ ಫಾಲ್ಕುನೇನ ಪರಂತಪ । 
ಜಗಾಮ ಸ್ಥಗ್ರಹಂ ಪ್ರೀತಃ ಪಾರ್ಥವೀರ್ಯಂ ನಿಶಾಮಯನ್‌ 
॥೩೫॥ 
ಪ್ರಸೂತಿಕಾಲ ಆಸನ್ನೇ ಭಾರ್ಯಯಾ ದ್ವಿಜಸತ್ತಮಃ । 
ಪಾಹಿ ಪಾಹಿ ಪ್ರಜಾಂ ಮೃತ್ಯೋರಿತ್ಯಾಹಾರ್ಜುನಮಾತುರಃ 
॥೩೬॥ 


ಸ ಉಪಸ್ಪೃಶ್ಯ ಶುಚೃಂಭೋ ನಮಸ್ಕೃತ್ಯ ಮಹೇಶ್ವರಮ್‌ । 
ದಿವ್ಯಾನ್ಯಸ್ವ್ರಾಣಿ ಸಂಸ್ಕೃತ್ಯ ಸಜ್ಯಂ ಗಾಂಡೀವಮಾದದೇ 
॥೩೭॥ 
ನೃರುಣತ್ಸೂತಿಕಾಗಾರಂ ಶರೈರ್ನಾನಾಸ್ತ್ರ ಯೋಚಿತ್ಯೆಃ 
ತಿರ್ಯಗೂರ್ಧ್ವದುಧ: ಪಾರ್ಥಶ್ಚಕಾರ ತರಪಂಜರಮ್‌ 
1 ೩೮॥ 
ತತಃ ಕುಮಾರಃ ಸಂಜಾತೋ ವಿಪ್ರಶತ್ತ್ಯಾರುದನ್‌ ಮುಹುಃ | 
ಸದ್ಯೋರದರ್ಶನಮಾಪೇದೇ ಸಶರೀರೋ ವಿಹಾಯಸಾ 
॥ರ೯॥ 


, ತದಾಂ5ಹ ವಿಪ್ರೋ ವಿಜಯಂ ವಿನಿಂದನ್‌ ಕೃಷ್ಣಸಂನಿಧೌ | 
ಮೌಢ್ಯಂ ಪಶ್ಯತ ಮೇ ಯೋರತಂತ್ರದ್ಧದೇಕ್ಲೀಬಂತನಮ್‌ 

॥೪೦॥ 

ನ ಪ್ರದ್ಯುಮ್ನೋ ನಾನಿರುದ್ದೋ ನರಾಮೋ ನ ಚ ಕೇಶವಃ 
ಯಸ್ಯ ಶೇಕು: ಪರಿತ್ರಾತುಂ ಕೋಠನ್ನಸ್ತದವಿತೇಶ್ವರ: 

॥೪೧॥ 

ಧಿಗರ್ಜುನಂ ಮೃಷಾವಾದಂ ಧಿಗಾತ್ಮಶ್ಸಾಘಿನೋ ಧನುಃ । 
ದೈವೋಸಸೃಷ್ಟಂ ಯೋ ಮೌಢ್ಯಾದಾನಿನೀಷತಿ ದುರ್ಮತಿಃ 

(೪೨॥ 

ಏವಂ ಶಪತಿ ವಿಪ್ರರ್ಷೌ ವಿದ್ಯಾಮಾಸ್ಟಾಯ ಫಾಲ್ಗುನಃ । 
ಯಯೌ ಸಂಯಮನೀಮಾಶು ಜುತ್ತಾಸ್ತ್ರೇ ಭಗವಾನ್‌ ಯಮಃ 

1| ೪೩ ॥। 


ವಿಪ್ರಾಪತ್ಯಮಚಚಕ್ಟಾಣಸ್ತತ ಐಂದ್ರೀಮಗಾತ್‌ ಪುರೀಮ್‌ । 

ಆಗ್ನೇಯೀಂಕೈಜ್ಜುತೀಂಸೌಮ್ಯಾಂವಾಯವ್ಯಾಂವಾರುಣೇಮಥ । 

ರಸಾತಲಂ ನಾಕಷ್ಟಷ್ಠಂ ಧಿಷ್ಣ್ಯಾನ್ಯನ್ಯಾನ್ಯುದಾಯುಥಃ 
1 ೪೪॥| 


ತತೋರಲಬ್ಬದ್ದಿಸಸುತೋ ಹ್ಯನಿಸ್ತೀರ್ಣಪ್ರತಿಶ್ರುತಃ । 
ಅಗ್ನಿಂ ಏವಿಕ್ಟು; ಕೃಷ್ಣೇನ ಪ್ರತ್ಯುಕ್ತಃ ಪ್ರತಿಷೇಧತಾ 
೫೪೫॥ 


ಪರೀತನೇ! ಅರ್ಜುನನು ಬ್ರಾಹ್ಮಣನಿಗೆ ಈ ಪ್ರಕಾರವಾಗಿ 
ವಿಶ್ವಾಸವನ್ನುಟುಮಾಡಿದಾಗ ಅವನು ಅರ್ಜುನನ ಬಲ- 
ಪೌರುಷವನ್ನು ಜನರಲ್ಲಿ ಕೊಂಡಾಡುತ್ತಾ ಸಂತೋಷಗೊಂಡು 
ಮನೆಗೆ ಮರಳಿದನು. ೩೫ ॥ ಮತ್ತೊಂದು ಹೆರಿಗೆಯು. 
ಸಮೀಪಿಸಿದಾಗ ಬ್ರಾಹ್ಮಣನು ಕಾತುರನಾಗಿ ಅರ್ಜುನನ ಬಳಿಗೆ 
ಬಂದು ಹೇಳಿದನು - “ಈ ಬಾರಿಯಾದರೂ ನನ್ನ ಮಗುವನ್ನು 
ಮೃತ್ಯುವಿನಿಂದ ಬದುಕಿಸಿಕೊಡು.' ॥ ೩೬ ॥ ಇದನ್ನು ಕೇಳಿದ 
ಅರ್ಜುನನು ಶುದ್ಧ ಜಲದಿಂದ ಆಚಮನಮಾಡಿ ಮಹೇಶ್ವರನಿಗೆ 
ನಮಸ್ಕರಿಸಿ, ದಿವ್ಯಾಸ್ಟಗಳನ್ನು ಸ್ಥರಿಸಿಕೊಂಡು ಗಾಂಡೀವ ಧನುಸ್ಸಿಗೆ 
ಹದೆಯೇರಿಸಿ ಕೈಗೆತ್ತಿಕೊಂಡನು. ॥ ೩೭ ॥ ಅರ್ಜುನನು ಬಾಣ 
ಗಳನ್ನು ಅನೇಕ-ವಿಧದಿಂದ ಆಸ್ವ-ಮಂತ್ರೆಗಳಿಂದ ಅಭಿಮತ್ರಿಸಿ 
ಪ್ರಸವಸ್ಯಶಕ್ಕೆ ಸುತ್ತಲೂ ಬಾಣಗಳ ಪಂಜರವನ್ನೇ ನಿರ್ಮಿಸಿ 
ದನು.॥ ೩೮ ॥ ಬಳಿಕ ಬ್ರಾಹ್ಮಣಿಯ ಗರ್ಭದಿಂದ ಒಂದು ಮಗು 

ಅದು ಪರೇ-ಪದೇ ಜೋರಾಗಿ ಆಳುತ್ತಿತ್ತು. ಆದರೆ 
ನೋಡು ನೋಡುತ್ತಾ ಅದು ಸಶರೀರವಾಗಿ ಆಕಾಶದಲ್ಲಿ ಅಂತ 
ರ್ಧಾನವಾಯಿತು. ॥ ೪೯ ॥ ಬ್ರಾಹ್ಮಣನು ಶ್ರೀಕೃಷ್ಣನ ಮುಂದೆಯೇ 
ಅರ್ಜುನನನ್ನು ನಿಂದಿಸತೊಡಗಿದನು. ಅವನೆಂದ - ಅಯ್ಯೋ | 
ನನ್ನ ಮೂರ್ಯ್ಪಕೆಯನ್ನು ನೋಡಿರಿ. ನಾನು ಈ ನಪುಂಸಕನ 
ಜಂಬದ ಮಾತುಗಳನ್ನು ನಂಬಿದೆನಲ್ಲ! ॥ ೪೦ ॥ 

ಪ್ರದ್ಧುಮ್ಮ ಅನಿರುದ್ಧ, ಬಲರಾಮ,  ಶ್ರೀಕೃಷ್ಣನಿಂದಲೂ 
ರಕ್ಷಿಸಲೂ ಸಾಧ್ಯವಾಗದಿದ್ದಾಗ ಯಾರು ತಾನೇ ಸಮರ್ಥನಾಗು 
ವನು? ॥೪೧॥ ಮಿಥ್ಯಾವಾದಿಯಾದ ಅರ್ಜುನನಿಗೆ ಭಿಸ್ಮಾರ 
ಏರಲಿ] ಗಾಂಡೀನ ಧನಸ್ಸು ತನ್ನಲ್ಲಿದೆ ಎಂದು ಜಂಬಕೊಚ್ಚಿ 
ಕೊಳ್ಳುವ ಆತನಿಗೂ, ಆತನ ಧನುಸ್ಲಿಗೂ ಧಿಕ್ಕಾರವಿಲಿ| ಇವನ 
ದುರ್ಬುದ್ಧಿಯನ್ನಾದರೂ ನೋಡಿರಲ್ಲ ಈ ದುರ್ಮತಿಯಾದವನು. 
ಪ್ರಾರಬ್ಧವಿದಿಂದ ನಮ್ಮಿಂದ ಅಗರಿ ಹೋದ ಆ ಬಾಲಕನನ್ನು 
ಮರಳಿ ತರಲು ಬಯಸುತ್ತಾನೆ. ॥ ೪೨ ॥ 

ಆ ಬ್ರಾಹ್ಮಣನು ಹೀಗೆ ಅರ್ಜುನನನ್ನು ಹೀನಾಯನಾಗಿ. 
ನಿಂದಿಸಿದಾಗ ಅವನು ಯೋಗಬಲದಿಂದ ಒಡನೆಯೇ ಯಮ. 
ಧರ್ಮನ ನಿವಾಸವಾದ ಸಂಯಮಿನೀ ಪುರಿಗೆ ಹೋದನು. ॥ ೪. ॥. 
ಅಲ್ಲಿ ಬ್ರಾಹ್ಮಣಕುಮಾರನನ್ನು ಕಾಣದಿದ್ದಾಗ ಶಸ್ತ್ರ ದಾರಿಯಾದ 
ಅವನು ಕ್ರಮವಾಗಿ ಇಂದ್ರ, ಆಗ್ನಿ ನಿರ್ಯತಿ, ಸೋಮ, ವಾಯು, 
ವರುಣ ಮೊದಲಾದವರ ಲೋಕಗಳಿಗೆ ಹೋದನು. ಅತಲವೇ 
ಮೊದಲಾದ ಕೆಳಗಿನ ಲೋಕಗಳಿಗೆ, ಸ್ವರ್ಗದಿಂದ ಮೇಲಕ್ಕಿರುವ 
ಮಹರ್ಲೊಕಗಳಿಗೂ ಹಾಗು ಇತರ ಸ್ಥಾನಗಳಿಗೂ ಹೋದನು. ೪೪ ॥ 
ಆದರೆ ಅವನಿಗೆ ಎಲ್ಲಿಯೂ ಬ್ರಾಹ್ಮಣ ಬಾಲಕನು ಸಿಗಲಿಲ್ಲ ಅವನ. 
ಪ್ರತಿಜ್ಞೆ ಈಡೇರಲಿಲ್ಲ. ಆಗೆ. ಆವನು ಅಗ್ಥಿಪ್ರವೇಶಮಾಡಲು 
ನಿಶ್ಚಯಿಸಿದನು. ಆದರೆ ಭಗವಾನ್‌ ಶ್ರೀಕೃಷ್ಣನು ಹೀಗೆ ಮಾಡಲು 
| ತಡೆದು ಹೇಳಿದೆನು - ॥ ೪೫ ॥ ಅಯ್ಯಾ ಅರ್ಜುನ! ನಿನ್ನನ್ನೇ 





